ರವೀಂದ್ರನಾಥ 
ಠಾಕೂರರು 


ಮಾಸ್ತಿ ವೆ೦ಕಟೇಶ ಅಯ್ಯಂಗಾರ್‌ 


ಶ್ರೀ ರವೀ೦ದ್ರನಾಥ ಠಾಕೂರರು 


ವಯಸ್ಸು ೭೨ 


ಮೈಸೂರು ವಿಶ್ವವಿದ್ಯಾನಿಲಯ ಕನ್ನಡ ಗ್ರಂಥಮಾಲೆ-೬ 
ಪ್ರಧಾನ ಸಂಪಾದಕರು: 
(೧೯೩೫) 
ಬಿ. ಎಂ. ಶ್ರೀಕಂಠಯ್ಯ ಎಂ. ಎ, ಬಿ. ಎಲ್‌. 


ರವೀಂದ್ರನಾಥ ಠಾಕೂರರು 


ಲೇಖಕರು: 
ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌, ಎಂ.ಎ. 


ಬೆಂಗಳೂರು 
ಜೀವನ ಕಾರ್ಯಾಲಯ 
೧೯೪೬ 


ಮೊದಲನೆಯ ಮುದ್ರಣ ೧೯೩೫ 
ಎರಡನೆಯ ಮುದ್ರಣ ೧೯೪೬ 
ಬೆಲೆ: ರೂ. ೨-೧೨-೦ 


ಎಲ್ಲಹಕ್ಕುಗಳನ್ನೂಕಾದಿರಿಸಿದೆ 


ಆಕರ: https://archive.org/details/dliosmania.3290/mode/2up 
https://archive.org/details/dliosmania.550/page/n39/mode/2up 


ಓಸಿಆರ್‌ ಪರಿವರ್ತನೆ: ವಿಶು [ https://vishwakoshaagaara.blogspot.com/ ] 


ಬೆಂಗಳೂರು ಪ್ರೆಸ್‌, ಮೈಸೂರು ರೋಡ್‌, ಬೆಂಗಳೂರು ಸಿಟಿ 


ಮುನ್ನುಡಿ 

ಕನ್ನಡ ಸಾಹಿತ್ಯವನ್ನು ಅಭಿವೃದ್ಧಿ ಪಡಿಸಬೇಕೆಂಬ ಘನೋದ್ದೇಶದಿ೦ದ ಮೈಸೂರು 
ವಿಶ್ವವಿದ್ಯಾನಿಲಯದ ಅದಿಕಾರಿಗಳು ಬಿಂದು “ಕನ್ನಡ ಪ್ರಕಟನ ಸಮಿತಿ”ಯನ್ನು ನಿಯಮಿಸಿ, 
ಪ್ರತಿವರ್ಷವೂ ಇ ಪ್ರಸಿದ್ದರಾದ ಗ್ರಂಥಕರ್ತರನ್ನು ನಿಷ್ಕರ್ಷಿಸಿ.. ಅವರಿಂದ ಗ್ರಂಥಗಳನ್ನು ಬರೆಯಿಸಿ 
ಪ್ರಕಟನೆಗೆ ಸಿದ್ದಪಡಿಸೆವುದಕ್ಕೆ ತಕ್ಕ ಏರ್ಪಾಡುಗಳನ್ನು ಮಾಡಿರುತ್ತಾರೆ. 

ಈ ಗ್ರಂಥಗಳು ಎರಡು ಬಿಗೆಯವು: 

ಇಸ ಈ ನವೀನ ಕಾಲಕ್ಕೆ ಬೇಕಾದ ಮತ್ತು ಜನಸಾಮಾನ್ಯಕ್ಕೆ ಜ್ಞಾನವನ್ನು ಹರಡಬಲ್ಲ 
ಸಾಹಿತ್ಯ, ಕಲೆ ವಿಜ್ಞಾನ, ತತ್ವ್ವ, ಚರಿತ್ರೆ, ಧರ್ಮ ನೀತಿ, ಸಂಸ್ಕೃತಿ ಮುಡಿತಾದ ವಿಷಯಗಳನ್ನು 
ಲಲಿತವಾದ ಹೊಸಗನ್ನಡ ಶೈಲಿಯಲ್ಲಿ, ವಿವಾದಾಸ್ಥದವಲ್ಲದೆ ನಿಷ್ಕೃಷ್ಟವಾದ ರೀತಿಯಲ್ಲಿ, 
ತಿಳಿಸತಕ್ಕುವು. ಇವು ಸ್ವತಂತ್ರ ಗ೦ಥಗಳಾಗಿರಬಹುದು, ಅಥವಾ ಭಾಷಾ ಷಾಲಿತರಗಳಾಗಿರಬಹುದು. 
ಸಂಕಲನಗಳಾಗಿರಬ ದು. 

೨. ಕನ್ನಡದ ಪೂರ್ವದ ಸಾಹಿತ್ಯ ವನ್ನುಜನರಲ್ಲಿಯೂ ವಿದ್ಯಾರ್ಥಿ ವರ್ಗದಲ್ಲಿಯೂ ಹೆಚ್ಚು 
ಪ್ರಚಾರಕ್ಕೆ ತರುವುದಕ್ಕಾಗಿ ಉತಮ ಕುವ್ನಗಳ ಸಂಗ್ರಹಗಳು. ಇವು ವಿದಾರ್ಥಿಗಳ ಪಾಠಕ್ಕೆ 
ಅನುಕೂಲವಾಗಿರಬೇಕು; ಮೂಲಪ್ರತಿಗಳನ್ನು ಪರಿಶೋಧಿಸಿದ ಶುದ್ದಪಾಠಗಳನ್ನು ಒಳಕೊಂಡು 
ಪೀಠಿಕೆ, ಶಬ್ದಕೋಶ, ಆವಶ್ಯಕವಾದ 'ಟಿಪ್ಪಣಿಗಳು- ಇವುಗಳೊಡನೆ ಕೂಡಿರಬೇಕು. 

ಭರತವರ್ಷದ * ಮಹತ್ತ್ವವನ್ನು ಸುಸಂಸ್ಕೃತರಾದ ಪಾಶ್ಚಾತ್ಯರಲ್ಲಿ ಹರಡಿದ 
ಮಹಾನುಭಾವರಲ್ಲಿ ಈ ಗ್ರಂಥದ ನಾಯಕರಾದ ರವೀಂದ್ರನಾಥ ಬಾ ಒಬ್ಬರು. ಶ್ರೀ 
ರಾಮಕ್ಷಷ್ಣ ಪರಮಹಂಸರ ಚರಿತ್ರೆಯೊಡನೆ ಈ ಮಹಾಪುರುಷರ ಚರಿತ್ರೆಯೂ ನಮ್ಮ 
ಗ್ರಂಥಮಾಲೆಯಲ್ಲಿ ಸೇರಿದುದಕ್ಕಾಗಿ ಸುಪ್ರ ಸಿದ್ದ ಕವಿಗಳೂ ಸೌಜನ್ಯ ಸೌಶೀಲ್ಯಾದಿ ಗುಣಭರಿತರೂ' 
ಆದ ಶ್ರೀಮಾನ್‌ ಮಾಸ್ತಿ ವೆಂಕಟೇಶ ಅಯ್ಯಂಗ್‌ರ್‌ ಆವರಿಗೆ ನಾವು ಚಿರ ಯಣಿಗಳು. 

ಶ್ರೀ ಠಾಕೂರರು ಭರತಬೂಮಿಗೇ ಅಲ್ಲ, ಇಡಿಯ ವಿಶ್ವಕ್ಕೇ ಅಲಂಕಾರಪ್ರಾಯರು, 
ಆದರ್ಶಪುರುಷರು. ಮೂಡಣ ಮತ್ತು ಪಡುವಣ ದರ್ಮ ಸ ಸಂಸ್ಕ ಖೆ “ನಾಗರಿಕತೆಗಳ ಸಾರವನ್ನೂ 
ಆಳವನ್ನೂ ಚೆನ್ನಾಗಿ ವಿಮರ್ಶಿಸಿ, ಸಮತಾಬುದ್ದಿಯಿಂದ ಎರಡರ ಗುಣಗಳನ್ನೂ ಐಕ್ಯ ಮಾಡಿ 
ವಿಶ್ವಜನರನ್ನು 'ಮುಂದುವರಿಸಬೇಕೆಂಬುದೇ ” ಇವರು ಕೈಕೊಂಡ ದೀಕ್ಷೆ ಸರಿಕುಚಿತ 
ಹದೆಯವೆಂಬುದು ಇವರಲ್ಲಿಲ್ಲ ಭಾರತ ಜನಾಂಗದ ಮಹಿಮೆ, ಕರಿ, ಸ ಸ್ವಾತಂತ್ರ್ಯಗಳಿಗೆ ಇವರು 
ಹೆಮ್ಮೆಗೊಳ್ಳುವರು, ಹೋರಾಡುವರು, ಬಿರುದು ಸಿರಿಗಳನ್ನು ತೊರೆಯಲು ಸಿದ್ದರಾಗಿರುವರು. 
ಪಾಶ್ಚಾತ್ಯರ ಶಕ್ತಿ ಸಾಹಸ, ವಿಜ್ಞಾನ ಮತ್ತು ರಾಜಕ ಬಲ, ಸುಮಾಜಿಕ ಶಿಕ್ಷಣ, ಓಳಗೆ ಅಡಗಿ 
ತಳಿ 'ಧರ್ಮವಾತ್ತಲ್ಯ* ಇವುಗಳನ್ನೂ ಸಂತೋಷ ಚಿತ್ತದಿಂದ ಹೊಗಳತಕ್ಕವರು, 
ಭಾರತೀಯರ ಸಾಧನಕ್ಕೆ “ಗೌರಿತೋರತಕ್ಕವರು. ಇಬ್ಬರ ದೋಷಗಳನ್ನು ಮತ್ತರವೂ ಇಲ್ಲದೆ, 
ದಾಕ್ಷಿಣ್ಯವೂ ಇಲ್ಲದೆ ಖರಿಡಿಸತಕ್ಕವರು. ಈ ಸಮತಾಬುದ್ಧಿಯಿಂದ, ನಿಷ್ಪಕ್ಷಪಾತದೃಷ್ಟಿಯಿ೦ದ 
ಇವರು” ವಿಶ್ವದ ಪ್ರಜೆಗಳಾಗಿ, ವಿಶ್ವದ ಹಿತವನ್ನೇ ಚಿ೦ತಿಸತಕ್ಕವರಾಗಿ, ಎಲ್ಲದರೆಲ್ಲಿಯೂ 
ವಿಶ್ವಭಾವನೆಯುಳ್ಳವರಾಗಿದ್ದಾರೆ. ತವರ ಅತಿಪ್ರಿಯವಾದ ಕಾರ್ಯವೆಂದರೆ ಇವರು 
ಶಾರಿತಿನಿಕೇತನದಲ್ಲಿ ಸ್ಥಾಪಿಸಿರುವ ವಿಶ್ವಭಾರತಿ ಎಂಬ ವಿಶ್ವವಿದ್ಯಾನಿಲಯ. ವಿಶ್ವ, ಭಾರತಿ, ಶಾಂತಿ 
— ಈ ಮೂರು ಮಾತುಗಳು ಇವರ ಬಾಳಿಕೆಯ ರಹಸ್ಯ, ಶಾಂತಿಯಲ್ಲಿ ಸರಸ್ಫತಿಯಿಂದ 
ಜ್ಞಾನವನ್ನು ಪಡೆದು, ವಿದ್ಯೆ ಬುದ್ಧಿಗಳನ್ನು ಶುದ್ಧಿ ಮಾಡಿ, ಸಮಾಜಗಳನ್ನೆತ್ತಿ, ಲೋಕವನ್ನೆಲ್ಲಾ ಅಣ್ಣ 
ತೆಮ್ಮಂದಿರಂತೆ ಒಂದುಗೂಡಿಸಿ, ಧರ್ಮ” ಜೀವನದಲ್ಲಿ, ಕಲೋಪಾಸನೆಯಲ್ಲಿ. ಸಾತ್ವಿಕ್‌ 
ಸ್ಪರ್ಧೆಯಲ್ಲಿ, ಪ್ರತಿಯೊಬ್ಬ ಮಾನವನೂ ತನ್ನ ಆತ್ಮವನ್ನು ಪರಿಪೂರ್ಣಿಗೊಳೆಸಿ 
ಛನ೦ಂದಪಡಬೇಕಿರಿಬುದೇ ಜವರ ಬೋಧನೆ ನಡೆದು ತೋರಿಸಿಕೊಟ್ಟಿ ಸಂದೇಶ. 

ಹೋರಾಟ ಜಚೀರಾಟಿಗಳಿಂದಲ್ಲ, ಇಂತಹ ಹಿರಿಯರನ್ನು ಹೆತ್ತುದರಿಂದಲೇ 
ಭರತಮಾತೆಯ ಹೆಸರು ಮತ್ತೆ ಜಗದ್ದಾ. ಪಿಯಾಗುತ್ತಿದೆ 3 ಜಗದ್ದಂದ್ಯವಾಗುತ್ತಿದೆ. ಕ 
ನಾವವತು; ಸಹ ನೌ ಭುನಕ್ತು ; "ಸಹವೀರ್ಯಂ ಕರವಾವಹ್ಯೆ; ತೇಜಸ್ವಿನಾವಧೀತಮಸ್ತು; ಮಾ 
ವಿದ್ದಿಷಾ ವಹ್ಯೆ - ಓಂ ಶಾ೦ತಿಶ್ವಾಂತಿಶ್ಯಾಂತಿಳ” ಎಂಬ ಪ್ರಾರ್ಥನೆಗೆ ಮತ್ತೆ ಸಾರ್ಥಕತೆಯೂ 
ಜೀವಕಳೆಯ ಕೂಡುತ್ತಿವೆ. 


ಭಗವ೦ತನು ಶ್ರೀ ಠಾಕೂರರಿಗೆ ಆಯುರಾರೋಗ್ಯ ಗಳನ್ನು ಸ೦ಪೂರ್ಣವಾಗಿ 
ದಯಪಾಲಿಸಿ ಭಾರತ ಸಮಾಜದ ಏಳಿಗೆಯನ್ನು ಅವರು ಕಣ್ಣಾರೆ "ಕಂಡು" ಆನಂದಪಡುವಂತೆ 
ಮಾಡಲಿ ! ಅವರ೦ತಹ ಮಹಾತ್ಮರು ಭಾರತ ಭೂಮಿಗೆ ಸ ಸದಾ ನಾಯಕರಾಗಿ ಬರುತ್ತಿರಲಿ. 
ಬೆಂಗಳೂರು, ಬಿ. ಎಂ. ಶ್ರೀಕಂಠಯ್ಯ, 
೨೫-೫-೧೯೩೫. ಸಮಿತಿಯ ಅಧ್ಯಕ್ಷ ಮತ್ತು ಪ್ರಧಾನ 
ಸಂಪಾದಕ. 


ಮೊದಲನೆಯ ಮುದ್ರಣದ ಅರಿಕೆ 


ಮಸೂರು ವಿಶ್ವವಿದ್ಯಾನಿಲಯದ ಪ್ರಕಟನ ಸಮಿತಿಯ ಹಿರಿಯರು ತಮ್ಮ 
ಗ್ರಂಥಮಾಲೆಯಲ್ಲಿ ತರಬೇಕೆಂದೆ ಉದ್ದೇಶಿಸಿದ ಠಾಕೂರ ಕವಿ ವಿಷಯಕ ಗ್ರಂಥವನ್ನು ನಾನು" 
ನಿಕೆಯಬೇಕೆಂದು” ಆಹಾನಿಸಿ ನನಗೆ ಅತಿಶಯವಾದ ಆದರವನ್ನೂ ಗೌರವವನ್ನೂ ತೋರಿದ್ದಾರೆ. 
ಇದಕ್ಕಾಗಿ ನಾನು ಅವರಿಗೆ ಬಹಳ ಕೃತಜ್ಞನಾಗಿದೇನೆ. ಈ ಕೆಲಸವನ್ನು ನಿರ್ವಹಿಸುವುದರಲ್ಲಿ ನನಗೆ 
ಬಹು ಕಡೆಯಿಂದ ನೆರವೂ ಆಶ್ರಯವೂ ದೊರೆತಿವೆ. ವಂಗ ಭಾಷೆಯ ಮೂಲವನ್ನು 
ನೋಡಬೇಕಾದ ಹಲವು ಸಂದರ್ಭದಲ್ಲಿ ಮೈಸೂರಿನ ಶ್ರೀ ರಾಮಕೃಷ್ಣಾಶ್ರಮದಲ್ಲಿರುವ ಶ್ರೀ 
ಚಿನ್ಮಾತ್ರಾನ೦ದ ಸ್ವಾಮಿಗಳವರು ನನ್ನ ಜೊತಿಗೆ” ಕುಳಿತು ಮೂಲವನ್ನು ಓಕ ಅರ್ಥವನು ಹೇಳಿ 
ವಿಶೇಷ ಸಹಾಯಮಾಡಿದರು. ಠಾಕೂರರ ಸಂದರ್ಶನಕ್ಕೆಂದು ನಾನು ಹೊರಟಾಗ 
ಸೀತಾರಾಮಯ್ಯನವರು ನನಗೆ ಸಹಾಯವಾಗಿ ಜೊತಿಗೆ ಬಂದು ...... 
ಪ್ರಯಾಣವನ್ನು *ಸುಖದಾಯಕನಾಗಿ ಮಾಡಿದರು ; ಗ್ರ೦ಥ ಮುಗಿದಮೇಲೆ ಅದರಲ್ಲಿ ಪ್ರಮಾದ 
ಜನ್ಯ ದೋಷಗಳಿಲ್ಲದಂತೆ ಇವರು ಅದನ್ನು ಮೊದಲಿಂದ ಕೊನೆಯವರೆಗೆ ಓದಿ ನೇಡಿದಾರೆ. 
ಶಾಂತಿನಿಕೇತನದಲ್ಲಿ ನಾವು ಇದ್ದ ಎರಡು ದಿವಸವೂ ಅಲ್ಲಿ ಅಭ್ಯಾಸಕರಾಗಿದ್ದ ಕರ್ಣಾಟಕ 
ಪುತ್ರರು ಶ್ರೀ ನಾರಾಯಣ ಸರಗಮರೂ ರುದ್ರಹ೦ಜಿಯವರೂ ನಮ್ಮನ್ನು ಆದರದಿಂದ 
ನೋಡಿಕೊಂಡು ನಿರೀಕ್ಷಿಸದ ಸ್ಥಳದಲ್ಲಿ ಎದುರುಗೊಂಡ ಸೋದರಮಾವನಂತೆ 'ಪರಪ್ರಾಂತದಲ್ಲಿ 
ನಮ, ಬಾಳುವೆಗೆ ಕರ್ನಾಟಕದ ಪ್ರೇಮಮಯ ಆವರಣವನ್ನು ಹಾಕಿದರು. ಸಂದರ್ಶನದ 
ವೇಳೆಯಲ್ಲಿ ನಾನು ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿ ಕವಿವರರು ಈ ಗ್ರಂಥದಲ್ಲಿ ಪ್ರತಿ ಕೃತಿ 
ಮಾಡುವ "ಬಗ್ಗೆ ತಮ್ಮ ಇಂಗ್ಲೀಷು ಮತ್ತು ಬರಿಗಾಳಿಯ ಬರಹವನ್ನು ಈಚಿಗೆ ಕಳುಹಿಸಿ ಈ 
ಉದ್ಯಮದ ವಿಷಯದಲ್ಲಿ ಅನುಗ್ರಹವನ್ನು ತೋರಿಸಿರುವರು. ಕವಿವರರ ಭಾವಚಿತ್ರ ಒಂದು 
ಜೇಕೆರಿದಾಗ ಶಾಂತಿನಿಕೇತನದಲ್ಲಿ “ಚಿತ್ರಕಲೆಯನ್ನು ಅಭ್ಯಾಸ ಮಾಡುತ್ತಿರುವ ಶ್ರೀ ಮಾರ್ತಾಂಡ 
ಜೋಶಿಯವರು ಒಂದು ಚಿತ್ರವನ್ನು ಸಂಪಾದಿಸಿ ಕಳುಹಿಸಿದರು. ಅದರ ಆದಾರದಿಂದ ಶ್ರೀ 
ಶಿವರಾಮ ಕಾರಂತರು ತೈಲಚಿತ್ರ ಒರದನ್ನು ಬರೆಯಿಸಿಕೊಟ್ಟಿರು. ಅದರ ಪ್ರತಿಯೇ ಈ ಪು ಸ್ತಕದ 
ಆರಂಭದಲ್ಲಿ ಕೊಟ್ಟಿರುವ" ಪ್ರತಿ ಸೃತಿ, ಶ್ರೀ ಮಂ. ಸಸಿಂಹಮೂರ್ತಿಯವರು ಪು ಸ್ಪಕದ ಇ 
ಪ್ರತಿಯನ್ನು "ಶುದ್ಧವಾಗಿ ಪ್ರತಿಮಾಡಿ 'ಅಚ್ಚಿನ ಮನೆಗೆ ಸಿದ್ಧಪಡಿಸಿದರು. ತ ಅಚ್ಚಾಗುವಲ್ಲಿ 
ಪ್ರಕಟನ ಸಮಿತಿಯ ಅಧ್ಯಕ್ಷರೂ ಗ್ರಂಥಮಾಲೆಯ ಪ್ರಧಾನ eS ಆದ ನನ್ನ 
ಗುರುಗಳು ಶ್ರೀ ಬಿ. ಎಂ. ಶ್ರೀಕಂಠಯ್ಯ: ನವರು ಮೊದಲಿಂದ ಕೊನೆಯವರೆಗೆ ಅಚ್ಚಿನ ಕರಡನ್ನು 
ನೋಡಿ ತಿದ್ದದಾರೆ. ಪ್ರಕಟನೆಯ ಕಾರ್ಯದಲ್ಲಿ ಕರಡಿನ ತಿದ್ದಾಟ ಮರಳುಕಾಡಿನಲ್ಲಿ ಹೊರಟಿ" 
ಬಿಸಿಲಿನ ವಿಹಾರ, ಪುಸ್ತಕ ಬರೆದವನಿಗಂತೂ ಈ ವಿಧಿ ತಪ್ಪಿದ್ದಲ್ಲ ಉಳಿದವರು ಇದನ್ನು 
ಗೀ ಕಿ 12014 ಅಸಾಧಾರಣವಾದ ವಾತ್ಸಲ್ಯ ಸಹನೆಗಳಿಂದ ಮಾತ್ರ ಸಾಧ್ನ. ಶ್ರೀ 
ಶ್ರೀಕಂಠಯ್ಯನವರು ಕನ್ನಡದ ಸಲುವಾಗಿಯೂ ನನ್ನ ಸಲುವಾಗಿಯೂ ಈ ಸಂದರ್ಭದಲ್ಲಿ ಈ ಈ 
ಶ್ರಮವನ್ನು "ವಹಿಸಿದರು." ಈ ಎಲ್ಲ ಹಿರಿಯರಿಗೆ ಮಿತ್ರರಿಗೆ ನಾನು ಅನೇಕ ವಂದನೆಗಳನ್ನು 
ಅರ್ಪಿಸುತ್ತೇನೆ. ಇಷ್ಟು ಸಣ್ಣ ಪುಸ್ತಕವನ್ನು ಬರೆಯುವುದಕ್ಕೆ ಇಷ್ಟೊಂದು ನೆರವೇ ಎಂದು. 
ಯಾರಿಗಾದರೂ ಸ ಜ್ತ 'ಕೃತಿಯೇನೋ ಅಲ್ಪ. ಆದರೆ ಅದು ಆಗುವುದಕ್ಕೂ ಇಷ್ಟು 
ನೆರವು ಬೇಕು. ಗುಬ್ಬಚ್ಚಿ ಹೂವಿನಲ್ಲಿ ಜಿಹಳ ಗ೦ಧವಿಲ್ಲ "ಆದರೆ ಅದಕ್ಕೂ ಸರಿಯಾದ ನೆಲಬೇಕು. 
ಹೊತ್ತಿನಲ್ಲಿ ಮಳೆ ಜೇತು, ಅನುದಿನದ ಬೆಳವಣಿಗೆಗೆ ಅನುಕೂಲವಾದ ಗಾಳಿ ಬೇಕು. ಇಷ್ಟೆಲ್ಲ 
ಸಹಾಯವಿಲ್ಲದೆ ನನ್ನಿಂದಲಂತೂ ಯಾವ ಸಣ್ಣ ಕೆಲಸವೂ ನಡೆಯಲಾರದು. Fy 
ಉಪಮೆಯಿ೦ದಲೇ "ಇನ್ನೊಂದು ವಿಷಯವನ್ನು “ಸೂಚಿಸಿ ಈ ಅರಿಕೆಯ ಮಾತನ್ನು 
ಮುಗಿಸುತೇನೆ. ಕತಿ ಅಲ್ಲವಾದರೂ ಬರಹಗಾರನಿಗೆ ತಾನು ಬರೆದೆನೆಂಬ ಹೆಮ್ಮೆಯುಂಟು, 
ಕೃತಿಯಲ್ಲಿ ಮಮತಿಯುಂು. ಇವು ಗುಬ್ಬಚ್ಚಿಯ ಗಿಡದ ಮುಳ್ಳು, ಆ ಹೂವಿನಲ್ಲಿಯ ಕೋಡು, 
ಬಿಲ್ಲವರು' ಈ ಹೆಮ್ಮೆ ಮಮತೆಗಳಿಂದ ಬೇಸರ ಪಡದೆ ಗ್ರಂಥದಲ್ಲೆ ಏನಾದರೂ ಸ್ಪ ಸ್ವಲ್ಪ ಗುಣವಿದ್ದರೆ 
ಅದನ್ನು ಗ್ರಹಿಸಬೇಕೆಂದು ಪ್ರಾರ್ಥನೆ. ಇದು ನಮ್ಮ ಜನಕ್ಕೆ ಹೊಸತಲ್ಲ, ಕಷ್ಟವಲ್ಲಿ ನನ್ನ ಎಲ್ಲ 
ಗ್ರಂಥಗಳ ವಿಷಯದಲ್ಲಿ ಅವರು ಇದುವರೆಗೆ ಈ ಪ್ರೇಮವನ್ನೂ ತಾಳ್ಕೆಯನ್ನೂ ತೋರಿದ್ದಾರೆ. 
ಅವುಗಳ ಬಲದಿಂದಲೇ ಈ ಕೈಯ ಲೇಖನಿ ನಡೆಯುತಿದೆ. 


ಚಿಕ್ಕಮಗಳೂರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌ 
ಯುವ ಸಂ | ಚೈತ್ರ ಬ | ತೃತೀಯ. 


ಎರಡನೆಯ ಮುದ್ರಣದ ಅರಿಕೆ 


ಮೊದಲನೆಯ ಮುದ್ರಣದ ಪ್ರತಿಗಳು ಮುಗಿದದ್ದರಿ೦ದ ಈ ಮುದ್ರಣಕ್ಕೆ ಕೈ ಹಾಕಿದೆ. 
ವಿಶ್ವವಿದ್ಯಾನಿಲಯದ ಕಟ್ಟಲೆಗಳನ್ನು ಅನುಸರಿಸಿ ಈ ಮುದ್ರಣವನ್ನು ನಾನು ಪ್ರಕಔಸಿದೇನೆ. 
ಕವೆವರರು ಈಚೆಗೆ ಇಹ ಡೇಹವನ್ನು ತೊರೆದದ್ದರಿಂದ ಪುಸ್ತಕದಲ್ಲಿ ಅಲ್ಲಿಲ್ಲಿ ವಾಕ್ಯಗಳನ್ನು ತಿದ್ಧಿದೆ. 
ಮೊದಲನೆಯ ಮುದ್ರಣದಲ್ಲಿಪ ಪ್ರಸ್ತಾಫಿ ಸದೆ ಬಿಟ್ಟೆದ್ದ iy ಗ್ರಂಥ "ಲವು 'ಸಂಗತಿಗಳನ್ನು ಕುರಿತ 
ಭಾಗಗಳನ್ನು ಈ ಮುದ್ರ ಣದಲ್ಲಿ ಸೇರಿಸಿದೆ. 

ಈ ಅರಿಕೆ ಅಚ್ಚಾಗುತ್ತಿರುವ ತರುಣದಲ್ಲೇ (೫-೧-೧೯೪೬ರ ದಿನ) ಗುರುವರ್ಯ ಶ್ರೀ ಬೆ. 
ಮೈ, ಶ್ರೀಕಂಠಯ್ಯನವರು ತಮ್ಮ ಇಹಲೋಕ ಯಾತ್ರೆಯನ್ನು ಮುಗಿಸಿದರೆನ್ನುವುದು ಅತಿ 
ವಿಶಾದದ ಸಂಗತಿ. ಆ ಮಹನೀಯರು ನನ್ನ ಬಾಳಿಗೆ ತಂದ" ಬೆಳಕನ್ನು ವರ್ಣಿಸಲು ಇದು 
ಸ್ಥಳವಲ್ಲ. ಆದರೆ ಒಂದು ಮಾತನ್ನು ಇಲ್ಲಿ ಹೇಳಬಹುದು. ರವೀಂದ್ರ ನಾಥರನು ಕುರಿತ ಗ್ರಂಥ 
ಬೆಂದು. ಆಗಲೇ ಕನ್ನಡಕ್ಕೆ ಬೇಕೆರಿದವರು ಇವರು; ಇದನ್ನು ನಾನು ಬರೆಯಬೇಕೆರಿದು 
ಒಪ್ಪಿಸಿದವರು ಇವರು. 'ಹೀಸೆಲ್ಲದೆ ಆಗ ನಾನು ಈ ಗ್ರಂಥವನ್ನು ರಜಿಸಲು ತೊಡಗುತ್ತಿರಲಿಲ್ಲ 

ಗ್ರಂಥ ಎಂಥದೇ ಆಗಲಿ, ಇದರ ರಚನೆಗೆ ಪ್ರೇರಕವಾದ ಆ ಉದಾರ ವಾತ್ಸಲ್ಯ” ಸದಾ 
ನನ್ನ ಬಾಳನ್ನು ಒಳಿತಕ್ಕೆ ತಿರುಗಿಸಲಿ. 
ಬೆ೦ಗಳೂರು, “ಪಾರ್ಥಿವ ಸ ಸಂ॥ ಪುಷ್ಯ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌ 
ಶುದ್ಧಪಾಡ್ಯಮಿ (8-1-1946) 


ವಿಶೇಷ ಸೂಚನೆ:- ಮೊದಲ ಪುಟದ ಎರಡನೆಯ ಪಂಕ್ತಿಯಲ್ಲಿ ೧೮೬೨ ಎಂದು ಇರುವುದನ್ನು 
೧೮೬೧ ಎಂದು ತಿದ್ದಿಕೊಳ್ಳಬೇಕು. 


ಮುನ್ನುಡಿ 
ಅರಿಕೆ 
ಅಧ್ಯಾಯ 
೧. ಪ್ರಸ್ತಾವನೆ 
೧. ನಾಂದೀ 


೨. ಕಾಲ, ದೇಶ, ಭಾಷೆ 

೨. ವಂಗಭಾಷೆ ೩ ಹಿಂದಣ ಸಾಹಿತ್ಯ ೪. ಹೊಸಯುಗ ೫. ರಾಜಾ ರಾಮಮೋಹನ 
ರಾಯ ೬. ಹೊಸ ಸಾಹಿತ್ಯ ೭. ಈಶ್ಚರಚ೦ದ್ರವಿದ್ಯಾಸಾಗರ ೮. ಬಂಕಿ೦ಚ೦ದ್ರಛಟರ್ಜಿ ಇ. ಇತರ 
ಲೇಖಕರು ೧೦. ದೇವೇರಿದ್ರನಾಥ ಠಾಕೂರ್‌ ೧೧. ಬ್ರಾಹ್ಮ ಸಮಾಜ ೧೨. ರವೀಂದ್ರನಾಥ 
ಠಾಕೂರ್‌ 


೩. ಜೀವನ ಚರಿತೆ 

೧೩. ಎಳೆಯತನ ೧೪. ಮೊದಲ ಪಾಠಗಳು ೧೫, ಮೊದಲ ಕವನ ೧೬ ಆರಂಭದ 
ಪರಿಚಯಗಳು ೧೭. ಜ್ಞಾನಾ೦ಕುರ ೧೮. ಇಂಗ್ಲೆಂಡ್‌ ೧೯, ಪ್ರಭಾತ ಸಂಗೀತ ೨೦. ವಿಕಾಸ ೨೧. 
ಪ್ರಖ್ಯಾತಿ 


೪. ಕಾವ್ಯಗಳು 

೨೨. ಶೈಶವದ ಕಾವ್ಯ ೨೩. ಮಾನಸೀ ೨೪. ಸೋನಾರ್‌ ತರೀ, ಚಿತ್ರಾ ೨೫. ಪ್ರೇಮ, 
ಸೌಂದರ್ಯ ೨೬ ಕಣಿಕಾ ೨೭. ದೇಶ ಗೀತಗಳು ೨೮. ಶಿಶು ೨೯, ಶೋಕ, ಸ್ಮರಣ ೩೦. 
ಭಕ್ತಿಗೀತಗಳು ೩೧. ಸಾಮ್ಯಗಳು ೩೨. ಶಾ೦ತಿ, ಸಮಾ ಧಾನ ೩೩ ಪರಿಣತಿಯ ಕಾವ್ಯ 


೫. ಕತೆಗಳು 

೩೪. ಸಣ್ಣ ಕತೆಗಳು ೩೫. ಕಣ್ಣು ಬೇನೆ ೩೬. ಮುರಿದ ನೌಕ ೩೭. ಗೋರಾ ೩೮, 
ಮನೆಯೊಳಗೆ ಮತ್ತು ಹೊರಗೆ ೩೯. ಚತುರ೦ಗ ಅಥವಾ ಹರಿದ ಅನುಬ೦ಧಗಳು ೪೦. ಇತರ 
ಕತೆಗಳು 


೬. ನಾಟಕಗಳು 

೪೧. ಮೊದಲ ಮಾತು ೪೨. ಪ್ರಕೃತಿಯ ಪ್ರತಿಶೋಧ ೪೩. ರಾಜಾರಾಣಿ ೪೪. ಬಲಿ ೪೫. 
ಚಿತ್ರಾಂಗದಾ ೪೬. ಮಾಲಿನೀ ೪೭ ಶಾರದೋತ್ಸವ ೪೮. ರಾಜಾ ೪೯. ಅ೦ಚೆಯ ಮನೆ ೫೦. 
ಫಾಲ್ಗುಣಿ ೫೧. ಮುಕ್ತಧಾರಾ ೫೨. ರಥಯಾತ್ರಾ ೫೩ ರಕ್ತಕರವೀ ೫೪, ನಟಿಯ ಪೂಜೆ ೫೫. 
ಇತರ ದೃಶ್ಯ ಗ್ರಂಥಗಳು 


೭. ಭಾಷಣ ಲೇಖನಗಳು 
೫೬. ಬಹು ವಿಧದ ಬರವಣಿಗೆ ೫೬ ತತ್ವ ವಿಚಾರ ೫೮. ವಿವಿಧ ವಿಚಾರ ೫೯. ರಾಷ್ಟ್ರ 
ತತ್ವ ೬೦. ವಿಮರ್ಶೆ ೬೧. ಪತ್ರಗಳು ೨೦೧ 


ಆ. ಇತರ ಕಾರ್ಯಕಲಾಪಗಳು 
೬೨. ವಿಸ್ತಾರವಾದ ಕಾರ್ಯಕ್ಷೇತ್ರ ೬೩ ರಾಷ್ಟ್ರ ಸೇವೆ ೬೪. ವಾಗ್ಯಿತೆ ೬೫. ಬ್ರಾಹ್ಮ ಸಮಾಜ 
೬೬ ವಿದ್ಯಾಭ್ಯಾಸ: ಶಾಂತಿನಿಕೇತನ ೬೭. ವಿಶ್ವಭಾರತಿ ೬೮, ಪ್ರಾಚ್ಯ ಸಂಸ್ಕೃತಿ, ಪ್ರಾಚ್ಯ ಸಂಘಟನ 


೬೯. ವಿಶ್ವಮೈತ್ರೆ ೭೦. ಗ್ರಾ ಮೋಜ್ನೀವನ ೭೧. ಸ೦ಗೀತ ೭೨. ನಾಟಕರ೦ಗ ೭೩ ಚಿತ್ರಕ 
ಬ 


€. ಸಂಭಾವನೆ 
೭೪. ವ್ಯ೦ಜಕ ಕಾವ್ಯ, ಕಥೆ ೭೫. ಸಾಮಗ್ರಿಯ ವೈಪುಲ್ಯ ೭೬ ಶಬ್ದಭಾ೦ಡಾರ, ಶೈಲಿ ೭೭. 


ಛಂದಸ್ಸು: ಹೊಸ ದಾರಿ ೭೮. ಉಕ್ತಿ ಚಾತುರ್ಯ; ಉಪಮಾನ ೭೯. ರಸಸಿದ್ದಿ, ಹಾಸ್ಯ ಆ೦. 
ಸೌಂದರ್ಯೋಪಾಸನ ಆಂ. ಪ್ರೇಮ ಸಮಾಧಿ ೮೨. ಜೀವನ ಮೀಮಾಂಸೆ ೮೩ ಆನುಭವದ ತತ್ವ 
ಆಳ. ವಿಶ್ವಧರ್ಮದ ಕಲ್ಪನೆ ೮೫, ದೈವಸಿದ್ಧಿ 


೧೦. ಮಂಗಳಾಚರಣ 
೮೬. ಎಚ್ಚತ್ತ ಭಾರತದ ವಾಣಿ ೮೭. ಯುಗದ ವಾಜಿ 55. ಸ್ವರ್ಣ ಗ್ರಂಥ ೮೯. 
ಸಾಹಿತ್ಯದಲ್ಲಿ ಸ್ಥಾನ 50. ಒಂದು ನೆನಹು ೯೧, ಭದ್ರಂ ಶುಭಂ 


ಚಿತ್ರಗಳು 
೧. ರವೀಂದ್ರನಾಥ ಠಾಕೂರರು - ಮುಖಚಿತ್ರ 
೨. ಠಾಕೂರರ ಬರಹ - ೧೦೦ನೆಯ ಪುಟದ ಎದುರು 


ರವೀ೦ದ್ರನಾಥ ಠಾಕೂರರು 


`ಅಧ್ಯಾಯಂ 
ಪ್ರಸ್ತಾವನೆ 


೧. ನಾಂದೀ 

ರವೀ೦ದ್ರನಾಥ ಠಾಕೂರರು ಆಧುನಿಕ ಭಾರತವರ್ಷದ ಕಾರಣ ಪುರುಷರಲ್ಲಿ ಲ್ಲಿ ಒಬ್ಬರು. 
ಇವರು ಬಂಗಾಳದಲ್ಲಿ ಕ್ರಿಸ್ತಶಕ ೧೮೬೧ನೆಯ ಇಸವಿಯಲ್ಲಿ ಹುಟ್ಟಿ ಮೊದಲ ಐವತ್ತು ವರುಷ 
ವಂಗ ಭಾಷೆ ವರಗ “ದೇಶಗಳ ಸೇವೆಯನ್ನು ಮಾಡಿ "ನಮ್ಮ ದೇಶದಲ್ಲಿ ಖ್ಯಾತಿ 
ಪಡೆದರು.-೧೯೧೨ನೆಯ ವರ್ಷದಲ್ಲಿ ಇವರಿಗೆ ಉತ್ತಮ ವರ್ಗದ ಸಾಹಿತ್ಯ ಸೇವೆಗೆ ಸಲ್ಲುವ 
ಸ್ವೀಡನ್‌ ದೇಶದ ನೋಬೆಲ್‌ ಪ್ರೈಜ್‌ ಎಂಬ ಬಹುಮಾನ ದೊರೆಯಿತು. ಇದರಿಂದ ಇವರು 
ಜಗದ್ದಿಖ್ಯಾತರಾದರು. ಆಮೇಲೆ ರವೀಂದ್ರರು ಪ್ರಪಂಚದ ಮುಖ್ಯವಾದ ದೇಶಗಳಿಗೆಲ್ಲಾ 
ಆಹ್ವಾನಿತರಾಗಿ ಹೋಗಿ ಉಪನ್ಯಾಸಮಾಡ ಹ್‌ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ 
ತಿಳಿಸಿದರು; ಈ ಮೂಲಕ ಇವರು ರಾಷ್ಟ್ರ ರಾಷ್ಟ್ರ ಗಳ ಸೌಹಾರ್ದವನ್ನು” ಬೆಳೆಸಿದರು 
ನಾಗರಿಕತೆಯನ್ನುಳ್ಳ ಯಾವ ರಾಷ್ಟ್ರ ದಲ್ಲಿಯೂ ಲಗ ಅಖಿರ ಹೆಸರನ್ನು ಕೇಳದದರಿಲ್ಲ ಇವರ 
ಗ್ರಂಥಗಳನ್ನು ಓಔದವರು ಕೆಲವರಾದರೂ ಇಲ್ಲದೆ ಇಲ್ಲ ಹೀಗೆ ಜವರ ಮೂಲಕ ನಮ್ಮ 
ಮಾತೃಭೂಮಿಯ ಕೀರ್ತಿ ಹೆಚ್ಚಾಯಿತು ; ನಾವೂ “ಗಣ್ಣವಾದ ಜನಾಂಗವೆಂದು ಸಿದ್ಧವಾಯಿತು. 
ಪ್ರಪಂಚದ ಬೆಳವಣಿಗೆಯಲ್ಲಿ ಭಾರತಭೂಮಿಯ ಸಹಾಯಮಾಡಬಲ್ಲುದೆಂದು "ಇವರಿಂದ 
ವ್ಯಕ್ತವಾಯಿತು. ಈ ಕೆಲಸದಿಂದ ರವೀ೦ದ್ರನಾಥರು ನವೀನ ಕಾಲದ ಯುಗಪುರುಷರಲ್ಲಿ 
ಸೇರಿದಾರೆ. 

ನಮ್ಮ ಜನರು ಈ ಮಹನೀಯರ ಚರಿತ್ರೆಯನ್ನು ತಿಳಿಯುವುದು ಆವಶ್ಯಕ. 
ಮಾತೃಭೂಮಿಯ ಹೆಸರನ್ನು ಬೆಳಗಿದವರೆ೦ಬುದು ಇದಕ್ಕೆ ಒ೦ದು ಕಾರಣ. ಇದಕ್ಕೆ ಹೆಚ್ಚಾಗಿ 
ನಮ್ಮ; ಸಂಸ ತಿ ಇವರ ಬರಹದಲ್ಲಿ ರೂಪುಗೊಂಡಿದೆಯೆನ್ನುವುದು ಇನ್ನೊಂದು ಕಾರಣ. ನಮ್ಮ 
ದೇಶ" ಸನ್ನ ಸಾಹಿತ್ಯ ನಮ್ಮ ಮತ' ಎಂದು ಉತ್ಪಾಹಪಡುಪವರಿಗಾದರೂ ಆ ದೇಶ ಸಾಹಿತ್ಯ 
ಮತಗಳ ಪರಿಚಯ "ರುವುದು ಕಡಮೆ: ಅಥವಾ ಪರಿಚಯವಿದೆಯಿಂದು 
ತಿಳಿದುಕೊಂಡಿರುವವರು ತಮ್ಮ ತಮ್ಮ ಮೂಲೆಯಷ್ಟಕ್ಕೆ ಅ೦ದವೆನಿಸಿರುವ ತಿಳಿವು ತಿಬ್ಬಳಿಗೆ 
ಸಮವಿಲ್ಲ ಎಂದುಕೊಂಡಿರುವೆವು. ವಿಶಾಲವಾದ ಪ್ರಪಂಚಕ್ಕೆ ಒಪ್ಪುವ ಹಿರಿಯ ಗುಣ ನಮ್ಮ 
ಸಾಹಿತ್ಯದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಇದೆಯೆ, ಇದ್ದರೆ" ಅದು ಯಾವುದು, ಎಂದು" 
ತಿಳಿಯಬೇಕಾದರೆ ನಾವು ಲೊಳಕಮಾನ್ಯರಾದ ಇಂಥ ಮಹನೀಯರ ಕೆಲಸವನ್ನು ತಿಳಿಯಬೇಕು. 
ಇವರ ಜೀವನವನ್ನು ತಿಳಿಯುವುದು *"ಅವಶ್ಯಕವೆನ್ನುವುದಕ್ಕೆ ಇದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ 
ಅನ್ವಯಿಸುವ ಕಾರಣ ಇವರ ಗ್ರ೦ಥಗಳನ್ನು 'ಓದುವುದರಿರದ ಪಡೆಯಬಹುದಾದ ಆನಂದ. 
ರವೇಂದ್ರನಾಥರು ಅತುತ್ತಮ ರತಿಯ ಕವಿಗಳು ಕತೆಗಾರರು ಉಪನ್ಯಾಸಕರು, ರಸಿಕರಿಗೆ ಇಲ್ಲಿ 
ರಸದ ಒಂದು ಕಣಿಯೇ ಇದೆ. ಅಲ್ಲದೆ ನಮ್ಮ ದೇಶದ ಸಾಹಿತ್ಸ ಈಗ ಬೆಳೆಯುತ್ತಿದೆ; 
ನವನಾಗರಿಕತೆಯ ವಿಸ್ತ್ರತ ಕಾರ್ಯಕ್ಷೇತ್ರದಲ್ಲಿ ನೂರಾರು "ಕಲಸಗಳನ್ನು ಅದು 
ಕೈಗೊಳ್ಳಬೇಕಾಗಿದೆ. ಠಾಕಾರರು ಈ ಕೆಲಸಗಳನ್ನು ಮಾಡಿ ತೋರಿಸಿದಾರೆ. ಗ್ರಂಥಗಳನ್ನು 
ಬರೆಯುವವರಿಗೆ ಇಲ್ಲಿ ಮೇಲ್ಪ್ಬಂಕ್ತಿಯಿದೆ; ನವೀನ ಸುಹಿತ್ಯವನ್ನು ನಗುವೆವೆನ್ನುವವರಿಗೆ ಅವರ 
ತಪ್ಪನ್ನು ತೋರಿಸುವ ಒಂದು `ಕನ್ನಡ ಇದೆ. ಸಾಹಿತ್ಯದಲ್ಲಿ “ಹೀಗೋ ಹಾಗೆ ಠಾಕೂರರು 
ದೇಶಸೇವೆಯಲ್ಲ ಮುಂದಾಳು ಮೇಲ್ವರಕ್ತಿ ಆಗಿದ್ದರು. ಇದರಂತೆಯೇ ಇನ್ನಿತರ ಕಲೆಗಳಲ್ಲಿ ಇವರು 
ಇಟ್ಟಿ ಅಡಿ ಯಶಸ್ವಿಯಾಯಿತು. ಇಂಥ ಜೀವನದ ವಿಚಾರವನ್ನು” ಸ್ವಲ್ಪ ಮಟ್ಟಿಗಾದರೂ 
ತಿಳಿದುಕೊಳ್ಳುವುದು ಜನದ ಏಳ್ಗೆಗೆ ಸಾಧನ. 

ಈ “ಕಾರಣದಿಂದ ಕರ್ಣಾಟಕದ ಜನರಿಗೆ ಈ ಜೀವನವನ್ನು ತಿಳಿಸಬೇಕೆಂದು ಈ 

ಪುಸ್ತಕದಲ್ಲಿ ಯತ್ನ ಮಾಡಿದೆ. ಇದಕ್ಕೆ ಸೌಕರ್ಯ ಕಡಮೆ. ಠಾಕೂರರ ಬರವಣಿಗೆಯೆಲ್ಲ ಮೊದಲು 

ಬಲಲ ಆಮೇಲೆ ಇಂಗ್ಲೀಷು ಮುಂತಾದ ಪಾಶ್ಚಾತ್ಯ ಭಾಷೆಗಳಲ್ಲಿಡೆ. ಇವರ 
ಬರವಣಿಗೆಯ” ಬಹುಭಾಗ ಇಂಗ್ಲೀಷಿನಲ್ಲಿಯೂ ಬಂದಿಲ್ಲ. ಕವಿಯ ಗ್ರಂಥಗಳನ್ನೇ ಕಾಣದ 
ಜನರಿಗಾಗಿ ಆತನ ಜೀವನವನ್ನೂ "ಕೃತಿಗಳನ್ನೂ ಕುರಿತು ಬರೆಯುವುದು ಶೃ ಕಾರ್ಯ. ಅಲ್ಲದೆ 


ನನಗೆ ವ೦ಗ ಭಾಷೆಯ ಪರಿಚಯ ಇರುವುದು ಬಹು ಕಡಮೆ ; ನಾನು ಠಾಕೂರರ ಬರಹಗಳನ್ನು 
ಬಹಳವಾಗಿ ಇಂಗ್ಲೀಷ್‌ ಪರಿವರ್ತನಗಳಲ್ಲಿ ನೋಡಿದೇನೆ ಅಷ್ಟೇ. ಆದರೆ ಈ ಪರಿವರ್ತನಗಳು' 
ಅನೇಕವೇಳೆ ಠಾಕೂರರೇ ಮಾಡಿದುವು; "ಅವರ ಭಾವನೆ ಬಹು ಮಟ್ಟಿಗೆ ಅವರ ಮನಸ್ಸಿಗೆ 
ಒಪ್ಪುವಂತೆ ಇಂಗ್ಲೀಷಿನಲ್ಲಿ ಬಂದಿದೆಯೆಂದು ಇದರಿ೦ದ ಹೇಳಬಹುದು. ಆದದರಿಂದ ಸದ್ಯದಲ್ಲಿ 
ನಮ್ಮ ಜನಕ್ಕೆ ಈ ವಿಚಾರ ಎಷ್ಟನ್ನು ತಿಳಿಸುವುದು ಸಾಧ್ಯವೋ ಅಷ್ಟನ್ನು ತಿಳಿಸೋಣವೌದು' 
ಮನಸ್ಸುಮಾಡಿದೇನೆ. ಸಾಹಿತ್ತ ಸೇವಕರಾದ ಕನ್ನಡಿಗರು ವಾಗ ಭಾಷೆಯನ್ನು ಕಲಿತು ಠಾಕೂರರ 
ಕೃತಿಗಳನ್ನು ಆ ಭಾಷೆಯಲ್ಲಿಯೇ ನೋಡಿ ಅವುಗಳ ವಿಷಯ ಮಾತನಾಡುವಂತೆ ಮಾಡುವುದು 

ಸ್ತಕದ ಉದ್ದೇಶ. ಇದನ್ನು ಓದುವ ಅಥವಾ ಓದದ ಕನ್ನಡಿಗರಲ್ಲಿ ಯಾರಾದರೊಬ್ಬರು ಬೇಗ 
ಈ ರಸವನ್ನು. ಮಾಡಲೆಂದ ನನ್ನ ಆಸೆ. ಈ ಆಸೆ ಸಲ್ಲುವವರೆಗೆ ಈಪು ಸ್ತಕ ನಮ್ಮ ಜನರಿಗೆ 
ಕವಿಯ ವಿಷಯವನು ಸ ಸ್ವಲ್ಪ ಮಟ್ಟಿ ಗಾದರೂ ತಿಳಿಸುವುದೆಂದು ih 


ವು 


ಅಧ್ಯಾಯ ೨ 
ಕಾಲ, ದೇಶ, ಭಾಷೆ 


೨. ವಂಗ ಭಾಷೆ 

ವಂಗ ಅಥವಾ ಬಂಗಾಳಿ ಭಾಷೆ ಗಂಗಾನದಿಯ ಬಯಲಿನ ಭಾಷೆ; ಈ ಬಯಲಿನ 
ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಹಬ್ಬಿದೆ. ಈ ಭಾಷೆಯನ್ನು ಆಡತಕ್ಕವರು ಸುಮಾರು ನಾಲ್ಕೂವರೆ 
ಕೋಟಿ “ಜನ. ಇದು ಸಂಸ್ಕೃತಕ್ಕೆ ಬಹು ಸಮೀಪವಾದ ಪ್ರಾಕ್ಸತ ಭಾಷೆಗಳಲ್ಲಿ ಒಂದು. ಈ 
ಸಂಬಂಧ ಬಳಕೆಯ ಭಾಷೆಯಲ್ಲಿ ಕಾಣುವುದಕ್ಕಿ೦ತ ಬರೆಹದ ರೂಪದಲ್ಲಿ ಹೆಚ್ಚಾಗಿ 
ಸ್ಪಷ್ಟವಾಗುತ್ತದೆ. ಸಾಹಿತ್ಯದ ಭಾಷೆಗೂ ಬಳಕೆಯ “ಭಾಷೆಗೂ ಇದರಲ್ಲಿರುವಷ್ಟು ಅಂತರ 
ಕಂಡಿಯಾಡೇಶದ ಇನ್ನಾವ ಭಾಷೆಯಲ್ಲಿಯೂ ಇಲ್ಲವೆ೦ದು ಸರ್‌ ಜಾರ್ಜ್‌ ಗ್ರಿಯರ್‌ಸನ್‌ರವರು 
ಹೇಳಿದಾರೆ. ಸಾಮಾನ್ಯದ ಮಾತಿಗೂ ಪಾ೦ಡಿತ್ತದೆ ಮಾತಿಗೂ ಇರುವ ಈ ವ್ಯತ್ಯಾಸವನ್ನು 
ತೋರಿಸುವುದಕ್ಕೆ ಅವರು ಇಂಗ್ಲೀಷ್‌ ವಾಕ್ಯಗಳಲ್ಲಿ ಲ್ಯಾಟಿನ್‌ ಪದಗಳನ್ನು ಹಾಕಿ ಒರಿದು : “ಸಿ 
certain man had two sons” ಎನ್ನುವಲ್ಲಿ ಲ್ಯಾಟಿನ್‌ ಪದಗಳನ್ನು ಹಾಕಿದರೆ “A 
certain vir had two filinses ಟ್‌ ಎಂದು ಆಗುತ್ತದೆ. ಬರಹದ ಬಂಗಾಳಿ 
ಹೀಗಿರುತ್ತದೆಯೆಂದು ಗ್ರಿಯರ್‌ಸನ್‌ರವರ ಅಭಿಪ್ರಾಯ. `'ಲ್ಯಾಟಿನ್‌ ಪದಗಳನ್ನು 
ಉಗಯೋಗಿಸಿರುವ ಇಂಥ ಇಂಗ್ಲೀಷ್‌ ವಾಕ್ಯಗಳು ಬಹು ವಿಕಾರವಾಗಿ ಕಾಣುವುದು ನಿಜ” 
ಬಂಗಾಳಿಯಲ್ಲಿ ಸಂಸ್ಕೃತ ಇಷ್ಟು ವಿಕಾರವಾಗಿ ಕಾಣುವುದಿಲ್ಲವೆ೦ದು ಬಂಗಾಳಿಗಳು ಹೇಳುತ್ತಾರೆ. 
ಕನ್ನಡದಲ್ಲಿ ಹೇಗೋ ಥೊಗೆ ಬ೦ಗಾಳಿಯಲ್ಲಿಯೂ ಸ೦ಸ್ಕ ತ ವಿಶೇಷ ಬಳಕೆಯಲ್ಲಿರುವುದರಿ೦ದ 
ಪಾಂಡಿತ್ಯದ ಬಂಗಾಳಿ ಗ್ರಿಯರ್‌ಸನ್‌ರವರು ಹೇಳು: ಷ್ಟು ವಿಕಾರವಾಗಿ ಇರಲಾರದೆಂದು 
ಊಹಿಸಬಹುದು. ಆದರೂ ಸಂಸ್ಕೃತ ಹೆಚ್ಚಾದಾಗ” ಅದು ಸ್ಪಲ್ಪ ವಿಚಿತ್ರವಾಗಿ 
ಕಾಣಬಹುದೆನ್ನುವುದರಲ್ಲಿ ಸಂದೇಹವಿಲ್ಲ. ಈ ಭಾಷೆಯ ಸಾಹಿತ್ಯದಲ್ಲಿ ಈಗ ಐವತ್ತು 
ವರ್ಷದಿಂದೀಚೆಗೆ ಬಳಕೆಯ ಭಾಷೆ ವಾಡಿಕೆಗೆ ಬಂದಿದೆಯಂತೆ. ಇದರಲ್ಲಿ ಪ್ರಾಂತಿಕ ರೂಪಗಳೂ 
ಹಲವು ಇವೆ. ಬಂಗಾಳಿ ಭಾಷೆಯ ಉಚ್ಚಾರಣೆಯೂ ಈ ಸಂದರ್ಭದಲ್ಲಿ ತಿಳಿಯಬೇಕಾದದ್ದು 
ಬಂಗಾಳದ ಜನರು ಲಕ್ಷ್ಮಿ ಎಂದು ಬರೆದರೂ ಲಕ್ಷಿ ಎಂದು ಓದುವರು. ಭಕ್ತ ಎನ್ನುವದನ್ನು ಭತ್ತ 
ಎಂದು ಓದುವರು. ಸ ಶ ಷ ಎಂಬ ಮೂರು ಶಬ್ದಗಳೂ ಈ ಭಾಷೆಯಲ್ಲಿ ಒಂದಾಗಿ 
ವ್ಯವಹಾರದಲ್ಲಿವೆ. ಈ ಜನರು ಸಾಗರ ಎಂದು ಬರೆಯುವರು ; ಷಾಗರ ಅಥವಾ ಷಾಯರ 
ಎಂದು ಓದುವರು. ಭಾಗ್ಯ ಎನ್ನುವುದು ಬಜ್ಜ ಎಂದು, ಮಧ್ಯೆ ಎನ್ನುವುದು ಮಜ್ಜೆ ಎಂದು 
ಉಚ್ಚಾರವಾಗುತ್ತವೆ. ಎ೦ದರೆ, ಬಂಗಾಳದ ಜನರು ಸ ಸ೦ಸ್ಕ ವನ್ನು ಬರೆದು ಒಂದು ಪ್ರಾಕೃತವನ್ನು 
ಓದುತ್ತಾರೆ. ಇದರಿಂದ ಬಂಗಾಳಿಗಳಲ್ಲದವರಿಗೆ 5 ಭಾಷೆಯನ್ನು ಕಲಿಯುವುದು” 
ಕಷ್ಟವಾಗುತ್ತದೆ. 


೩. ಹಿಂದಣ ಸಾಹಿತ್ಯ 
ಈ ಭಾಷೆಯಲ್ಲಿ ಹದಿನೈದನೆಯ ಶತಮಾನದಿಂದ ಆರಂಭವಾದ ಜನತೆಯ 
ಸಾಹಿತ್ಯವೊ೦ದಿದೆಯೆಂದು' ತಿಳಿದುಬರುತ್ತದೆ. ಜನತೆಯ ಈ ಸಾಹಿತ್ಯ ಹದಿನೆಂಟನೆಯ 
ಶತಮಾನದ ಕೊನೆಯವರೆಗೆ ಬಂದಿತು. ಅದರ ಈಚೆಗೆ ಬಂದಿರುವ ಸಾಹಿತ್ಯವನ್ನು ಆಧುನಿಕ 
ಸಾಹಿತ್ಯ ಎ೦ದು ಹೇಳಬಹುದು. ಪೂರ್ವದ ಕವಿಗಳಲ್ಲಿ ಚ೦ಡಿದಾಸ, ಮುಕುಂದರಾಮ, ಇವರು 
ಪ್ರಸಿದ್ಧರು. ಇವರ ಲೇಖನಗಳು ಹೃದಯದಿಂದ ಬಿಂದಿರತಕ್ಕವು, ಪಾಂಡಿತ್ಯದ ಕೃತಿಗಳಲ್ಲ, 
ಎಂದು ಗ್ರಿಯರ್‌ಸನ್‌ರವರು ಹೇಳುತ್ತಾರೆ. ಇವುಗಳಲ್ಲಿ ನಿಜವಾದ ಕಾವ್ಯವೂ ಉತ್ತಮ" ರೀತಿಯ 
ವರ್ಣನೆಯೂ ಇವೆಯಂತೆ. ಕನ್ನಡದಲ್ಲಿ ಕುಮಾರವ್ಯಾ; ಸನ ಭಾರತ ತೊರವೆಯ ರಾಮಾಯಣ 
ಇರುವಂತೆ, ಬಂಗಾಳಿಯಲ್ಲಿ ) ಕೃತ್ತಿವಾಸ 'ನಿಂಬಾತನ ರುಮಾಯಣವೂ ಕಾಶೀದಾಸ ಎಂಬಾತನ 
ಭಾರತವೂ ಜನರಿಗೆ ಪ್ರಿಯವಾದ ಕಾವೃಗಳು. ಪೂರ್ವದ ಸಾಹಿತ್ಯದಲ್ಲಿ ಇವುಗಳ ಜೊತೆಗೆ 
ಹೆಸರಾದುವೆಂದರೆ ಚೈತನ ಮಹಾಗುರುವಿನಿಂದ ಬೆಳೆದ ವೈಷ್ಣನ "ಮತದ ಭಾಗವತರ 
ಕೀರ್ತನೆಗಳು ; ಹಾಗೆಯೇ ಶಾಕ್ಷೇಯ ಸಾಧಕರ ಗೀತಗಳು” ಶಾಸ್ತ್ರೀಯ ಕವಿಗಳಲ್ಲಿ 
ರಾಮಪ್ರಸಾದನು ಪ್ರಮುಖನು. ಇವಲ್ಲದೆ ಹತ್ತು ಅಥವಾ ಹನ್ನೊಂದನೆಯ ಶತಮಾನದ 


ಹಾಡುಗಳು ಕೆಲವು ಸಿಕ್ಕಿವೆ. ಶ್ರೀಮಾನ್‌ಗಳಾದ ಹರಪ್ರಸಾದ ಶಾಸ್ತ್ರಿಗಳೂ ದಿನೇಶ 
ಚ೦ದ್ರಸೇನರೂ ಸಂಪಾದಿಸಿದ ಈ ನೇತಗಳಲ್ಲಿ ಖಗ್ದೇದ ಗೀತೆಗಳಲ್ಲಿ ಕಾಣುವಂತೆ ಪ್ರಕೃತಿಯ 
ವ್ಯಾಪಾರಗಳನ್ನು ಕುರಿತ ಸರಳವಾದ ಕೌತುಕವೂ ಶಿಶ್ಚರ್ಯವೂ ಕಾಣುತ್ತವೆ. ಇನ್ನು ಕೆಲವು 
ಗೀತಗಳಲ್ಲಿ ವ್ಯವಸಾಯದ ವಿಷಯವಾಗಿ ಜನರು ತಿಳಿಯಬೇಕಾದ ವಿಷಯಗಳು ಅಡಕವಾಗಿವೆ; 
ಕನ್ನಡದ “ಹುಯ್ಯೋ ಹುಯ್ಯೋ ಮಳೆರಾಯ”, “ಭರಣಿ ಬಂದು ಧರಣಿ ಬೆಳೆಯಿತು” ಎಂಬ 
ರೀತಿಯ ಸಾಹಿತ್ಯ ವದು. 


೪. ಹೊಸ ಯುಗ 

ಮೊತ್ತದಲ್ಲಿ ಈ ಸಾಹಿತ್ಯದಲ್ಲಿ ಹೊಸ ಯುಗದ ಎಚ್ಚರಿಕೆ ಬ೦ದದ್ದುನಮ್ಮದೇಶದ ಇತರ 
ಸಾಹಿತ್ಯಗಳಲ್ಲಿ "ಹೇಗೋ ಹಾ ಇಂಗ್ಲೀಷಿನ ಪ್ರಭಾವದಿಂದ. ಇಂಗ್ಲೀಷಿನ "ಸಹಾಯವನ್ನು 
ತಂದಪರಲ್ಲಿ ? ಮೊದಲನೆಯವನು ವಿಲಿಯಂ ಇರ ಎಂಬ ಕ್ರೈಸ್ತ ಸ ಮಿಷನರಿ. ಈತನು" 
ಬಂಗಾಳಿಯಲ್ಲಿ ಪು ಸ್ವಕಗಳನ್ನು ಬರೆಯಿಸಿದನು, ಅಚ್ಚಿನ ಯಂತ್ರವನ್ನು ನಿರ್ಮಿಸಿದನು. ಇವನೂ 
ಇವನ pe ಕ್ರೈಸ್ತ ಮತದ ಪ್ರಚಾರಕ್ಕಾಗಿ ಬೈಬಲ್‌ ಗ್ರಂಥವನ್ನು ಭಾಷಾಂತರ 
ಮಾಡಿದರು. ಕಲ್ಕತ್ತಾ ನಗರವು ವೈಸ್‌ರಾಯರ ನಿವಾಸಸ್ಥಾನವಾಗಿದ್ದದರಿಂದ ಬಾರತವರ್ಷದ 
ಉಳಿದ ಎಲ್ಲ ನಗರಗಳಿಗಿಂತಲೂ ಪ್ರಬಲವಾಗಿತ್ತು; ಹೊಸ ನಾಗರಿಕತೆಯ ಏರ್ಪಾಡುಗಳಲ್ಲೆಲ್ಲ 
ಬಂಗಾಳವು "ಮುಂದಾಗಿರುವುದು ವಾಡಿಕೆಯಾಯಿತು. 


೫. ರಾಜಾ ರಾಮಮೋಹನ ರಾಯ 

ಬಂಗಾಳದಲ್ಲಿ ಇಂಗ್ಲೀಷನ್ನು ನೆಡುವ ಕಾಲಕ್ಕೆ ಸರಿಯಾಗಿ ಅಲ್ಲಿ ಒಬ್ಬ ಮಹಾಪುರುಷನು 
ಉದಯಿಸಿದನು. ಇವನಿಂದ ಭಾಷೆಯೂ ಮುಂದುವರಿಯಿತು. ನವನು ರಾಜಾ 
ರಾಮಮೋಹನರಾಯ. ಈತನು ೧೭೭೪ರಲ್ಲಿ ಜನಿಸಿದನು. ಬ್ರಾಹ್ಮಣ ಕುಲದಲ್ಲಿ ಜನಿಸಿ ಬ್ರಾಹ್ಮಣ 
ಸಂಪ್ರದಾಯದಲ್ಲಿ ಬೆಳೆದ ಈತನಿಗೆ ಬಹು ಚಿಕ್ಕ ವಯಸ್ಸಿನಲ್ಲಿಯೇ 'ನಿಗ್ರಹಾರಾಧನದ 
ವಿಷಯದಲ್ಲಿ ಅಸಂತುಷ್ಟಿ ಹುಟ್ಟಿತು. ಈತನು ಸಂಸ್ಕ ತ ಪರ್ಷಿಯನ್‌ ಇಂಗ್ಲೀಷ್‌ ಈ ಮೂರು 
ಭಾಷೆಗಳನ್ನು ಬಲ್ಲನು. “ವಿಗ್ರಹಾರಾಧನೆಯ ವಿಷಂ ದಲ್ಲಿ ಇವನು ಬೇಸರಪಟ್ಟಿದ್ದು ಕ್ರೈಸ್ತ 
ಪಾದ್ರಿಗಳ ಪ್ರಭಾವದಿಂದಲ್ಲ. ಹಾಗೆ ನೋಡಿದರೆ ಮಹಮ್ಮದೀಯ ಭಾವನೆಗಳಿಂದ ತುಂಬೆದ್ದ 
ಬಂಗಾಳದಲ್ಲಿ ಈ ಜುಗುಖೆಗೆ ಹೊರಗಣ ಕಾರಣ ಆವಶ್ಯಕವಿರಲಿಲ್ಲ ಇವನ ಜೀವನೆ' 
ಚರಿತೆಯನ್ನು' ಓದಿದರೆ ಇವನ ಬೇಸರಕ್ಕೆ ಕಾರಣ ಇದೂ ಕೂಡ ಅಲ್ಲವೆಂದು ಕಾಣುತ್ತದೆ. 
ವಿಗ್ರಹಾರಾಧನ ಹಿಂದೂಮತವು ಒಂದು" ಮಟ್ಟದ ತಿಳಿವಿಗಾಗಿ ಏರ್ಪಡಿಸಿರುವ ಪೂಜಾಕ್ರಮ. 
ಇದು ಬಂಗಾಳದಲ್ಲಿ ಅವಿವೇಕದ ಮೇರೆಯನ್ನು ಮುಟ್ಟಿದ್ದಂತೆ ಕಾಣುತ್ತದೆ. ಈ ಸ್ಥಿತಿಯಲ್ಲಿ 
ವಿಗ್ರಹಗಳು ಸಾಧನೆಗೆ ಸಹಾಯವಾದ ವಸ್ತುಗಳಾಗದೆ “ಮಕ್ಕಳಾಟದ ಸೊಂಚೆಗಳಾಗುತ್ತವೆ. 
ರಾಮಮೋಹನ ರಾಯನು ತನ್ನ ಅಭಿಪ್ರಾಯಕ್ಕಾಗಿ ಬಹಳ ಕಷ್ಟಕ್ಕೆ ಗುರಿಯಾದನು ; ಆದರೂ 
ಲಕ್ಷ್ಯ ಮಾಡದೆ ತನಗೆ ಸರಿಯೆಂದು ತೋರಿದ ದಾರಿಯಲ್ಲೆ “ನಡೆದನು. ಇವನು ಎಷ್ಟು 
ವಿಸ್ತಾರವಾದ ಕಾರ್ಯ ಕ್ಷೇತ್ರದಲ್ಲಿ ದುಡಿದನೆನ್ನುವುದನ್ನು ಇಷ್ಟರಿ೦ದ ತಿಳಿಯಬಹುದು: ಈತನು' 
ಡೆಲ್ಲೆಯ ರಾಜನ ಪರವಾಗಿ ವಾದಿಸುವುದಕ್ಕೆ ಇಂಗ್ಲೆಂಡಿಗೆ ಹೋದನು; ಇಟಿಲೀದೇಶ 
ಸ್ವಾತಂತ್ರ್ಯವನ್ನು ಸ್ಥಾಪಿಸಿದಾಗ ಆನಂದಿಸಿ ಅಲ್ಲೆಯ ಜನರಿಗೆ ಪತ್ರ ಬರೆದನು; ಇಂಡಿಯಾ 
ದೇಶದಲ್ಲೆ ಆಂಗ್ಲೀಯ ಪ್ಲಾಂಟಿರುಗಳು ಮಾಡುತ್ತಿದ್ದ ಹಾವಳಿಯನ್ನು. ಹೊರಗೆಡಹಿದನು; ಈಗ 
ಬಳಕೆಯಲ್ಲಿರುವ. ಪತ್ರಗಳ: ರಿಜಿಸ್ಟ್ರೇಷನ್‌ ಕಾನೂನನ್ನು ತರುವುದಕ್ಕೆ" ಹದಿ ಹಾಕಿದನು; ತರುಣ 
ಆಂಗ್ಲೇಯರು ಸಿವಿಲ್‌ ಸರ್ವಿಸಿನೆಲ್ಲಿ ಬಂದು ನಿಂತು ಅಹಂಕಾರದಿಂದ ವರ್ತಿಸುವುದರಿಂದ 
ದೇಶಕ್ಕೆ ಎಷ್ಟು ಕೆಡಕಾಗುತ್ತದೆಂದು' ಪ್ರಕಟ ಮಾಡಿದನು; ಇಂಡಿಯಾ ದೇಶದಲ್ಲಿ ಆಡಳಿತದ 
ಪುನರ್ವೆವಸ್ಥೆಯ ವಿಚಾರವಾಗಿ ಇಂಗೈೆಂಡಿನ ಪಾರ್ಲಿಮೆಂಟಿನ ಮುಂದೆ ಅಭಿಪ್ರಾಯವನ್ನು 
ವರದಿ ಮಾಡಿದನು; ನಮ್ಮ ದೇಶದಲ್ಲಿ ಇದ್ದ ಸಹಗಮನದ ವಾಡಿಕೆಯನ್ನು ಕಾನೂನಿನಿಂದ 
ನಿಲ್ಲಿಸುವುದಕ್ಕೆ ಏರ್ಪಾಡು "ಮಾಡಿದನು: ಕೈಸ್ತ ಮತವನ್ನೂ ಸನಾತನ ಧರ್ಮವನ್ನೂ ತಿಳಿದ 
ಬುದ್ದಿಯಿಂದ "ಎರಡು ಮತಗಳನ್ನೂ ತಿದ್ದಿ ಹೊಸ ಧರ್ಮವೊಂದನ್ನು ಏರ್ಪಡಿಸಿ ಅದಕ್ಕೆ ಬಲ್ಲವರ 
ಸಮ್ಮತಿಯನ್ನು ಸಂಪಾದಿಸುವ ಯೆತ್ನವನ್ನು ಮಾಡಿದನು. ಇವನನ್ನು ಅನುಸರಿಸಿ ಇ ಸರಲ್ಲಿ 
ಯೂನಿಟೀರಿಯನ್‌ ಎ೦ಬ ಒಂದು ಪಂಗಡ ಏರ್ಪಾಡಾಯಿತು. ಈತನು ಬ್ರಾಹ್ಮ ಸಮಾಜವನ್ನು 


ಪಿಸಿದನು; ಜಾತಿ ಭೇದದಿಂದ ಉಂಟಾಗಿದ ಸ ಕಷ್ಟಗಳನ್ನು ಕಡಿಮೆ ಮಾಡಲು ನೋಡಿದನು. 
೬೬.1 ಪರಿಣಮಿಸಿದ್ದ ಸಹಗಮನ ಪದ್ಧತಿ ಈತನ ಪ್ರಯತ್ನದಿಂದ ನಿರ್ಮೂಲವಾಯಿತು. 
ಒಟ್ಟಿನಲ್ಲಿ ನೋಡಿದರೆ ಈತನ ಪ್ರತಿಭೆಗೆ ಒಳೆಗಾಗದ ವಿಷಯವಿರಲಿಲ್ಲ; ಈತನ ಧೈರ್ಯಕ್ಕೆ 
ಹಿ ಟ್ಟಿದ ಕಷ್ಟವಿರಲಿಲ್ಲ; ಇವನ ಪ್ರೇಮದಲ್ಲಿ ಅಡಗದ ಮಾನವ ಪರಿಗಡವಿರಲಿಲ್ಲ. ಇಂಥ 
ವಿಶಾಲಮತಿಯ ಕೈಯಿಲದ ಬಂಗಾಳದ ಹೊಸ ಸಾಹಿತ್ಯದ ಆರಂಭಕಾರ್ಯ ನಡೆಯಿತು. 
ಜನರಲ್ಲಿ ತಿಳಿವನ್ನು ಹರಡುವುದಕ್ಕಾಗಿ ಈತನು ಬಂಗಾಳಿಯಲ್ಲಿ ಹಲವು ಲೇಖನಗಳನ್ನು 
ಬರೆದನು. ರಾಮಮೋಹನ ರಾಯನು ೧೮೩೨ರಲ್ಲಿ ತೀರಿ ಹೋದನು. ಬಂಗಾಳಿ ಸಾಹಿತ್ಯವನ್ನು 
ಬಲ್ಲವರು ರಾಜಾ ರಾಮಮೋಹನ ರಾಯನ ಗದದ ಶೈಲಿಯನ್ನು ಬಹಳವಾಗಿ ಹೊಗಳುತ್ತಾರೆ. 
ಮುಖ್ಯವಾಗಿ ಇಂಥ ದೊಡ್ಡ ವ್ಯಕ್ತಿಯ ಬರವಣಿಗೆ ಹೇಗಿದ್ದರೂ ದೊಡ್ಡದೇ. ಈ ಮಹನೀಯನಿ೦ದ 
ಆರಂಭವಾದದ್ದು ಆಧುನಿಕೆ ವಂಗ ಸಾಹಿತ್ಯದ ಅತಿಶಯವಾದ ಪುಣ್ಯ. 
೬. ಹೊಸ ಸಾಹಿತ್ಯ 
ರಾಮಮೋಹನ ರಾಯನಿಂದ ಆರಂಭವಾದ ಸುಧಾರಣ ಕಾರ್ಯ ಆಮೇಲೆ 
ಬಹುಬೇಗ ಹರಡಿತು. ಆತನ ಬ್ರಾಹ್ಮ ಸಮಾಜವನ್ನು ದೇವೇಂದ್ರನಾಥ ಠಾಕೂರರು 
ಬೆಳೆಯಿಸಿದರು; ಇತರ ಕಾರ್ಯಗಳು' ಔಿರೋಸಿಯೋ “ಎಂಬ ಕವಿಯಿಂದಲೂ, ಅವನ 
ಶಿಷ್ಯರಿ೦ದಲೂ, ಅಲೆಕ್ಸಾಂಡರ್‌ ಡಫ್‌ ಮೊದಲಾದ ಕ್ರೈಸ್ತ ಮಿಷನೆರಿಗಳ ಪ್ರಭಾವಕ್ಕೆ ಸಿಕ್ಕಿದ 


ಠ 


ತರುಣ ಮೇಧಾವಿಗಳಿಲಿದಲೂ ಬೆಳೆದುವು. ತಾರುಣ್ಯದ" ಫಲವಾಗಿ ಈ ಕೆಲಸ ಅಲ್ಲಲ್ಲಿ ಸ್ವಲ್ಪ 
ಅತಿಯಾಯಿತು. ಹಲವರು ತರುಣರು ಕ್ರೈಸ್ತ ಮತವನ್ನು ಅವಲಂಬಿಸಿದರು. ಅದನ್ನು 
ಅವಲಂಬಿಸಿದ ಹಲವರು ಸನಾತನ ಧರ್ಮವನ್ನು ಅದರ ಪ್ರಕೃತ ಸ್ಥಿತಿಯಷ್ಟರಿಂದೆ 
ಹಳಿಯುವುದು ದೊಡ್ಡದೆಂದು ತಿಳಿದರು. ಆದರೆ ಇಂಥವು ಎಲ್ಲಾ ಕೊಂಚಕಾಲ ಕೇಡುಗಳು. 
ಇವನ್ನು ಮೀರಿದ ಒಂದು ಭಾವನಾ ಸ್ವಾತ೦ತ್ರ್ಯ, ಇವುಗಳ ಮೂಲಕ ಜನರಲ್ಲಿ ಬೆಳೆಯಿತು. ಇದರ 
ರಭಸದಿಂದ ಹಿಂದಿರುಗಿದಾಗ ಜನದ ಮನಸು )ಿ ಪೂರ್ವದ ಆಚಾರ, ಪೂರ್ವದ ಧರ್ಮಗಳ 
ಒಳ್ಳೆಯ ಭಾಗವನ್ನು ಮೆಚ್ಚುವುದನ್ನು ಕಲಿಯಿತು. 'ಜೀವೇಂದ್ರ ನಾಥ ಠಾಕೂರರು ಹಿ೦ದೂ ಮತದ 
ರಕ್ಷಣೆಗಾಗಿ ಮಾಡಿದ ಏರ್ಪಾಡು” ಇದನ್ನು ತೋರಿಸುತ್ತದೆ. ಈಚೆಗೆ ಬಂಗಾಳದ ಸುಧಾರಕ 
ತಾರುಣ್ಯವು ಸನಾತನ ಧರ್ಮವನ್ನು ಬಿಡದೆ ಅದರಲ್ಲಿಯೇ ಇದ್ದುಕೊ೦ಡು ಅದರ ಆಚಾರವನ್ನು 
ತಿದ್ದುವುದಕ್ಕೆ ಯತ್ನ ಮಾಡುತ್ತಿರುವುದು ಕೂಡ ಇದಕ್ಕೆ: ಸಾಕ್ಷಿ. ಆರರಿಭದ ಉತ್ಸಾಹದಲ್ಲಿ ಸುಧಾರಕ 
ಕವಿವರ್ಗದಲ್ಲಿ ಪ್ರಮುಖನಾದವನು ಮೈಕಲ್‌ ಮಧುಸೂದನ ದತ್ತ ಈತನು ಮೇಘನಾದ ವಧ 
ಎಂಬ ಒಂದು ಮಹಾಕಾವ್ಯ ವನು ಬರೆದನು. ರಾವಣನ ಮಗನಾದ ಮೇಘನಾದನು ಈ ಕಾವ್ಯದ 
ನಾಯಕನು. ದತ್ತನು ಚಿಕ್ಕರದೇ ತೈಸ್ತನಾದನು. “ರಾಮನೂ ಅವನ ಸೈನ್ಯವೂ ನನಗಾಗುವುದಿಲ್ಲ 
ರಾವಣ ಭರ್ಜರಿ ಆಸಾಮಿ” ಎರದು ಇವನು ಹೇಳುತ್ತಿದ್ದನಂತೆ. ಅದು ಅಷ್ಟು ಯೋಚನೆಯ 
ಮಾತಾಗಿ ಕಾಣುವುದಿಲ್ಲ. ಆದರೂ ಆಗಣ ಸ್ವಾತಂತ್ರ ಪ್ರವೃತ್ತಿಗೆ ಅದು ಒಂದು ಲಕ್ಷಣವೆ೦ದು 
ಹೇಳಬಹುದು. ಮೇಘನಾದ ವಧವು ಹೊಸ ಶ್ರದ” ಬಿಡಿವೃತ್ತದಲ್ಲಿ ರಚಿತವಾಗಿದೆಯೆನ್ನುವರು. 
ಭಾಷೆ ಅಷ್ಟೇನೂ ಚೆನ್ನಾಗಿಲ್ಲವೆಂದು ಕೆಲವರ ಅಭಿಪ್ರಾಯ; “ಬಿಹಳ ಚೆನ್ನಾಗಿದೆ ಎಂದು ಇನ್ನು 
ಕೆಲವರದು: ಹೇಗಾದರೂ ಈತನು ಬಂಗಾಳದ ಆದುನಿಕ ಸಾಹಿತ್ಯದಲ್ಲಿ ಪ್ರಸಿದ್ಧನು, ಪ್ರಮುಖನು- 
ಸಾಹಿತ್ಯ ವಾಹಿನಿಗೆ ಇವನು ಹೊಸ ಕಾಲುವೆಗಳನ್ನು ಮಾಡಿದನು. 
ಈ ಈಶ್ವರಚಂದ್ರ ವಿದ್ಯಾಸಾಗರ 

ನಗ ಸ ಸಾಹಿತ್ಯದ ಸವಣಿಗೆಯಲ್ಲಿ ಇನ್ನೊಂದು ಮುಖ್ಯವಾದ ಹೆಸರು ಈಶ್ವರಚ೦ದ್ರ 
ವಿದ್ಯಾಸಾಗರನದು. ಈತನು ರಾಮಮೋಹನ ರಾಯನಂತೆಯೇ ಪೂರ್ವಾಚಾರದ "ಬ್ರಾಹ್ಮಣ 
ಕುಲದಲ್ಲಿ ಜನಿಸಿದವನು; ಸಂಸ್ಕೃತವನ್ನೂ ಇಂಗ್ಲೀಷನ್ನೂ ಕಲಿತು ಸರ್ಕಾರದ ವಿದ್ಯಾಭ್ಯಾಸದ 
ಇಲಾಖೆಯಲ್ಲಿ ಒಂದು ಮುಖ್ಯಪೊದ ಸ ಸ್ಥಾನವನ್ನು ಸಂಪಾದಿಸಿದ್ದನು. ಈತನಲ್ಲಿ ಪಾಂಡಿತ್ಯದ 
ಪ್ರಭಾವಕ್ಕೆ ಸಮನಾಗಿ ಹಿರಿಯ ನಡತೆ ಇತ್ತು ಸ೦ಪ್ರದಾಯದ ಪಂಗಡವನ್ನು ಬಿಟ್ಟು ಬೇರೆಯ 
ಪಂಗಡವನ್ನು ಸೇರದೆ ಇದ್ದರೂ ಈತನು ಸಮಾಜ ಸುಧಾರಣೆಯಳ್ಳೆ ಧೈರ್ಯವನ್ನೂ 
ದಕ್ಷತೆಯನ್ನೂ ತೋರಿದನು. ಹಿಂದೂ ಸಮಾಜದಲ್ಲಿ ವಿಧವಾವಿವಾಹ ವಾಡಿಕೆಗೆ "ಬರುವುದಕ್ಕೆ 
ಈತನು ಮುಖ್ಯ ಕಾರಣ. ಎಷ್ಟುಉನ್ನತ ಪದವಿಗೆ ಹೋದರೂ ಈತನು ನಡುವಿಗೆ ಸುತ್ತಿದ ಒಂದು 
ಪಂಚೆ, ಮೈ ಮೇಲೆ ಒಂದು ಹೊದಿಕೆ ಈ ರೀತಿಯ ದೇಶೀಯ ವಸ್ತ್ರ ವನ್ನು ಬಿಡಲಿಲ್ಲ. ಒಂದು ಸಲ 


ಗವರ್ನರ ಸಮೀಪಕ್ಕೆ ಹೋದಾಗ ಐರೋಪ್ಯ ರೀತಿಯ ವಸ್ತ್ರ ಗಳನ್ನು ಹಾಕಿಕೊಂಡು 
ಬರಬೇಕೆಂದು ಅವರ ಇಷ್ಟವೆಂದು ಕೇಳಿ ಅವರಿಗಾಗಿ ಆ ರೀತಿಯ ಬಿಟ್ಟಿಗಳನ್ನು ಹಾಕಿಕೊಂಡು 
ಹೋದನು; ಸ್ವಲ್ಪ ಹೊತ್ತಿನಲ್ಲೇ ಬೇಸರವಾಗಿ ಹಿಂದಕ್ಕೆ ಬಂದುಬಿಟ್ಟಿನು. ಗವರ್ನರು ವಸ್ತ್ರದ 
ಸಲುವಾಗಿ ಈತನನ್ನು ಬಿಡುವಂತಿರಲಿಲ್ಲ; ಆದದರಿಂದ “ಇಷ್ಟಬಂದ ವೆಸ ದಲ್ಲಿ ಬರಬಹುದೆರದು 
ಅಪ್ಪಣೆ ಮಾಡಿದನು. ಇದು ಮಹಾತ್ಮಾ ಗಾಂಧಿಯವರು ಮೊಣಕಾಲಿನಮೇಲೆ'ಪಂಚಿ ಮೈಮೇಲೆ 
ಒಂದು ಶಾಲು ಇಷ್ಟರಲ್ಲಿ ಚಕ್ರವರ್ತಿಗಳನ್ನು ನೋಡಿದ ಸನ್ನಿವೇಶದ 
ಪೂರ್ವಾವತಾರವೆನ್ನಬಹುದು. ಒ೦ದು ಸಲ “ಜತನ ತನ್ನ ಜೊತೆಯ ಅಥವಾ ತನಗೆ ಸ್ವಲ್ಪ 
ಹೆಚ್ಚಿನ ಅಧಿಕಾರಿಯಾಗಿದ್ದ ಒಬ ) ಯೂರೋಪ್ಯ ತರುಣನ ಬಳಿಗೆ ಹೋದಾಗ ಆತನು ಕುರ್ಚಿಯ 
ಮೇಲೆ ಕುಳಿತು ಮೇಜಿನ ಮೇಲೆ ಕಾಲನ್ನು ಇಟ್ಟು, ಈತನಿಗೆ ಕುಳಿತುಕೊ ಎ೦ದು ಹೇಳದೆ 
ಮಾತನಾಡಿಸಿದನಂತೆ. ಇನ್ನೊಂದು ಸಲ "ಅವನು ಹೇಳಿ ಕಳುಹಿಸಿದಾಗ ವಿದ್ಯಾ ಸಾಗರನು 
ಹೋಗಲಿಲ್ಲ ಅವನೇ ಈತನ “ಬಳಿಗೆ ಬಂದನು. ಆಗ ಈಶ್ವರಚ೦ದ್ರನು ತಾನು ಮೇಜಿನಮೇಲೆ 
ಕಾಲನ್ನು ಇಟುಕೊಂಡು ಅವನಿಗೆ ಒಂದು ಕುರ್ಚಿ ಇಲ್ಲದಹಾಗೆ ನಿಲ್ಲಿಸ ಮಾತನಾಡಿಸಿದನು. ಇದು 
ಜಗಳವಾಗಿ ಮೇಲಕ್ಕೆ ದೂರು ಹೋಯಿತು. ಏಕೆ ಹೀಗೆ ಮಾಡುವೆ ಎಂದದ್ದಕ್ಕೆ ವಿದ್ಯಾಸಾಗರನು 
“ಇದುವರೆಗೆ ನನಗೆ ಸಿಕ್ಕಿದ್ದ ಯೂರೋಪ್ಯರು ನಡೆದ ರೀತಿ ನನಗೆ ಅರ್ಥವಾಗಿತ್ತು. ಟಃ 
ಯೂರೋಪಿನಿಂದ ಬಂದ” ಈತನು ನನಗೆ ತೋರಿಸಿದ ನಡತೆಯಿಂದ ಯೂರೋಪಿನ ಹೊಸ 
ವಿನಯ ಹೀಗೆ ಇರಬಹುದೆಂದು ನಾನು ಆತನಿಗೆ ಅದೇ ಮರ್ಯಾದೆಯನ್ನು ತೋರಿಸಿದೆನು” 
ಎಂದನು. ಈಶ್ವರಚಂದ್ರ ವಿದ್ಯಾ ಸಾಗರನು ಮಕ್ಕಳ ಮೊದಲ ಪಾಠದ ಪು ಸಕದಿಂದ ಆರಂಭಿಸಿ 
ಮೇಲಣ ತರಗಳಿಯ ಪು ಸ್ತಕಗಳವರೆಗೆ ಗ್ರಂಥಗಳನ್ನು ಬರೆದನು. ಸೀತಾ fe ಈತನ 
ಗ್ರಂಥವನ್ನು ಶ್ರೀ ಮ ತೆ ವೆ೦ಕಟಾಚಾಯ£ರು ಕನ್ನಡಕ್ಕೆ ಭಾಷಾ೦ತರ ಮಾಡಿದರು. 
ವಂಗಭಾಷೆಯ ಪ್ರಚಾರ ಬೆಳವಣಿಗೆಗಾಗಿ ವಿದ್ಯಾ ಸಾಗರನು ಮಾಡಿದ ಕೆಲಸ ಅಮೋಘ 
ವಾದದ್ದು 


೮. ಬಂಕಿ೦ಚ೦ದ್ರ ಛಟರ್ಜಿ 

ಆಧುನಿಕ | ಸಾಹಿತ್ಯದ ಆದ್ಯ ಸೇವಕರಲ್ಲಿ ಇನ್ನೊಂದು ಇಂಥ ದೊಡ್ಡ ಹೆಸರು 
ಬಂಕಿಂಚಂದ್ರ ಭಟರ್ಜಿಯವರದು. ಇವರೆ ಹೆಸರನ್ನು ಕೇಳದ ಕನ್ನಡಿಗರಿಲ್ಲವೆನ್ನಬಿಹುದು. 
ವೆಂಕಟಾಚಾರ್ಯರು ವಂಗ ಭಾಷೆಯಿಂದ ಕನ್ನಡಕ್ಕೆ ಭಾಷಾ ಷಾಂತರಿಸಿದ ಅತ್ಯುತ್ತಮ ಗ್ರ೦ಥಗಳೆಲ್ಲ 
ಬಂಕಿಂಚಂದ್ರರವು. ಈತನೂ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ಇಂಗ್ಲೀಷು ವಿದ್ಯೆಯನ್ನು ಕಲಿತು 
ಸರಕಾರದ 'ಅಧಿಕಾರದಲ್ಲಿದ್ದನು: ಸಾಮಾಜಿಕ ಐತಿಹಾಸಿಕ" ಕಾದಂಬರಿಗಳ ಅನೇಕವನ್ನು 
ಬರೆದನು; ಭಾಷೆಯ ಸಾಹಿತ್ಯವನ್ನು ಬೆಳೆಸಿದ್ದಲ್ಲದೆ ಅದಕ್ಕೆ ಓದುವ ಜನರನ್ನು 
ಉಂಟುಮಾಡಿದನು. ಲ ಎಂಬ ಪತ್ರಿಕೆಯಲ್ಲಿ ಈತನ ಕಥೆಗಳು ಪ್ರಕಟವಾಗುತ್ತಿದ್ದಾಗೆ' 
ಜನರು ಎಷ್ಟು ಆತುರದಿ೦ದ ಅವನ್ನು ಓದುತ್ತಿದ್ದರೆನ್ನುವುದು ರವೀಂದ್ರನಾಥರ ಜೀವನ 
ಸ್ಮೃತಿಯಲ್ಲಿ ವರ್ಣಿತವಾಗಿದೆ. ಕೊನೆಗೆ ಸಮಾಜ ಸುಧಾರಣೆ ಅತಿಯಾಯಿತೆಂದು ಅದನ್ನು 
ತಡೆದು ಸನಾತನ ಧರ್ಮವನ್ನೇ ಪರಿಶುದ್ಧಿಗೊಳಿಸುವ ಒಂದು ಪ್ರಯತ್ನದಲ್ಲಿ ಬಂಕಿಂಚಂದ್ರನು. 
ಸಹಾಯಕನಾದನು. ಈ ಉದ್ದೇಶದಿಂದ". ಶ್ರೀಕೃಷ್ಣನ ಚರಿತ್ರೆಯನ್ನು ತಿದ್ದಿ ಬರೆದು ಕೃಷ್ಣ ಚರತ 
ಎಂಬ ಗ್ರಂಥವನ್ನು ಪ್ರಕಟಿಸಿದನು. ಇವನ ಗಳಲ್ಲಿ ಉಪನ್ಯಾಸಗಳಲ್ಲಿ ವಿಮರ್ಶೆಗಳಲ್ಲಿ 
ಆಧುನಿಕ ವಂಗ ಸಾಹಿತ್ಯವು ಪ್ರ ಪಂಚದ ಬೇರೆ ಸಾಹಿತ್ಯ ಗಳ ಮೇಲಣ ಮಟ್ಟಿವನ್ನು ಮುಟ್ಟಿತು. 
ಈತನ ಗ್ರ೦ಥಗಳನೇಕ ಬೇರೆ ಬೇರೆ ಭಾಷೆಗಳಿಗೆ ಪರಿವರ್ತಿಸಲ್ಪಟ್ಟಿವೆ. 


೯. ಇತರ ಲೇಖಕರು 

ರವೀಂದ್ರನಾಥ ಠಾಕೂರರ ಎಳೆಯತನದಲ್ಲಿ ಕಾವ್ಯಗಳನ್ನು ಬರೆಯುತ್ತಿದ್ದವರಲ್ಲಿ 
ನವೀನಚಂದ್ರಸೇನ, ಹೇಮಚಂದ್ರ ಬಾನರ್ಜಿ, ಮೊದಲಾಗಿ ಇನ್ನು ಕೆಲವು ಹೆಸರುಗಳು ಅವರ 
ಜೀವನ ಸ್ಕೃಕಿಯಲ್ಲಿ ಬರುತ್ತವೆ. ನವೀನ ಚಂದ್ರಸೇನನು ಪರಿಷ್ಕೃತ ಸನಾತನ ಧರ್ಮದ 
ಪ್ರವರ್ತಕರಲ್ಲೆ ಒಬ್ಬನು. ಶ್ರೀಕೃಷ್ಣನ ಪ್ರಭಾವವನ್ನು ಚಿತ್ರಿಸುವ ಉದ್ದೇಶೆದಿಂದ ಈತನು ರೈವತಕ 
ಎಂಬ ಒಂದು ಮಹಾಕಾವ್ಯವನ್ನು ಬರೆದನು. ದೆಸ್ಕುಗಳು ರಾಕ್ಷಸರು ಪಿಶಾಚರು ಮುಲಿತಾದ 


ಹತ್ತಾರು ತೆರದ ಆದಿಕಾಲದ ವನ್ಯಜನರು ತು೦ಬಿದ್ದ ಭಾರತವರ್ಷದಲ್ಲಿ, ನೂರು ರೀತಿಯ 
ಪೂಜೆಗಳು ಯಜ್ಞಗಳು ಕ್ರೂರಕರ್ಮೆಗಳು ಮುಖ್ಯವಾಗಿದ್ದ ಹತ್ತು ಮತಗಳ ಮಧ್ಯದಲ್ಲಿ, 
ಎಲ್ಲವನ್ನೂ ತಿದ್ದಿ “ಮನ್ವಯಮಾಡಿ ಲೋಕವನ್ನು ಒಳೆಯ” ದಾರಿಗೆ ತರುವ ಉದ್ದೇಶದಿಂದ 
ಕೃಷ್ಣನು ಅವತರೆಸಿದಂತೆ” ಇದರ ಕಥೆ ಎಂದು ಡಾಕ್ಟರ್‌ ಶೀಲರವರು ಹೇಳಿದ್ದಾರೆ. ಹೇಮಚಂದ್ರ 
ಬಾನರ್ಜಿ ದೇಶವಾತ್ನಲ್ಯದ ಸಾಹಿತ್ಯವನ್ನು ಬೆಳೆಸಿದನು. ಬಿಹಾರಿಲಾಲ್‌ ಚಿಕ್ರವರ್ತಿ ಮತ್ತು 
ಅಕ್ಷಯಕುಮಾರ ದತ್ತ "ಜವರ ಹೆಸರುಗಳು ಈ ಸ೦ದರ್ಭದಲ್ಲಿ ಗಣಿಸಬೇಕಾದುವು. 
ರವೀಂದ್ರ ನಾಥರು ಬರೆಯುವ ಮೊದಲು ವಂಗದೇಶದ ಜೀವನವೂ ವಂಗ ಭಾಷೆಯ 
ಯಾವ ಮಟ್ಟವನ್ನು ಮುಟ್ಟಿದ್ದು ಎ೦ದು ಇಷ್ಟರಿ೦ದ ಸ್ವಲ್ಪ ಮಟ್ಟಿಗೆ ತಿಳಿಯಬಹುದು. ಇದರಿ೦ದ 
ಎಂಥ ಸಾಮಾನ್ಯ "ಮನೆತನದೆವನಾದರೂ ಕಾವ್ಯ ಚೈತನೈವಿದ್ದವನಾದರೆ ಎಚ್ಚರಗೊಳ್ಳುತ್ತಿದ್ದನು; 
ಉತ್ತಮವಾದ ಕೆಲಸಕ್ಕೆ ಬೆಳೆಯುತ್ತಿದ್ದನು. ಇಂಥದರಲ್ಲಿ ರವೀಂದ್ರ ನಾಥರು ಈ ಎಲ್ಲ ಎಚ್ಚರಿಕೆಯ 
ತೌರೆಂದು ಹೇಳಬಹುದಾದ ಮನೆತನದಲ್ಲಿ ಜನಿಸಿದರು. ಇವರ ತಂದೆ ದೇವೇಂದ್ರನಾಥರು 
ಮ ರಾಯನು ಆರಂಭಿಸಿದ. ಪರಿಷ್ಕೃತ ಧರ್ಮದ ಪ್ರವರ್ತಕರಾಗಿ ನಿಂತು 
ಸಿದ್ದರಾದರು. ಇವರ ಜೀವನವೇ ವಿಚಿತ್ರವಾಗಿ ಯಶಸ್ವಿಯಾಗಿ ಬೆಳೆಯಿತು. ಇವರ 
Ee ಜಃ ಸ್ಪೂರ್ತಿದಾಯಕವಾದುವು. ಇವರ ಒಟ್ಟು ಜೀವನವನ್ನು ನೋಡಿ ಬ್ರಾಹ್ಮ 
ಸಮಾಜದಲ್ಲಿ ಮುಖಂಡಕು ಇವರಿಗೆ ಮಹರ್ಷಿ ಎಂದು ಹೆಸರಿಟ್ಟರು. ರವೀಂದ್ರ ನಾಥರ ಬಾಲ್ಯದ" 
ಆವರಣ ಹೇಗಿತ್ತೆಂದು ತಿಳಿಯುವುದಕ್ಕೆ ಈ ಜೀವನದ ವಿಚಾರವನ್ನು ಸ್ವಲ್ಪ ವಿವರವಾಗಿ 
ವರ್ಣಿಸುವುದು ಅವಶ್ಯಕ. 


೧೦. ದೇವೇ೦ದ್ರನಾಥ ಠಾಕೂರ್‌ 

ದೇವೇಂದ್ರ ನಾಥ ಠಾಕೂರರು ಕ್ರಿಸ್ತಶಕ ೧೮೧೭ ನೆಯ ಇಸವಿಯಲ್ಲಿ ಹುಟ್ಟಿದರು. ಇವರ 
ತಂದೆ ದ್ವಾರಕಾನಾಥ ಠಾಕೂರರು ಪುಣ್ಯವಂತರು; ಬಿಳಿಯ ಜನದೊಂದಿಗೆ ಬಳಕೆಯಲ್ಲಿರುತ್ತ 
ಇಂಗ್ಲೆಂಡಿಗೂ ಹೋಗಿದ್ದರು; ಅಲ್ಲಿ ವಿಕ್ಟೋರಿಯಾ ಮಹಾರಾಣಿಯವರು ಇವರಿಗೆ 
ಸಂದರ್ಶನವನ್ನು ದಯಪಾಲಿಸಿದರು. ಈ ಐಶ್ಚರ್ಯದ ಮಧ್ಯೆ ಬೆಳೆದ ದೇವೇ೦ದ್ರನಾಥರಿಗೆ 
ಅವರ ಹದಿನೆಂಟನೆಯ ವಯಸ್ಸಿನಲ್ಲಿ ಅವರ 'ಏಿಜ್ಜಿ ದ್ವಾರಕಾನಾಥರ ತಾಯಿ ತೀರಿಹೋದಾಗ 
ಒ೦ದು ವಿಚಿತ್ರವಾದ ಅನುಭವವಾಯಿತು. ಜೀವ” ಹೋಗುವ ಮೊದಲು ಮುದುಕಿಯನ್ನು 
ಗಂಗೆಯ ತಡಿಗೆ ಕರೆದುಕೊಂಡು ಹೋದರು. ಆಕೆ ಸಾಯುವ ಹಿಂದಿನ ರಾತ್ರಿ 
ದೇವೇಂದ್ರನಾಥರು ನೀಂತೊಲಾ ಘಟ್ಟದ ಬಳಿ ಒಂದು ಚಾಪೆಯ ಮೇಲೆ ಕುಳಿತುಕೊಂಡಿದ್ದರು. 
ಅಂದು ಹುಣ್ಣಿಮೆ. ಚಂದ್ರನು ಉದಯಿಸಿದ್ದನು. ಸ್ಮಶಾನದ ಸಮೀಪದಲ್ಲಿ, ಮುದುಕಿಗೆ ಕೇಳುವ 
ಉದ್ದೇಶದಿಂದೆ, ಭಗವತ್ಶೇರ್ತನ ಮಾಡುತ್ತಿದ್ದರು. “ಹರಿನಾಮ ಸಂಕೀರ್ತನ ಮಾಡುವ ವೇಳೆ 
ಉಸಿರು ಹೋಗುವ ಕಾಲ ' ಬಂದೀತೇ ಎಂಬುದು ಕೀರ್ತನೆಯ ನುಡಿ. ರಾತ್ರಿಯ ಗಾಳಿಯ . 
ಕೀರ್ತನದ ದ್ವನಿ ನಯವಾಗಿ ಬಂದು ಕಿವಿಗೆ ಬೀಳುತ್ತಿತ್ತು. ಆ ಕ್ಷಣದಲ್ಲಿ ಇದ್ದದಿದ್ದ ಹಾಗೆಪ್ರ 
ಅನಿತ್ಯವೆಂಬ” ಭಾವನೆ ಇವರ ಮನಸ್ಸನ್ನು ಹೊಕ್ಕಿತು. “ನಾನು ಆ "ಕ್ಷಣದಲ್ಲಿ ಮ 
ಮನುಷ್ಯನಾದೆನು. ಐಶ್ಚರ್ಯವೆಂದರೆ ಯಾವುದೋ ಒ೦ದು ಜುಗುಪ್ಸೆ ನನು "ಮನಸ್ಸಿನಲ್ಲಿ 
ಉದ್ಭವಿಸಿತು. ನಾನು 'ಳಿತಿದ್ದ ಜ೦ಬಿನ ಚಾಪೆ ನನಗೆ ತಕ್ಕ ಆಸನವೆಂದು ತೋರಿತು. 
ಜಮಖಾನೆಗಳು ರತ್ನಕ೦ಬಳಿಗಳು ಅಸಹ್ಯ ವಾಗಿ ಕ೦ಡುವು. ನನ್ನ ಮನಸ್ಸಿ ನಲ್ಲಿ ಎಂದೂ ಕಾಣದ 
ಒಂದು ಆನಂದ *ಎಚ್ಚರಗೊಂಡಿತು.?* ದೇವೇಂದ್ರನಾಥರು- ಈ ಅನುಭವವನು ಹೇಳಿ 
“ದೇವರಿಲ್ಲವೆನ್ನುವರು ಯಾರು? ನಾನು ಹುಡುಕದೆ" ಇದ್ದ ಈ ಆನ೦ದವನ್ನು ನನಗೆ ಕೊಟ್ಟಿ 
ಇಷ್ಟರಿಂದಲೇ ದೇವರಿರುವುದನ್ನು ನಾವು ಊಹಿಸಬಹುದು” ಎಂದು ಹೇಳಿದ್ದಾಳೆ. ತೀರಿಹೋದೆ' 
ಆ ಮುದುಕಿಯ ಜೀವಮಾನ ಕಾಲದಲ್ಲಿ ನೋಡಿದ್ದ ಆಕೆಯ ಆಚಾರ ವವಹಾರೆದಿಂದಲೂ, ಆಕೆ 
ತೀರಿಹೋದ ಮೇಲೆ ಆ ದೇಹ ಕಾಣುತ್ತಿದ್ದ ರೀತಿಯಿಂದಲೂ, ಇವರೆ ಮನಸ್ಸಿನಲ್ಲಿ ಧರ್ಮದ 
ಪ್ರೇಮವು ಬೆಳೆಯಿತು. ಪ್ರಪಂಚದ ವಿಷಯೆದಲ್ಲಿ ಜುಗುಪ್ಪಿತರಾಗಿ ಆ ರಾತ್ರಿ ಬಂದೆ ಆನಂದ 
ಮರಳಿ ಬರದೆ ಇವರು Fa ಕಾಲ ಕಳೆದರು. ಈ ಯೋಚನೆಗಳಲ್ಲಿ ದೇವರು ರೂಪರಹಿತ 
ತತ್ವವೆಂದು ಇವರಿಗೆ ಸ್ಟುಟವಾಯಿತು. ಬಾಲ್ಯದಲ್ಲಿ ಇವರು ರಾಮಮೋಹನ ರಾಯರನ್ನು 
ನೋಡಿದ್ದರು. ಈ ಸಂದರ್ಭದಲ್ಲಿ ಇವರಿಗೆ "ಆತನ ಜ್ಞಾಪಕ ಬಂದಿತು. ವಿಗ್ರಹಾರಾಧನೆ 


ಮಾಡಕೂಡದೆಂದು ಅವನು ಹೇಳಿದ್ದನ್ನು ಇವರ ಮನಸ್ಸು ಒಪ್ಪಿತು. ಒಂದು ದಿನ ಒಂದು 
ಸಂಸ್ಕೃತ ಪು ಪುಸ್ತಕದ ಹರುಕು ಕಾಗದ "ಒಲಿದು ಇವರ ಬಳಿ” ಬಂದಿತು. ಅದನ್ನು ತಿಳಿದವರಿಗೆ 
ತೋರಿಸಲು ಅದು ಈಶೋಪನಿಷತ್ತಿನ ಆರಂಭದ ಪತ್ರವಾಗಿತ್ತು “ಈಶಾವಾಸ್ಕಮಿದ೦ ಸರ್ವಂ” 
ಇತ್ಯಾದಿ. ಸ೦ಶಯದಲ್ಲಿದ್ದ ಇವರಿಗೆ ಇದು ಒರದು ಡೈವಾನುಗ್ರಹವೆ೦ದು ಕಂಡಿತು. 
ಉಪನಿಷನ್ಮಂತ್ರವನ್ನು ಪ್ರಚುರಪಡಿಸುವುದಕ್ಕೆ ಎ೦ದು ಇವರು ತಮ್ಮ ಇಷ್ಟರನ್ನು ಸೇರಿಸಿಕೊಂಡು 
ಒಂದು ಸಮಾಜವನ್ನು ಮಾಡಿಕೊಂಡರು. ತತ್ವರ೦ಜಿನೀ ಸಭಾ ಅಥವಾ" ತತ್ತಜೋಧಿನೀ ಸಭಾ 
ಎಂದು ಇದಕ್ಕೆ ಹೆಸರಾಯಿತು. ಇಲ್ಲಿ ಉಪನ್ಯಾಸಗಳನ್ನು ಏರ್ಪಡಿಸಿ ದೇವೇಂದ್ರನಾಥರು 
ರಾಮಮೋಹನ ರಾಯನ ಕೆಲಸವನ್ನು ಮುಂದುವರಿಸಿದರು; ತತ್ವ ಬೋಧಿನೀ ಪತ್ರಿಕಾ ಎಂಬ 
ಒಂದು ಪತ್ರಿಕೆಯನ್ನು ಆರಂಭಿಸಿದರು; ಬ್ರಾಹ್ಮ ಸಮಾಜದಲ್ಲಿ ತಮಗ ಕಂಡ 
ಕುಂದುಕೊರತೆಗಳನ್ನು ತಿದ್ದಿ ಉಪನಿಷತ್ತುಗಳಿಂದ ವಾಕ್ಯಗಳನ್ನು ಆರಿಸಿ 'ಬ್ರಾಹ್ಮದರ್ಮ ಎಂದು 
ತಮ್ಮನಂಬಿಕೆಗೆ ಒಂದು ರೂಪನ್ನು ಕೊಟ್ಟಿರು. ಅವರಿಗೆ ದೇವರು ಪ್ರತ್ಯಕ್ಷನಾದನೆ೦ದು ತೋರಿತು; 
ಅವನ ಆಜ್ಞೆ ಹೃದಯದಲ್ಲಿ ಕೇಳಿಸಿತು; ತಾನೂ ಭಗವಂತನ ಅನುಚರನೆಂದು ಕಂಡಿತು; ತನ್ನ 
ಹೃದಯದಲ್ಲಿ "ಕುಳಿತು ಭಗವಂತನು ತನ್ನನ್ನು ನಡೆಯಿಸುತ್ತಿರುವಂತೆ ಸ್ಪಷ್ಟವಾಗಿ. 
ಅನುಭವವಾಯಿತು. “ಇಷ್ಟು ದೊರಕಿದ್ದಕ್ಕೆ ನಾನು ತೈಪ್ಪನಾಗಿದ್ದೆನು. ಆದರೆ ಇಷ್ಟು ಮಾತ್ರ ಕೊಟ್ಟು 
ಅವನು ತಪನಾಗಲಿಲ್ಲ.” ಇಷ್ಟರಲ್ಲಿ ಕ್ಲೆ ಕ್ರ ಮಿಷನರಿಗಳು ಹಿಂದೂ ಮಹಿಳೆಯರನ್ನು ತಮ್ಮ 
ಮತಕ್ಕೆ ಕರೆದುಕೊಂಡು ಸಂಸಾರಗಳನ್ನು ಕೆಡಿಸುವುದು ಇವರಿಗೆ ತಿಳಿದು, ಹಿಂದೂ ಧರ್ಮ 
ಸಂರಕ್ಷಣೆಗಾಗಿ ಒಂದು ಸಭೆಯನ್ನು ಏರ್ಪಡಿಸುವುದಕೆ ಇವರು ಸಹಾಯಕರಾದರು. ಈಮಧ್ಯೆ 
ಇವರ ತಂದೆ ಇಂಗ್ಲೆಂಡಿಗೆ ಹೋಗಿದ್ದವರು ಅಲ್ಲಿ ತೀರಿಹೋದರು. ಆಸ್ತಿ ಬೇಕಾದಷ್ಟಿದ್ದರೂ ಸ ಸಾಲ 
ತುಂಬ ಇತ್ತು. ಸ೦ಸಾರಕ್ಕೆಂದು ಚೇರೆಮಾಡಿ "ಇಟ್ಟಿದ್ದ ಧನ ಸ್ವಲ್ಪ ಇತ್ತು ಅದನ್ನು ಮಕ್ಕಳು 
ಉಳಿಸಿಕೊಂಡಿದ್ದರೆ ಸಾಲಗಾರರು ಅವನ್ನು ತೆಗೆದುಕೊಳ್ಳುವುದಕ್ಕೆ" ದಾರಿ ಇರಲಿಲ್ಲ ಆದರೂ 
ದೇವೇಂದ್ರನಾಥರು ತಮ್ಮ ಸೋದರರ ಸಮ್ಮತಿಯಿಂದ ಆ ಹಣವನ್ನು ಸ ಸಾಲಗಾರರ ಕ್ಲೆಗೆ 
ಒಪ್ಪಿಸಿದರು. ಇವರ ಸತ್ಯ ಸ೦ಧತೆಯನ್ನು ನೋಡಿ ಜನ ಬೆರಗಾದರು. ಆಸ್ತಿಯ ಮೇಲ್ವಿಚಾರಣೆಗೆ 
ಆವಶ್ಛಕವಾದ ಏರ್ಪಾಡುಗಳನ್ನು ನಡೆಸಿ ಇವರು ಕೊನೆಗೆ ತಂದೆಯ" ಸಾಲದಲ್ಲಿ” ಮೂರು 
ಕಾಸನ್ನೂಬಿಡದೆ ತೀರಿಸಿದರು; ಅವರು ಕೊಡುತ್ತೇವೆಂದು ಹೇಳಿದ್ದ ಸಹಾಯ ಧನಗಳನ್ನು ಕೂಡ 
ಧರ್ಮಕಾರ್ಯಗಳಿಗೆ ಕೊಟ್ಟು, ಅವರ ಮಾತನ್ನು ನಡೆಯಿಸಿದರು. ಇವರು ತಂದೆಯ ಶ್ರಾದದ 
ವೇಳೆ ವಿಗ್ರಹಾರಾಧನೆಯ ಸೋಂಕು ಒಂದೂ ಇಲ್ಲದಂತೆ ಏರ್ಪಾಡು ಮಾಡಿ ತಮ್ಮ ನಂಬಿಕೆಗೆ 
ಅನುಸಾರವಾಗಿ ನಡೆದರು. ಇದರಿ೦ದ ಇವರ ಮನೆ ಬಹಳ ನಿಷ್ಠುರಕ್ಕೆ ಸಿಕ್ಕಿತು. ನೆಂಟರು 
ಇವರನ್ನು ಬಿಟ್ಟರು. ಆದರೂ ದೇವೇ೦ದ್ರನಾಥರು ತಮ್ಮೆ ನಿಷ್ಠೆಯನ್ನು ಬಿಡಲಿಲ್ಲ “ಇದಾದಮೇಲೆ 
ಇವರು ಬಿರದ್ದಾನ, ಕಾಮರೂಪ, ಬರ್ಮ. ಅಲಹಾಬಾದ್‌ ವಾರಣಾಸಿ ಅಮ್ಯತಸರ, ಬೃಂದಾವನ 
ಮುಂತಾದ ಸ್‌ಗಳಲ್ಲೆಲ್ಲ ದೇಶಯಾತ್ರೆ ಮಾಡಿದರು; ಆಮೇಲೆ ಹಿಮಾಲಯಕ್ಕೆ ಹೋಗಿ ಕೆಲವು 
ಕಾಲ ತಪ ಮಾಡಿದರು, ಇಷ್ಟು ಕಾಲವೂ ನಿರಂತರವಾಗಿ ಧ್ಯಾನಮಾಡುತ್ತಾ, ಇವರು 
ಭಗವತಾನ್ಸಿದ್ದವನ್ನು ಸ್ಥಿರಮಾಡಿಕೊ೦ಡರು. ಬರಿಯ ಉಪನಿಷತ್ತಿನಿಂದ' ಮಾನವನ ಹೃದಯದ 
ಆಕಾಂಕ್ಷೆಗಳು" ತುಂಬು: ಸತ್ಯಕ್ಕೆ ಮೂಲ ಯಾವ ಗ್ರಂಥವೂ ಅಲ್ಲ, ಶುದ್ಧವಾದ ಹದಯ ತನಗೆ 
ಸಹಜವಾದ ದೃಷ್ಟಿಯಿಂದ ಥಾಣುವುದು ಯಾವುದೋ ಅದು ಸತ್ಯ; ಇಂಡ ಹೃದಯಕ್ಕೆ 
ವಿರೋಧವಾಗಿ “ ಕಾಣುವ ಮಾತು ಉಪನಿಷತ್ತಿನಲ್ಲಿದ್ದರೆ ಅಂಥ ಮಾತನ್ನು 
ಸ್ವೀಕರಿಸುವುದಕ್ಕಾಗುವುದಿಲ್ಲ; ಮುಕ್ತಿಯೆನ್ನುವುದು ಉಪನಿಷತ್ತಿನಲ್ಲಿ ಉಕ್ತವಾದ ನಿರ್ವಾಣ" 
ನಂಬ ಅವಸ್ಥೆ ಅಲ್ಲ, ಬ್ರಹ್ಮಜ್ಞಾನದಿ೦ದ ಬರುವ ಆನಂದ: ಇದನ್ನೆಲ್ಲ ಇವರು 
ನಿರ್ಧರಿಸಿಕೊಂಡೆರು. ಈ ತಿಳಿವನ್ನು ಅನುಭವಿಸುತ್ತ ತಪಸ್ಸಿನಲ್ಲಿರುತಲಿದ್ದ ಇವರಿಗೆ ಒ೦ದು ದಿನ 
“ಮನೆಯನ್ನು ಬಿಟ್ಟು ಏಕಾಕಿಯಾಗಿರುವುದು ಅವಶ್ಯಕವಲ್ಲ “ಮನೆಗೆ ಹೋಗು. ನಿನಗೆ ಇಲ್ಲಿ ಬಂದ 
ನಿಶ್ಚಯವನ್ನು. ಲೋಕಕ್ಕೆ ತಿಳಿಸು” ಎಂದು ಭಗವಂತನು ಹೇಳಿದಂತೆ ಕೇಳಿಸಿತು. ತಿರುಗಿ ಹೋಗಿ 
ಸಂಸಾರದಲ್ಲಿ ಸಿಕ್ಕುವುದು, ಅಸುಖವೆಂದು ಕಂಡರೂ ಆ ಆಜ್ಞೆಯನ್ನನುಸರಿಸಿ ಇವರು ಹಿಂದಕ್ಕೆ 
ಬಂದರು. ಇದನ್ನೆಲ್ಲ ಆತ್ಮ ಕಥೆಯೊಂದರಲ್ಲಿ ಇವರು ಬರೆನಿಟ್ಟಿದಾರೆ. ಇವರ ಒಂದೊಂದು 
ಮಾತಿನಲ್ಲಿಯೂ ಸ ವಿಂಥ ಉತ್ತಮ ಚೇತನವೆಂದು ವಕವಾಗುತದೆ. ಜ್ಞಾನದಲ್ಲಿ ಭಕ್ತಿಯಲ್ಲಿ 
ಹೋಗೋ ಹಾಗೆ ಪಪಂಚದ ಕಾವ್ಯದಲ್ಲಿ ಇವರು ಶ್ರದ್ಧಾಳುಗಳಾಗಿದ್ದರು.* ಜೀವನದಲ್ಲಿ" ಕಣ್ಣು 


ತೆರೆದುಕೊಂಡು ನಡೆದು ಇವರು ದೈವವನ್ನು ಎಲ್ಲ ಕಡೆಯೂ ಕಂಡರು. ಇವರ ಮಾತಿನಲ್ಲಿ 
ನಿಜವಿರುವುದಲ್ಲದೆ ಹೇಳುವ ರೀತಿಯಲ್ಲಿ ಸೊಗಸೂ ಇದೆ ; ಪ್ರಪ೦ಚ ಜ್ಞಾನದಿಂದ ಬರುವೆ 
ಹಾಸ್ಯವೂ ಇದೆ. 


೧೧. ಬ್ರಾಹ್ಮಸಮಾಜ 

'ದೇಷೇಂದ್ರನಾಥರು ಮುಖ್ಯವಾಗಿ ಬ್ರಾಹ್ಮ ಸಮಾಜದ ಪ್ರತಿಷ್ಠಾಪನಾಚಾರರು. ಈ 
ಸಮಾಜವನ್ನು ಸ್ವಾಪಿಸುವುದರಲ್ಲಿ ರಾಜಾ ರಾಮಮೋಹನ ರಾಯರ ಮುಖ್ಯ ಉದ್ದೇಶ 
ಉಪನಿಷತ್ತುಗಳ ಸನಾತನ ಧರ್ಮವನ್ನು ಶುದ್ಧವಾದ ಸ್ವರೂಪದಲ್ಲಿ ಸ್ಥಾಪಿ ಸಬೇಕೆನ್ನುವುದಾಗಿತ್ತು. 
ಮುಖ್ಯ ವಾಗಿ ಪುರಾಣದ ದೇವತೆಗಳನ್ನು” ಕುರಿತ ಕತೆಗಳನ್ನೂ * ವಿಗ್ರಹಾರಾಧನೆಯನ್ನೂ 
ಬಿಡುವುದೇ ಬ್ರಾಹ್ಮ ಧರ್ಮದ ತತ್ವ. ಪಾಶ್ಚಾತ್ಯ ಸಂಸರ್ಗದಿಂದ pS ಸಮಾಜದಲ್ಲಿ, ಜಾತಿ" 
ಭೇದವನ್ನು ಎಣಿಸದೆ ಇರುವುದು, ವಿಧವಾ ವಿವಾಹ, ಪ್ರೌಢಾ ವಿವಾಹ ಮುಂತಾದ ಇನ್ನು ಕೆಲವು 
ಸುಧಾರಣೆಗಳೂ ಮುಖ್ಯ ಸ್ಥಾನವನ್ನು ಪಡೆದುವು. ದೇವೇಂದ್ರನಾಥ ಠಾಕೂರರು ಹಿಂದೂ 
ಮತದಿಂದ ಕ್ರೈಸ್ತ ಮತಕ್ಕೆ ಇನರು” ಹೋಗದಂತೆ ಮಾಡುವುದಕ್ಕೆ ಕೈಕೊಂಡ ಏರ್ಪಾಡು 
ಮೊದಲೇ ಉತ್ಪಾಗಿದೆ. ಆವರು ಮೊತ್ತದಲ್ಲಿ ಹಿಂದೂಧರ್ಮವು ಕೆಲವು ನುಧಾರಣೆಗಳೊಡನೆ 
ಪೂರ್ವದಿಂದ "ಬಂದಂತೆ ಇರಬೇಕೆಂದು ಅಭಿಪ್ರಾಯಪಡುತ್ತಿದ್ದರು: ಜಾತಿ ಭೇದವನ್ನೆಣಿಸದೆ 
ಇದ್ದರೂ ಸಮಾಜದ ವೇದಿಕೆಯಿ೦ದ ಬ್ರಾಹ್ಮಣರು 'ಮಾತ್ರ ಉಪನ್ಯಾಸ ಮಾಡಬೇಕೆಂಬ ಇವರ 
ಭಾವನೆ ಇದಕ್ಕೆ ಉದಾಹರಣೆ. ಬ್ರಾಹ್ಮ ಸಮಾಜದ ಕೆಲಸ' ವಿಸ್ತಾರವಾಗಿ ಕೆಲವು ಕಾಲದ ಮೇಲೆ 
ಕೇಶವಚಂದ್ರ ಸೇನ ಎಂಬ ಮೇಧಾವಿ ತರುಣನೊಬ್ಬನು “ಇವರ ಸಮೀಪಕ್ಕೆ ಬಂದನು. 
ದೇವೇಂದ್ರನಾಥರು ಹಿಂದೂ ಧರ್ಮದಲ್ಲಿ ಬೇರೂರಿದ್ದಂತೆ ಈತನು ಪಾಶ್ಚಾತ್ಯ ವಿದ್ಯೆಯಲ್ಲಿ 
ಪ್ರವೀಣನಾಗಿ ಕ್ರೈಸ್ತ ಮತ ಪಕ್ಷಪಾತಿಯಾಗಿದ್ದನು. ಇವರಿಬ್ಬರೂ ಕೆಲವು ಕಾಲ "ಜೊತೆಯಾಗಿ 
ಕೆಲಸಮಾಡಿದರು ಕೊನೆಗೆ ದೇವೇಂದ್ರ ನಾಥರ ಪೂರ್ವಾಚಾರದ ಪಕ್ಷಪಾತವು ಕೇಶವಚ೦ದ್ರನ 
ಸುಧಾರಣೆಯ ಉತ್ಸಾಹದ ಜೊತೆಯಲ್ಲಿ ನಡೆಯಲಾರದೆ ಹೋಯಿತು. ಇವರೊಡನೆ ಹಿಂದೆ 
ನಿಲ್ಲಲಾರದೆ ಕೇಶವಚೆಂದ್ರನು ಬ್ರಾಹ್ಮ ಸಮಾಜದ ಹೊಸದೊಂದು ಶಾಖೆಯನ್ನು ಸ್ಥಾಪಿಸಿದನು; 
ಇದಕ್ಕೆ ಭರತವರ್ಷದ ಬ್ರಾಹ್ಮ ಸಮಾಜ ಎಂದು ಹೆಸರಿಟ್ಟನು. ದೇವೇಂದ್ರ ನಾಥರು' ಪೂರ್ವದಿಂದ 
ಬಂದೆ ಸಮಾಜಕ್ಕೆ ಆದ "ಬ್ರಾಹ್ಮ ಸಮಾಜ ಎಂದು ಹೆಸರಿಟ್ಟರು. ಸಮಾಜ ಸುಧಾರಣೆ 
ಪ್ರಮುಖವೆಂದು ಸಾರಿದ ಕೇಶವ 'ಚಂದ್ರನು ತನ್ನ ಮಗಳನ್ನು ಒಬ್ಬಿ ರಾಜನು ವಿವಾಹವಾಗುವ 
ಸಂದರ್ಭ ಬ೦ದಾಗ ಚಿಕ್ಕ ವಯಸ್ಸಿನಲ್ಲಿಯೇ "ಅವಳಿಗೆ ಮದುವೆ ಮಾಡಿದನು; ಗಂಡಿನ 
ಕಡೆಯವರು ಪೂರ್ವ ಪದ್ಗತಿಯವರಾದದರಿಂದ ವಿವಾಹದಲ್ಲಿ ವಿಗ್ರಹಾರಾಧನೆಯ ಕರ್ಮಗಳಿಗೆ 
ಎಡೆಕೊಟ್ಟನು. ಇದರಿಂದೆ ಅವನ ಶಾಖೆಯ ಸಮಾಜದಲ್ಲಿ ವಿರಡು ಪಕ್ಷಗಳಾಗಿ ಒಂದು 
ಪಕ್ಷದವರು ಅವನನ್ನು ಬಿಟ್ಟು ಸಾಧಾರಣ ಬ್ರಾಹ್ಮ ಸಮಾಜ ಎಂದು ಇನ್ನೊಂದು ಶಾಖೆಯನ್ನು 
ಮಾಡಿ ಕೊಂಡರು. ದೇವೇಂದ್ರ ನಾಥ ಠಾಕೂರರು ಆದಿ ಸಮಾಜದ ಕೆಲಸವನ್ನು ಮೇಲಿನಿಂದ" 
ನೋಡಿ ವಿಚಾರಿಸಿಕೊಳ್ಳುತ್ತಾ "ತಮ್ಮ ಸಾಧನೆಯ ಬಲದಿಂದ ಮಹರ್ಷಿಯೆ೦ಬ ಹೆಸರನ್ನು 
ಪಡೆದರು. ಇವರು ವೀರಭೂಮಿ “ಜಿಲ್ಲೆಯಲ್ಲಿ ಬೋಲ್‌ಪೂರ್‌ ಎಂಬ ಸ್ಥಳದಲ್ಲಿ ಒಂದು. 
ಆಸ್ತಿಯನ್ನು ಮಾಡಿದ್ದರು; ವಯಸ್ಸಾದಾಗ ಅಲ್ಲೆ. ಒ೦ದು ಆಶ್ರಮವನ್ನು ಮಾಡಿಕೊ೦ಡು ಅಲ್ಲಿ 
ತಪಶ್ಚರ್ಯೆಯಲ್ಲಿರುತ್ತಿದ್ದರು. ಈ ಆಶ್ರಮವೇ ಈಗ ಪ್ರಸಿದ್ಧವಾಗಿರುವ ಶಾಂತಿನಿಕೇತನ. ೧೯೦೨. 
ನೆಯ" ಇಸವಿಯಲ್ಲಿ ದೇವೇಂದ್ರ ನಾಥರಿಗೆ ವಾರ್ಥಿಕ್ಯದ. ದೆಸೆಯಿಂದ ಆರೋಗ್ಯ ಕೆಟ್ಟಿತು. ಅವರು 
ಶಾಂತರಾಗಿ ಸಮಾಧಾನಚಿತ್ತರಾಗಿ ೧೯೦೫ ನೆಯ ಔಿಸವಿ ಜನವರಿ ೧೯ನೆಯ "ದನ್‌: ಮಧ್ಯಾಹ್ನ ೨ 
ಘಂಟೆಯ ವೇಳೆಗೆ ಇಹ ದೇಹವನ್ನು ಬಿಟ್ಟರು. 


೧೨. ರವೀಂದ್ರನಾಥ ಠಾಕೂರ್‌ 

ರವೀಂದ್ರನಾಥರು ದೇವೇಂದ್ರನಾಥರ ಏಳನೆಯ ಮಗ. ದೇವೇಂದ್ರನಾಥರು 
ಹಿಮಾಲಯದಲ್ಲಿ ಸಿದ್ದಿಯನ್ನು ಪಡೆದು ಊರಿಗೆ ಹಿಂದಿರುಗಿ ಬಂದಮೇಲೆ ಇವರು ಹುಟ್ಟಿದರು. 
ಆಗ್ಗೆ ರವೀಂದ್ರನಾಥರೆ ಅಣ್ಣಂದಿರಿಗೆ ಸ೦ಸಾರಗಳಿದ್ದುವು. ದೊಡ್ಡ ಸ೦ಸಾರದಲ್ಲಿ ಬಹು "ಜನದ 
ಲಾಲನೆಯಲ್ಲಿ. ಬೆಳೆಯುವುದು ಇವರ ಪಾಲಿಗೆ ಬಂದಿತು. ಮನೆಯಲ್ಲಿ ಹಿರಿಯರು ಸಮಾಜ 


ಸ೦ಸ್ಕರಣ, ಧರ್ಮ ಪರಿಷ್ಕರಣ, ದೇಶ ಸೇವೆ, ಸಾಹಿತ್ಯೋಪಾಸನಗಳಲ್ಲಿ ನಿರತರಾಗಿದ್ದರು. 
ಎತ್ತಲೂ ಉದ್ಯಮ, ಎಲರೂ ಉದ್ಯಮಿಗಳು. ಬಾಲಕನು ಎಳೆದ ಉಸಿರಿನಲ್ಲೆಲ್ಲ ಉತ್ತಮ 
ಭಾವನೆಗಳು ಅವನ ಒಳಹೊಗುತ್ತಿದ್ದುವು. ರವೀಂದ್ರರು ತಮ್ಮ ಎಳೆಯತನವನ್ನೂ ಕವನದ 
ಆರಂಭ ವರ್ಷಗಳನ್ನೂ ಜೀವನಸ್ಥ ದ್ರ ಮತ್ತು "ನನ್ನ ಎಳೆತನ ಎಂಬ ಗ್ರಂಥಗಳಲ್ಲಿ 
ವರ್ಣಿಸಿದಾರೆ. ಈ ಗ್ರಂಥಗಳು ಗಮನಕ್ಕೆ ಅರ್ಹವಾದ ಅತ್ಯುತ್ತಮ ರೀತಿಯ ಕೃತಿಗಳು; ಅಲ್ಲದೆ 
ಇವರ ಬೆಳವಣಿಗೆಯನ್ನು ಇವರ ಮಾತಿನಲ್ಲಿಯೇ ತಿಳಿಸುತ್ತವೆ." 


ಅಧ್ಯಾಯ ೩ 


ಜೀವನ ಚರಿತೆ 


೧೩. ಎಳೆತನ 

ರವೀಂದ್ರರಿಗೆ ಬಾಲ್ಕದ ಪಾಠದಲ್ಲಿ ಜ್ಞಾಪಕವಿರುವುದು : ಜಲ್‌ ಪಡೇ, ಪಾತಾ ನಡೇ 
ಎಂದರೆ ನೀರು ಉದುರುತ್ತದೆ, ಎಲೆ ಅದುಕುತ್ತದೆ ಎಂಬ ವಾಕ್ಯ. ಇದು ತನಗೆ ವಿಶ್ವಕವಿಯ 
ಪದ್ಯಗಳಲ್ಲಿ ಮೊದಲನೆಯ 'ಪದ್ಯ ಎಂದು ಇವರು" ಹೇಳುತ್ತಾರೆ. “ಅಂದಿನ ಸಂತೋಷ “ನಪಿಗೆ 
ಬಂದಾಗ ನಿನಗೆ ಕಾವ್ಯದಲ್ಲಿ ಪ್ರಾಸ ಯಾವ ಕಾರಣದಿ೦ದ ಅನಿವಾರ್ಯವೆಂದು ಸ ಷ್ಟವಾಗುತ್ತದೆ. 
ಪ್ರಾಸವಿರುವುದರಿಂದ" ಮಾತು `ಮುಗಿದೂ ಮುಗಿಯದಂತೆ ಇರುತ್ತದೆ. ಸ್ವರ ಮುಗಿಯುತ್ತದೆ; ದ್ವ ನಿ 
ಮುಗಿಯುವುದಿಲ್ಲ. ಕಿವಿಯೂ ಮನಸ್ಸೂ ಇದು ಅದಕ್ಕೆ ಅದು ಇದಕ್ಕೆ ಪ್ರಾಸವನ್ನೆಸೆಯುವ 
ಆಟವನ್ನು ಆಡುತ್ತಲೇ ಇರಬಹುದು.? ಕೈಲಾಸ್‌ ಎಂಬ ಮನೆಯ ಖಜಾನ್ಹಿ' ಬ ಕವಿತೆಯನ್ನು 
ಬರೆದು ಇವರಿಗೆ ಬಿದರಿ ಹೇಳುತ್ತಿದನು. ಅದರ ನಾಯಕನು ಇವರೇ; ಒಬ್ಬ ನಾಯಕಿ ಬರುವಂತೆ" 
ಅದರಲ್ಲಿ ವರ್ಣನೆ. ಅವಳು ಹಾಕಿಕೊಂಡಿರುವ ಒಡವೆ ವಸ್ತುಗಳು ಬಹಳ ವಿದ್ದರೂ ಹುಡುಗನಿಗೆ 
ಕೌತುಕವನ್ನುಂಟುಮಾಡುತ್ತಿದ್ದದು ಪದ್ಯದ ತುಂಬ ಬರುತ್ತಿದ್ದ: ಪ್ರಾಸ ಮತ್ತು ಅದೆರ ಲಯ. 

ಇವರನ್ನು ಮೊದಲು ಓರಿಯೆಂಟಲ್‌ ಸೆಮಿನೆರಿ ನಂಬ ಶಾಲೆಗೆ ಕಳುಹಿಸಿದರು. ಇಲ್ಲಿ 
ದಂಡುಕೋಲು ಮೊದಲಾದ ಶಿಕ್ಷೆಗಳಿದ್ದುವು. ಇವರು ಈ ಕಾಲದಲ್ಲಿ ಕೃತ್ತಿವಾಸನ ರಾಮಾಯಣ 
ಮತ್ತು ಚಾಣಕ್ಕನ ಸೂತ್ರಗಳ ಒಂದು ಬಂಗಾಳಿ ಭಾಷಾಂತರ "ಇವುಗಳನ್ನು ಓದಿದರು. 
ರಾಮಾಯಣದ 3 "ದುಃ ಖಮಯ ಸನ್ನಿವೇಶಗಳಲ್ಲಿ ಇವರು ಅಳುತ್ತಿರುವುದನ್ನು ಕಂಡು 
ಇವರ ಚಿಕ್ಕ ಅಜ್ಜಿಆ ಪುಸ್ತಕವನ್ನು ಕಿತ್ತುಕೊಂಡರು. 

ಸಲ. ಹಿರಿಯರು "ಅವರವರ ಕೆಲಸದಲ್ಲಿ ಇರುತ್ತಿದ್ದುದರಿಂದ ಮಕ್ಕಳನ್ನು 
ಸೇವಕರು ನೋಡಿಕೊಳ್ಳುತ್ತಿದ್ದರು. ಶ್ಯಾಮ ಎಂಬ ಸೇವಕನು. ಇವರನ್ನು ಓಂದು ಕಡೆ ಸೇರಿಸಿ" 
ಸುತ್ತ ಒಂದು ಗೆರೆಹಾಕ್ಕಿ” ಠಿದನ್ನು "ಬಿಟ್ಟು ಹೊರಗೆ ಬಂದರೆ ತೊಂದರೆಯಾಗುತ್ತದೆಂದು 
ಹೇಳುವನು. ಲಕ ಣನು ಹಾಕಿದ "ಗೆರೆಯನ್ನು ದಾಟಿ ಸೀತೆ ತೊಂದರೆ ಪಟ್ಟಿದ್ದನ್ನು ಕೇಳಿದ್ದ 
ಬಾಲಕನು ಅಲ್ಲಿಯೇ ಕುಳಿತು ಕಿಟಕಿಯಿಂದ “ಹೊರಗೆ ನೋಡುತ್ತ ಕಾಲವನ್ನು" ಕಳೆಯುವನು” 
ಹೊರಗೆ ತೋಟಿದಲ್ಲಿ ಒಂದು ಕೊಳ; ಪಕ್ಕದಲ್ಲಿ ಒಂದು ಆಲದಮರ; ಜನ ಬಂದು ಅಲ್ಲಿ 
ಸ್ನಾನಮಾಡುವರು. ಹುಡುಗನು ಇದನ್ನು ನೋಡುತ್ತ ಹೊತ್ತನ್ನು ನೂಕುವನು. ಬರುವವರು. 
ಒಬ್ಬೊಬ್ಬರೂ ಹೇಗೆ ಸ್ನಾನಮಾಡುವರೆಂದು, ಎಂದರೆ 'ಒಬ್ಬರು ಮೂರು ಮುಳುಗು ಹಾಕುವುದು, 
ಇನ್ನೊಬ್ಬರು ಪಾಚಿಯನ್ನು ತಳ್ಳಿ, ಸ್ನಾನ ಮಾಡುವುದು, ಇದನ್ನೆಲ್ಲ ನೋಡುವುದೇ ಕಾಲಕ್ಷೇಪ. 
ಬಹು" ದನದ ಮೇಲೆ ಠಾಕೂರರು ಶಿಶು ಎಂಬ ಗ್ರಂಥದಲ್ಲಿ ಈ ಆಲದಮರವನ್ನು ಕುರಿತು ಒ೦ದು 
ಪದ್ಯವನ್ನು ಬರೆದರು. ಮನೆಯಿ೦ದ ಹೊರಗೆ ಹೋಗುವುದಕ್ಕೆ ಇಲ್ಲದೆ ಜಾಲಕನು ಏನು 
ಏನನ್ನೋ" ಯೋಚಿಸಿಕೊಳ್ಳುತ್ತಾ ಕಾಲ ಕಳೆಯುವನು. ತಂದೆಯ ಕೊಠಡಿಯಲ್ಲಿ ಒಂದು 
ಕೊಳಾಯಿ ಇತ್ತು; ಅದರಲ್ಲಿ ಹೊತ್ತಲ್ಲದ ಹೊತ್ತಿನಲ್ಲಿ ಸ್ನಾನಮಾಡುವನು. ಮನೆಯ' ಒಳಗಡೆ 
ಒಂದು ಸಣ್ಣ ಹೊ ತೋಟ; ಅಷ್ಟೇನೂ ಸೊಗಸಾದದ್ದಲ್ಲ; ಆದರೂ ಅದೇ ಇವನಿಗೆ ನಂದನ 
ವನ. ಮನೆಯೆ ಹಿಂದೆ ಒಂದು ಕಣಜವಿತ್ತು. ಅಲ್ಲಿಗೆ ಹೋಗುವುದೆಂದರೆ ಇವನಿಗೆ ದೊಡ್ಡ ಹಬ್ಬದ 
ಹಾಗೆ. ಇವನ ಜೊತೆಗೆ ಒಬ್ಬ ಹುಡುಗಿ "ಆಡುತ್ತಿದ್ದಳು. ಅವಳು ಹುಡುಗನಿಗೆ ಆ ಮನೆಯಲ್ಲಿ 
ಒಂದು ಅರಮನೆ ಇದೆ ಎಂದು ಹೇಳಿದಳಂತೆ. ಅದೆ ಹುಡುಗನಿಗೆ ನಿಜವಾದ ಮಾತಾಗಿತ್ತು. 

ಬಾಲ್ಯವನ್ನು ನೆನೆದುಕೊ೦ಡರೆ ಪುನಃ ಪುನಃ ನೆನಪಿಗೆ ಬರುವುದು ಬಿಂದು 
ವಿಷಯವೆಂದು ಇವರು ಹೇಳುತ್ತಾರೆ. ಜೀವನದಲ್ಲಿ ಪ್ರಪಂಚದಲ್ಲಿ ತುಂಬಿದ್ದ ಯಾವುದೋ 
ಮಾಯೆ; ಎಲ್ಲ ಕಡೆಯಲ್ಲಿಯೂ ಮನುಷ್ಯನು ಊಹಿಸದ ವಸ್ತುವೊಂದು ಮರೆಯಲ್ಲಿರುವಂತೆ 
ಭಾವನೆ; ಆದು ಯಾವಾಗ ಸಿಕ್ಕುತ್ತದೆ' ಎಂದು ದಿನವೂ "ಯೋಚನೆ. ಪ್ರಕೃತಿ 'ಕೈಗಳನ್ನು 
ಮುಚ್ಚಿಕೊಂಡು ನಗುತ್ತ, ನನ್ನ ಕೆಯಲಿ ಏನಿದೆ ಹೇಳು? ಎಂದು ಕೇಳಿದಂತೆ. `ಕವರು "ಓಂದು" 
ಸೀತಾಫಲವನ್ನು ಒಂದು ಕಡೆ ಹೂತು 'ಗಿಡವಾಗುವುದೋ ಎಂದು ನೋಡುತಿದ್ದರಂತೆ. ಅದಕ್ಕೆ 
ನೀರು ಹೊಯ್ದದ್ದೂ ಹೊಯ್ದದ್ದೆ “ಸೀತಾಫಲದ ಗಿಡ ಈಗ ಬೆಳಯಬಹುದು. “ಆದರೆ ಅದು 


ನಮಗೆ ಆಗಿನಷ್ಟು ಆಶ್ಚರ್ಯವನ್ನುಂಟು ಮಾಡಲಾರದು. ಅದು ಫಲದ ತಪ್ಪಲ್ಲ; ನಮ್ಮ ಬುದ್ದಿಯ 
ತಪ್ಪು” ಎಂದು" ಇವರು ಹೇಳುತ್ತಾರೆ. ಇವರು ಆಟಕ್ಕಾಗಿ ಕಲ್ಲು ಮಣ್ಣು ಗಿಡಗಳೆರಿದ 
ಕೊಠಡಿಯೊಳಗೆ ಒಂದು ಆಟದ ಗುಡ್ಡವನ್ನು ಮಾಡಿದರು. ಇದನ್ನು ದೊಡ್ಡವರು ಕಿತ್ತೊಗೆದರು. 
“ನೆಲದಿ೦ದ ಎತ್ತಿ ಎಸೆದ ಕಲ್ಲಿನಭಾರ ವನ್ನ ಮನಸ್ಸಿನ ಮೇಲೆ ಕೂತಿತು” ಎಂದು ಕವಿ ಹೇಳಿದ್ದಾರೆ. 
ಆ ಕಾಲದಲ್ಲಿ ಸೃಷ್ಟಿ ಮಾಡಿದೆ. ಎಲ್ಲ ಮೀಟೊ ಇವುಗೆ ಆಪ್ತವಾಗಿತ್ತು. ನೀರು, ನೆಲ, ಎಲೆ, ಆಕಾಶ 
ಎಲ್ಲವೂ ಇವರನ್ನು ಮಾತನಾಡಿಸುತಿದ್ದುವು; ನಿರಾಕರಿಸಿದರೆ 'ಒಪದಂತೆ ಇದ್ದುವು. “ಈ 
ಮಹಡಿಯ ನೆಲ ಮಾತ್ರ ನಮಗೆ ಕಾಣುತ್ತಿದೆ. ಇದರಲ್ಲಿ ತೂತು ಕೊರೆದು ನೋಡಿದರೆ ಅದರ 
ಒಳಗಡೆಯ ಸ್ಥಿತಿ ತಿಳಿಯಬಹುದು” ಎ೦ದು ಇವರು ಯೋಚಿಸುತ್ತಿದ್ದರು. ಆಕಾಶ ಒಂದು 
ಮುಚ್ಚಳವಲ್ಲ ವೆಂದು ಇವರ ಪಂಡಿತರು ಇವರಿಗೆ ಹೇಳಿದಾಗ ಇವರಿಗೆ ಬಹಳ ಆಶ್ಚರ್ಯ. ಇವರ 
ಸೇವಕರು 'ಇವರನ್ನು ವಿಶ್ವಾಸದಿಂದ ಕಾಣುತ್ತಿರಲಿಲ್ಲ. ಆದರೆ ಅವರಲ್ಲಿ ಒಬ್ಬಿನು ಹಿಂದೆ 
ಉಪಾಧ್ಯಾಯನಾಗಿದ್ದವನು. “ಅವನು ಇವರಿಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನು 
ಹೇಳುತಿದ್ದನು. ಕುಶಲಿವರ ಕಾಳಗದ ಕಥೆಯನ್ನು ಇವರು ಆಗ ಕೇಳಿದರು. 


೧೪. ಮೊದಲ ಪಾಠಗಳು 

ಇದಾದ ಕೊಂಚ ದಿನದ ಮೇಲೆ ಇವರು ನಾರ್ಮಲ್‌ ಸ್ಕೂಲಿನಲ್ಲಿ ಸೇರಿದರು. ಅಲ್ಲಿ 
ಇವರಿಗೆ ಇಂಗ್ಲೀಷ್‌ ಪಾಠ ಇರುತ್ತಿತ್ತು: ಅದರಲ್ಲಿ ಒಂದು ಹಾಡು. “ಅದರೆ ಮಾತು ಇವರು 
ಹೇಳುತ್ತಿದ್ದಂತೆ, 'ಕಲ್ಲೋಕೀ, ಪುಲ್ಲೋಕೀ, ಸಿಂಗಲ್‌. ಮೆಲ್ಲಲಿಂಗ್‌, ಮೆಲ್ಲಲಿಂಗ್‌, ಮೆಲ್ಲಲಿಂಗ್‌. ಈ 
ಬಾಯಪಾಠದ ಮಾತಿನಲ್ಲಿ ಕಲ್ಲೋಕೀ ಎನ್ನುವುದು ಯಾವ ಮಾತಿನ 'ಅಪಭ್ರಂಶವೋ ಇವರಿಗೆ 
ಜ್ಞಾಪಕವಿಲ್ಲ. ಉಳಿದ ಮಾತು Ful of ‘elee. full of glee, singing, merrily, 
therrily, merrily. ಈ ಸ್ಕೂಲಿನಲ್ಲಿ ಒಬ್ಬ ಉಪಾಧ್ಯಾಯನು ಸ್ವಲ್ಪ ಕೊಚ್ಚೆಯಾಗಿ 
ಮಾತನಾಡುತ್ತಿದ್ದನು. ಈ ಕಾರಣದಿಂದ ಬಾಲಕನು ಅವನ ವಿಷಯದಲ್ಲಿ ಅಸಿಹ್ಠ ಪಟ್ಟುಕೊಂಡು 
ಅವನು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡುತ್ತಿರಲಿಲ್ಲ. ಹೀಗೆ ಸುಮ್ಮನೆ ಕುಳಿತಿರುವೆಲ್ಲಿ ಖ: ಏನಾದರೂ 
ಯೋಚನೆ” ಮಾಡುತ್ತಿರುವುದು. ಅವುಗಳಲ್ಲಿ ಒಂದು ವಿಚಾರ ಆಯುಧವಿಲ್ಪದೆ ಒಬ್ಬಿ ಶತ್ರುವನ್ನು 
ಹೇಗೆ ಜಯಿಸಬಹುದು ಎನ್ನುವುದು. ತುಂಬ ನಾಯಿ ಹುಲಿ ಸಿಂಹಗಳನ್ನು ಸಾಕಿ ಅವನ್ನು 
ಯುದ್ಧದಲ್ಲಿ ಮುಂದೆ ಬಿಟ್ಟರೆ ಖಂಡಿತವಾಗಿಯೂ ಜಯ ದೊರೆಯುವುದೆಂದು. ಇವರು ಗೊತ್ತು 
ಮಾಡಿಕೊ೦ಡರಂತೆ. ವರ್ಷದ ಕೊನೆಗೆ ಇವರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ನಂಬರು ಬಂದಿತು. ಈ 
ಉಪಾಧ್ಯಾಯನು ಪರೀಕ್ಷಕರು ಪಕ್ಷಪಾತಮಾಡಿದ್ದಾರೆ೦ದು ಹೇಳಿದನಂತೆ. ಅದರಮೇಲೆ ಮರಳಿ 
ಪರೀಕ್ಷೆಯಾಯಿತು; ಮರಳಿ ಇವರಿಗೆ ಮೊದಲ ನರಿಬರು ಬಂದಿತು. 


೧೫. ಮೊದಲ ಕವನ 

ಇವರಿಗೆ ಸುಮಾರು ಎಂಟು ವಯಸ್ಸಾಗಿದ್ದಾಗ ಇವರ ಅತ್ತೆಯ ಮಗನೊಬ್ಬನು 
ಇವರನ್ನು ಒಂದು ಶ್ಲೋಕ ಬರೆ ಎಂದು ಹೇಳಿದನಂತೆ. ಬಂಗಾಳೆಯ ಒಂದು ವೃತ್ತ 
ಹೇಗಿರುತ್ತದೆಂಬುದನ್ನು ಅವನು ತೋರಿಸಿ ಕೊಟ್ಟನು. ಇವರು ಕೆಲವು ಮಾತುಗಳನ್ನು ಸೇರಿಸಿ 
ನೋಡಿದರು. ಅದು `ಶ್ಲೋಕವಾಯಿತು. ಏನೋ ಎಂದುಕೊಂಡಿದ್ದ ಕೆಲಸ ಇವರಿಗೆ ಬಹು 
ಸುಲಭವಾಗಿಹೋದಂತೆ “ಕಂಡಿತು. ಆಗಿನ ತಮ್ಮ ಮನಸ್ಸಿನ ಸ್ಥಿತಿಯನ್ನು ಇವರು ಈ 
ಉಪಮಾನದಿಂದ ವರ್ಜಿಸಿದಾರೆ. “ಒಂದು ದಿನ ನಮ್ಮ ಮನೆಯಲಿ ಒಬ್ಬೆ ಕಳನು ಸಿಕ್ಕಿಕೊಂಡನು. 
ನಾನು ಕಳ್ಳನೆ೦ದರೆ ಹೇಗಿರುವನೋ ಎಂದು ಕುತೂಹಲದಿಂದ ಭಯದಿಂದೆ ನಡುಗುತ್ತ ಒಂದು 
ಸಲ ಅವನ ಕಡೆ ನೋಡುವ ಧೈರ್ಯ ಮಾಡಿದೆನು. ನೋಡಿದರೆ ಅವನು ಎಲ್ಲರಂತೆ ಸಾಮಾನ್ಯ 
ಮನುಷ್ಯ. ಅವನನ್ನು ಮನೆಯ "ಆಳು ಹೊಡೆದು ಬಡಿದಾಗ ನನಗೆ ಅವನನ್ನು ಕುರಿತು ಅಯೋ 
ಎನಿಸಿತು. ನನಗೆ ಪದ್ಯದ ವಿಷಯದಲ್ಲಿ ಆದ ಅನುಭವ ಇದೇ ರೀತಿಯದು" ಈಗ ಪದ್ಯವ of 
ಯಾರಾದರೂ ಹಾಳುಮಾಡಿ ಒರೆದರೆ ಆ ಕಳ್ಳನನ್ನು ಹೊಡೆದಾಗ ಎನ್ನಿಸಿದಂತೆ ಅಯ್ಯೋ 
ಎನ್ನಿಸುತ್ತದೆ. ಕಾವ್ಯ ಸಿಕ್ಕಿರುವಷ್ಟು ತೊಂದರೆಗೆ" ಕಾವ್ಯ ಸಿಕ್ಕಿದಷ್ಟು ಜನದ ಕೈಗೆ, ಕಳ್ಳರೂ 
ಸಿಕಿರೆಲಾರರು. ಚ್ಟ ನ್ಷಿದಾದಮೇಲೆ” ಇವರು ಒಂದು * ನೀಕೆಯ ವರ್ಣದ “ಪುಸ್ತಕವನ್ನು 
ತೆಗೆದುಕೊಂಡು ಅದರಲ್ಲಿ ಗೆರೆ ಹಾಕಿ ಅದರಲ್ಲಿ ಪದ್ಯ ಗಳನ್ನು ಬರೆದರು. ಈ ಪದ್ಯ ಗಳನ್ನು "ನೋಡಿ" 


ಇವರ ಅಣ್ಣನಿಗೆ ಬಹಳ ಸ೦ತೋಷವಾಗಿ ಆತನು ಮನೆಯಲ್ಲಿ ಎಲ್ಲರನ್ನೂ ಕರೆದು ಇವರ 
ಪದ್ಯಗಳನ್ನು ಬಸಿ ಹೇಳಿದನು. ಕಲ್ಕತ್ತೆಯ ಪತ್ರಿಕಾಕರ್ತರೊಬ್ಬರ "ಮುಂದೆ ಕಮಲವನ್ನು ಕುರಿತ 
ಪದ್ಗವೊಂದನ್ನು ಇವರು ಓದಿದರು. ಅದರಲ್ಲಿ ದ್ವಿರೇಫ ಎರಿಬ ಮಾತು ಬಂದಿತು. ಇದರ 
ಅರ್ಥವೇನು ವಿ: ಎಂದು ಅವರು ಕೇಳಿದರು. ಸಾಮಾ ವಾದ ಮಾತೂ ಆ ಸ್ಥಳದಲ್ಲಿ ಚೆನ್ನಾಗಿಯೇ 
ಇರುತ್ತಿತ್ತು ಆದರೆ ಅಪೂರ್ವವಾದ ಮಾತಾದ್ಧರಿಂದ ಕವಿಗೆ ದ್ವಿಶೇಫದಲ್ಲಿ ಮಮತೆ. 
ಪತ್ರಿಕಾಕರ್ತನು ಆ ಪದದ ಪ್ರಯೋಗವನ್ನು ಒಪ್ಪಲಿಲ್ಲ ಎಂದು ತೋರಿಸುವಂತೆ ನಕ್ಕನು. ಈತನಿಗೆ 
ತಿಳೆಯದು ಎಂದು ಕವಿ "ಅವನಿಗೆ ಆಮೇಲೆ ಎಂದೂ ಪದ್ಯವನ್ನು ಓದಿ ಹೇಳಲೇ ಇಲ್ಲ. 
ಪಾಠಶಾಲೆಯಲ್ಲಿ ಲ್ಲಿ ಅಷ್ಟೇನೂ ಕಲಿಯಲಿಲ್ಲವೆ೦ಬ ಕಾರಣದಿಂದ ವರಿಗೆ ಮನೆಯಲ್ಲಿಯೇ ಪಾಠ 
ಹೇಳುವುದಕ್ಕೆ ಏರ್ಪಾಡಾಯಿತು. ಬಂಗಾಳಿ ಸ್ವಲ್ಪ ದೂರ ಕಲಿತ ಮೇಲೆ ಇಂಗ್ಲೀಷು ಪಾಠ 
ಮೊದಲಾಯಿತು. ಸತ್ಕಾರಿ ಬಾಬು ಎನ್ನುವರು ಇವರ ಒಬ್ಬ ಉಪಾಧ್ಯಾಯರು. ಬಾಲಿಕನು ಪದ 
ಬರೆಯುವ ವಿಷಯ ತಿಳಿದು ಈ ಉಪಾಧ್ಯಾಯನು ಇವರಿಗೆ ತಾನು ರಚಿಸಿದ ಎರಡು ಪ 
ಪಾದಗಳನ್ನು ಕೊಟ್ಟು ಇನ್ನೆರಡು ಪಾದಗಳನ್ನು ಬರೆ ಎಂದು ಹೇಳುತ್ತಿದ್ದನು. 
ಮುಖ್ಯೋಪಾಧ್ಯಾಯರೂ ಇವರು ಪದ ಬರೆಯುವುದನ್ನು ಪ್ರೋತ್ಸಾಹಿಸಿದರು. ಇವರ ಮನೆಯ 
ಅಶ್ರಿತರಾಗಿದ್ದ ಶ್ರೀಕ೦ಠಬಾಬು ಎನ್ನುವರು ಇವರಿಗೆ ಹಾಡುವುದನ್ನು ಹೇಳಿಕೊಟ್ಟಿದ್ದರು; ಇವರ 
ಕಾವ್ಯ ರಚನೆಯನ್ನು ಪ್ರೋತ್ಸಾಹಿಸುತ್ತಿದ್ದರು. ಆಗ ರವೀಂದ್ರ ನಾಥರ ತ6ದೆಯವರು 
ಹಿಮಾಲಯದ ಬಳಿ” ತಪಸ್ನಿಗಾಗೆ ಹೋಗುತ್ತಿದ್ದರು. ರಷ್ಟನರು ದಂಡೆತ್ತಿ ಬರುವರೆಂದು ಆ 
ಕಾಲದಲ್ಲಿ ಒಂದು ವದಂತಿ ಹುಟ್ಟಿತು. ಇವರ ತಾಯಿ ಇವರಿಗೆ ನಿಮ್ಮತಂದೆಗೆ ಒಂದ ಕಾಗದವನ್ನು 
ಬರೆದುಹಾಕು ಎಂದರಂತೆ. ಇವರು ಬರೆದರು, ತಂದೆಯವರು ಒ೦ದು ಉತ್ತರವನ್ನು ಕೊಟ್ಟರು. 
ಇದರಿಂದ ತಂದೆಯ ವಿಷಯದಲ್ಲಿ ಇವರಿಗೆ ಮೊದಲಿದ್ದ ಭಯ ಕಡಮೆಯಾಯಿತು. 
ಇದಾದಮೇಲೆ ಕೊಂಚ ದಿವಸಕ್ಕೆ ಇವರ ತಂದೆಯವರು ಇವರೆಗೆ ಉಪನಯನಮಾಡಿಸಿದರು. 
ಗಾಯತ್ರಿ ಅರ್ಥವಾಗದಿದ್ದರೂ ಅದರ ಜಪಮಾಡುವುದಕೆ ಯತ್ನ ಮಾಡಿದೆನೆಂದೂ ಅದರಿಂದ 
ಬಹಳ ಪ್ರಯೋಜನವಾಯಿತೆ೦ದೂ ಇವರು ಹೇಳಿದ್ದಾರೆ. ಮಾತಿನ ಅರ್ಥ ತಿಳಿಯುವುದು 
ಮನಸ್ಸಿನ ಮುಖ್ಯ ಕರ್ಮವಲ್ಲ, ಅರ್ಥ ತಿಳಿಯದಿದ್ದರೂ ಜಾವ ಉಂಟಾಗಬಹುದು, ಇದು ತಮ್ಮ 
ಜೀವನದಲ್ಲಿ ಹಲವು ವೇಳೆ ತಮ್ಮ ಅನುಭವಕ್ಕೆ ಬರಿದಿದೆ ಎಂದು ಹೇಳಿದ್ದಾರೆ. ಇಷ್ಟರಲ್ಲಿ ಇವರ 
ತಂದೆಯವರು ಇವರನ್ನೂ ತಮ್ಮ ಜೊತೆಯಲ್ಲಿ ಹಿಮಾಲಯಕ್ಕೆ ಕರೆದುಕೊಂಡು ಹೋದರು. 
ಪ್ರಯಾಣದ ವಿಷಯವನ್ನು ಇವರು ಬಹಳ ಸಂತೋಷದಿಂದ" ನೆನೆದುಕೊಂಡು ಬರೆದಿದ್ದಾರೆ. 
ತಂದೆ ಮಗನ ಆಟಪಾಟಿಗಳನ್ನು ಸಹಾನುಭೂತಿಯಿ೦ದ ನೋಡುತ್ತ ತಪ್ಪು ಮಾಡುವುದು 
ಹೊರತಾಗಿ ಉಳಿದಹಾಗೆ ಇಷ್ಟ "ಬಂದಂತೆ ನಡೆದುಕೊಳ್ಳುವುದಕ್ಕೆ ಬಿಟಿರು. “ಭಗವದೀತೆಯ 
ಅವರ ಪ್ರತಿಯಲ್ಲಿ ಅವರು ಗುರುತು ಹಾಕಿದ್ದ ಮುಖ್ಯ ಶ್ಲೋಕಗಳನ್ನು ಬಜಿಯುವಂತೆ ಇವರಿಗೆ 
ಹೇಳಿದರು. ಬೋಲ್ಬುರದ ತೆಂಗಿನ ಮರದ” ಕೆಳಗೆ ಹುಲ್ಲಿನ ಮೇಲೆ ಮಲಗಿ ಹುಡುಗನು 
ಪೃಥ್ವೀರಾಜನ ಸೋಲು ಎ೦ಬ ಒಂದು ಲಾವಣಿಯನ್ನು ಬರೆದನು. ಒಂದು ಸಲ ಇವರ ತಂದೆ 
ಇವರು ಬರೆದ ಕೀರ್ತನೆಯನ್ನು ಹಾಡಿಸಿ ಕೇಳಿ ಇವರಿಗೆ ಹಣ ಕೊಟ್ಟರಂತೆ. ಅವರೇ ಇವರಿಗೆ 
ನಿಜವಾಗಿ ಸಂಸ್ಕೃತದ ಪ ಪಾಠವನ್ನು ಆರ೦ಭಮಾಡಿದ್ದು, ಹಿಮಾಲಯದಲ್ಲಿ ತಂದೆಯೊಂದಿಗೆ 
ಕಳೆದ ಕಾಲವನ್ನು ಕವಿ ಉತ್ಸಾಹದಿಂದ ನೆನೆದು ವರ್ಣಿಸಿದ್ದಾರೆ. ಹಿಂದಕ್ಕೆ ಬಂದಮೇಲೆ 
ಪ್ರಯಾಣದಲ್ಲಿ ನಡೆದದ್ದನ್ನೆಲ್ಲ ಇವರು ಅಂತಃ ಪುರದವರ ಮುಂದೆ ಹಲವುವೇಳೆ ಹೇಳುತ್ತಿದ್ದರು. 
ಇವರು ರಾಮಾಯಣದೆ ಶ್ಲೋಕಗಳನ್ನು ಓದುವುದನ್ನು ಕೇಳಿ ಇವರ ತಾಯಿ ಬಹಳ ಮೆಚ್ಚಿ ಓದು 
ಕೇಳೋಣ ಎನ್ನುವರಂತೆ. ಇವರು ಈ ಕಾಲದಲ್ಲಿ ಕುಮಾರಸಂಭವವನ್ನು ಓದಿದರು; ಮ್ಯಾಕ್‌ 
ಬೆತ್‌ ನಾಟಕವನ್ನು ಓದಿ ಅದನ್ನು ಬಂಗಾಳಿಯಲ್ಲಿ ಬಿರೆದರು. ಇವರ ಪಂಡಿತರು ಈ ನಾಟಕವನ್ನು 
ಇವರಿಂದ ಈಶ್ವರಚಂದ್ರ ವಿದ್ಯಾಸಾಗರ ಮುಂದೆ ಓದಿಸಿದರಂತೆ. ಈ ಕಾಲದಲ್ಲಿ ದೀನಬಂಧು. 
ಮಿತ್ರ ಎಂಬ ಕವಿಯ ವಿ ವಿಡ೦ಬನ ಕಾವ್ಯಗಳು ಪ್ರಕಟವಾದುವು. ಇವರು ಅವನ್ನು' ಓದುತ್ತಿದ್ದರು; 
ಅಜೋಧಬಂಧು, ವಂಗದರ್ಶನ ಎಂಬೆ ಪತ್ರಿಕೆಗಳನ್ನು ಆತುರದಿಂದ ನೋಡುತಿದ್ದರು. 


೧೬. ಆರಂಭದ ಪರಿಚಯಗಳು 
ಚಿಕ್ಕಂದಿನಲ್ಲಿ ಮನೆಯಲ್ಲಿ ತುಂಬಿದ್ದ ಸಾಹಿತ್ಯ ಮತ್ತು ಕಲೆಗಳ ವಿಷಯದ 


ಸಂಭ್ರಮದಿಂದ ತಮಗೆ ಬಹಳ ಸಹಾಯವಾಯಿತೆಂದು ಇವರು ಹೇಳಿದಾರೆ. ಇವರ ದೊಡ್ಡಪ್ಪನ 
ಮಗ. ಗುಣೇ೦ದ್ರನು ಪಂಡಿತ ತರ್ಕರತ್ನರಿ೦ದ ಒಂದು ನಾಟಿಕವನ್ನು ಬರೆಯಿಸಿ ಬವರ 
ಮನೆಯಲ್ಲಿ ಆಡಿಸಿದನು. ಗುಣೇ೦ದ್ರನು ಸ "ಸಾಹಿತ್ಯದಲ್ಲಿ ಬಹಳ ಉತ್ಸಾಹಿ; ಜನರನ್ನು ಸುತ್ತ 
ಸೇರಿಸಿಕೊ೦ಡು ಕೆಲಸಮಾಡುವನು. `ಅವನ ತಮ್ಮ ಗಣೇ೦ದ್ರನೂ ಹಾಗೆಯೇ. ಇವರ ಹಿರಿಯ 
ಅಣ್ಣ ಬರೆದ ಒಂದು ಪ್ರಹಸನವನ್ನು ಅಭ್ಯಾಸಮಾಡುವಾಗ ಇವರು ಕುತೂಹಲದಿಂದ 
ನೋಡುತಿದ್ದರು. ಗುಣೇಂದ್ರನು ಇವರಿಗೆ "`ನಮ್ಮ ದೇಶದ ಚರಿತ್ರೆಯಿ೦ದ ಕಥೆಗಳನ್ನು ಹೇಳುವನು; 
ಇವರು ಬರೆದ ಪದ್ಯ ಗಳನ್ನು ಓದಿಸುವನು; ತಪ್ಪಿದ್ದರೆ ನಗುವನು. ಇವರ ಹಿರಿಯಣ್ಣನವರು ಬರೆದ 
ಸ್ವಪ್ಪ ಪ್ರಯಾಣ "ಎಂಬ" ಗ್ರಂಥದ ಆಶ್ರವಣ ಸಮಯದಲ್ಲಿ ಇವರು ಅಲ್ಲಲ್ಲಿ ನಿಂತು 
ಕೇಫುತ್ತಿರುವರು. ಜನರು ಸೇರಿ ವಿನಕೆಗಳು ನಡೆದಾಗಲೆಲ್ಲ ಹುಡುಗರಿಗೆ ಸಂಗೀತ ಸಾಹಿತ್ಯಗಳ 
ಗಾಳಿ "ಬೀಸುತ್ತಿತ್ತು. ಅಕ್ಷಯಚೌಧುರಿ ಎಂಬ ಬಂಗಾಳಿ "ಲೇಖಕನು ಇವರ ಮನೆಗೆ ಬರುತ್ತ 
ಹೋಗುತ್ತ ಇದ್ದನು. ಈತನಿಗೆ ಸಾಹಿತ್ಯದಲ್ಲಿ ಬಹಳ ಅಭಿರುಚಿ. ರವೀ೦ದ್ರನಾಥರ ಅಣ್ಣ 
ಜ್ಯೋತಿರ೦ದ್ರರೂ ತಮ್ಮನ ಬೆಳವಣಿಗೆಯಲ್ಲಿ ಬಹಳ ಸಹಾಯವಾದರು. ವಯಸ್ಸಿನಲ್ಲೆ 
ಹಿರೆಯನಾದರೂ ಜ್ಯೋಠಿರಿಂದ್ರನು ಇವರಿಗೆ” ಜೊತೆಯ ಹುಡುಗನಂತೆ ನಡೆದುಕೊಳ್ಳುತ್ತ' 
ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದನು. ಜ್ಯೋತಿರಿ೦ದ್ರನು ಸಂಗೀತದಲ್ಲಿ ಅನೇಕ ಗತಿಗಳನ್ನು 
ನೋಡುವುದಕ್ಕೆಂದು ನುಡಿಸುತ್ತಿರುವಲ್ಲಿ ಆಕ್ಚಯನೂ ಕವಿಯೂ ಕುಳಿತು ಆ ಗಾನ ಗತಿಗೆ" 
ಸರಿಯಾಗಿ ಮಾತುಗಳನ್ನು ಸೇರಿಸುತಿದ್ದರು. ಈ ವೇಳೆಗೆ ಹೊಸದಾಗಿ ಬಂದ ಒಬ 
ಉಪಾಧ್ಯಾಯರು ಇಂಗ್ಲೀಷಿನ ವಿಕಾರ್‌ ಆಫ್‌ ವೇಕ್‌ ಫೀಲ್ಡ್‌ ಎ೦ಬ ಗ್ರಂಥವನ್ನು ಬಂಗಾಳಿ 
ಬರೆಯುವ ಕೆಲಸವನ್ನು ಇವರಿಗೆ ಹೂಡಿದರು. ಇಷ್ಟು “ಸಮಯಕ್ಕೆ ಇವರು ಶಾಲೆಯಲ್ಲಿ 
ಓದುವುದೆನ್ನುವ ಮಾತು ತೀರ ತಪ್ಪಿಹೋಯಿತು. ಇವರ ಅತ್ತಿಗೆ” ಜ್ಯೋತಿರಿಂದ್ರನ ಪತ್ನಿ 
ಸಾಹಿತ್ಯದಲ್ಲಿ "ಅಭಿರುಚಿಯುಳ್ಳಾಕೆ; ವಿಹಾರಿಲಾಲ್‌ ಚಕ್ರವರ್ತಿ ಎಂಬಾತನ ಶಾರದಾ “ಮಂಗಳೆ 
ಎಂಬ ಗೀತಮಾಲೆಯ ಬಹು" ಭಾಗವನ್ನು ಚೆನ್ನಾಗಿ “ಹಾಡುತಿದ್ದರು. ಆ ಕವಿಯೂ ಮನೆಗೆ 
ಬರುತ್ತಿದ್ದನು. ಆತನಿಗೆ ವಾಲ್ಕೀಕಿ ಕಾಳಿದಾಸರನ್ನು ಕುರಿತು ಭಕ್ತಿ ಇವರ ಸಹವಾಸದಿಂದ 
ರವೀಂದ್ರರಿಗೆ ಬಹಳ ಪ್ರಯೋಜನವಾಯಿತು. 


೧೭. ಜಾನಾ೦ಕುರ 
” ಈ ವೇಳೆಗೆ ಜ್ಞಾನಾಂಕುರವೆಂಬ ಒಂದು ಪತ್ರಿಕೆ ಆರಂಭವಾಯಿತು. ಅದರಲ್ಲಿ 
ರವೀಂದ್ರರ ಪದ್ಧಗಳೆಲ್ಲ ಪ್ರಕಟವಾದುವು. ಇವರ ಮೊದಲನೆಯ ಗದ್ಯ ಲೇಖನ ಕೂಡ ಅದೇ 
ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಇದು ಒಂದು ವಿಮರ್ಶನ ಲೇಖನ ರವೀಂದ್ರರು ಅಕ್ಷಯ 
ಸರ್ಕಾರ ಮತ್ತು ಶಾರದಾ ಮಿತ್ರ ಎಂಬ ಸಂಪಾದಕರು ಪ್ರಕಟಿಸುತ್ತಿದ್ದ ಪದಗಳನ್ನು ಕಣ್ಣಿಟ್ಟು 
ಓದುತಿದ್ದರು. ಇಂಗ್ಲೀಷಿನಲ್ಲಿ ಪೂರ್ವಕಾಲದ ಪದ್ಯ ಎರದು ವೇಷೆಹಾಕಿಕೊಂಡು ಬರೆದೆ 
ಛಾಟರ್‌ಬಿನ್‌ ಎಂಬಿ ತರುಣ ಕವಿಯ ವಿಷಯವನ್ನು ಇವರು ಕೇಳಿದ್ದರು. ಅವನಂತೆ ತಾವೂ 
ಹಿಂದಿನ ಕಾವ್ಯ ವೆಂಬಂತೆ ಕಾಣುವ ಕೆಲವು ಗೀತಗಳನ್ನು ರಚಿಸಿದರು. ಸ್ನೇಹಿತರೊಬ್ಬರಿಗೆ ಅವನ್ನು 
ಓದಿ ತೋರಿಸಿ ಯಾವುದೋ ಹಳೆಯ ಪು ಸ್ತಕದಲ್ಲಿ" ಸಿಕ್ಕಿದವೆ೦ದು ಹೇಳಿದಾಗ" ವಿದ್ಯಾಪತಿ" 
ಚ೦ಡಿದಾಸರು ಕೂಡ ಇಷ್ಟು ಚೆನ್ನಾಗಿ ಬರೆಯುತ್ತಿರಲಿಲ್ಲ ಎಂದು ಆ ಸ್ನೇಹಿತರು ಹೇಳಿದರಂತೆ. 
ನಾನೇ ಬರೆದುವು ಎಂದು ರವೀಂದ್ರರು ಹೇಳಿದಾಗ ಅವರಿಗೆ ಉತ್ಸಾಹ ಕಡಿಮೆಯಾಯಿತು. ಈ 
ಪದ್ಯ ಗಳನ್ನು ರವೀಂದ್ರರು ಭಾರತಿ ಎಂಬ ಪತ್ರಿಕೆಯಲ್ಲಿ ಅಚ್ಚು ಹಾಕಿಸಿದರು; ಭಾನುಸಿ೦ಹ ಎಂಬ 
ಪೂರ್ವ ಕೆವಿ ಬಕೆದುವೆಂದು ಕತೆಕಟ್ಟಿದರು. "ನಿಶೀಕಾಂತ ಚಟ್ಟೋಪಾಧ್ಯಾಯರ ಈ 
ಮಾಯಾಕವಿಯ ವಿಷಯವಾಗಿ ನಿಬಂಧವೊಂದನ್ನು ಬರೆದು ಡಾಕ್ಟರೇಟನ್ನು' ಪಡೆದರಂತೆ. 
ಠಾಕೂರರ ಮನೆ ಕಾವ್ಯ ಸಾಹಿತ್ಯಗಳಿಗೆ. ಹೇಗೋ ಹಾಗೆಯೇ ದೇಶ ವಾತ್ಸಲ್ಯದ 
ವಿಷಯದಲ್ಲಿಯೂ ಒಂದು ಕೇಂದ್ರ: ವಾಗಿತ್ತು. "ಗುಣೇಂದ್ರನು ಆ ದಿನಗಳಲ್ಲಿಯೇ ಸ್ವದೇಶಿ ಎಂಬ 
ಭಾವನೆಯನ್ನು ಆರಂಭಿಸಿದ್ದನು. ಬಂಗಾಳಿಯಲ್ಲಿ ಹೊರತು ಇಂಗ್ಲೀಷಿನಲ್ಲಿ ಕಾಗದ ಬಂದರೆ 
ಅದನ್ನು ಹಿಂದಕ್ಕೆ ಕೊಟ್ಟು ಕಳುಹಿಸುವಷ್ಟರ ಮಟ್ಟಿಗೂ ಇವರು ಮಾತೃಭಾಷಾ 
ಪ್ರೇಮಿಗಳಾಗಿದ್ದರು. "ಆಗ್ಗೆ ಹಿಂದೂ ಮೇಳ ಎ೦ಬ ಒಂದು “ವಾರ್ಷಿಕ ಸಭೆ ಸೇರುತ್ತಿತ್ತು. ಈ 
ಮೇಳಕ್ಕಾಗಿ ರವೀಂದ್ರರ 'ಅಣ್ಣ ಭಾರತೇರ ಜಯ ಎಂಬ ರಾಷ್ಟ್ರ ಗೀತೆಯನ್ನು ಬರೆದರು. ಲಾರ್ಡ್‌ 


ಲಿಟ್ಟಿನ್‌ ಅವರ ದರ್ಬಾರಿನ ಕಾಲದಲ್ಲಿ ಇವರು ಒಂದು ಪದ್ಯವನ್ನು ಬರೆದರು. ಕವಿಯ ಅಣ್ಣ 
ಜ್ಯೋತಿರಿಂದ್ರನು ಒಂದು ರಾಜಕೀಯ ಸಭೆಯನ್ನು ಏರ್ಪಡಿಸಿದ್ದನು. ಹುಡುಗನಾಗಿದರೂ' 
ರವೀಂದ್ರರು : ಅಲ್ಲಿ ಲ್ಲಿ ಸದಸ್ಯರು. ಕೆಲಸ ಎಷ್ಟೇ ಆದರೂ" ಆಗದಿದ್ದರೂ ಸಭೆಯಲ್ಲಿ ಎಲ್ಲರೂ ಡೇಶ 
ಪ್ರೇಮ "ಎಂಬ ಭಾವನೆಯಲ್ಲಿ ಪಳಗಿದರು. ದೇಶೀಯವಾಗಿರೆಬೇಕೆಂದು ಈ ಸಬೆಯವರು 
ಷೆರಾಯಿಗೆ ಮುಂದುಗಡೆ ಧೋತ್ರದ ಹಾಗೆ ಕಾಣುವ ಒಂದು ಪಟ್ಟಿಯನ್ನು ಹೊಲಿಸಬೇಕೆಂದು 
ಗೊತ್ತು ಮಾಡಿಕೊಂಡಿದ್ದರಂತೆ. ಈ ಸಭೆ ದೇಶದ ಕೈಗಾರಿಕೆಗಳನ್ನು ಬದುಕಿಸುವ ವಿಷಯವನ್ನೂ 
ಯೋಚಿಸುತ್ತಿತ್ತು. 

ಇಷ್ಟರಲ್ಲೇ ಜ್ಯೋತಿರಿಂದ್ರರು ಭಾರತೀ ಎಂಬ ಪತ್ರಿಕೆಯನ್ನು ಆರಂಭಮಾಡಿದರು. 
ರವೀಂದ್ರರಿಗೆ ಆಗ ಹದಿನಾರು ವರ್ಷ ವಯಸ್ಸು, ಅಣ್ಣ ಈತನನ್ನು ಸಂಪಾದಕ ಮಂಡಲಿಯಲ್ಲಿ 
ಸೇರಿಸಿಕೊಂಡರು. “ಇದಕ್ಕೆ ಹಿಂದೆ ನನ್ನ ತಾರುಣ್ಯದ ಡ೦ಭದಲ್ಲಿ ನಾನು ಮೇಘನಾದವದ 
ಕಾವ್ಯದ ಒಂದು ವಿಮರ್ಶೆಯನ್ನು ಬರೆದಿದ್ದೆನು. ಹಣಾಗದ ಮಾವಿನಲ್ಲಿ ಹುಳಿ ಹೇಗೆ ಮುಖ 
ಲಕ್ಷಣವೋ ಹಾಗೆ ಪಕ್ಸವಾಗದ ವಿಮರ್ಶಕನಲ್ಲಿ ಬೈಗುಳು ಮುಖ್ಯ, ಇತರ'ಗುಣಗಳಿಲ್ಲದಿರುವಾ 
ಚುಚ್ಚುವ ಗುಣ ಕೂರಾಗಿರುವಂತೆ ಕಾಣುತ್ತದೆ. ಲ್ಯ ಅಮರ ಕಾವ್ಯದ ಮೇಲೆ ನಾನು ಹೀಗೆ 
ಗೆರೆಗಳನು ಎಳೆದು ಅಮರತೆಯನ್ನು ಸಾಧಿಸಲು ಯತ್ನ ಮಾಡಿದ್ದೆನು. ಈ ಅಹಂಕಾರದ 
ವಿಮರ್ಶೆಯೇ ಭಾರತೀ ಪತ್ರಿಕೆಯಲ್ಲಿ ಬಂದ ನನ್ನ ಮೊದಲನೆಯ ಲೇಖನ.” ಇದೇ ಪತ್ರಿಕೆಯಲ್ಲಿ 
ಮೊದಲನೆಯ ವರ್ಷದಲ್ಲಿಯೇ ಇವರು ಕವಿಕಾಹಿನಿ ಎ೦ಬ ಒಂದು ಕಾವ್ಯವನ್ನು ಪ್ರಕಣಿಸಿದರು. 
ಇಷ್ಟು ಚಿಕ್ಕ ವಯಸ್ಸಿನ ಬರವಣಿಗೆ ಪ್ರಕಟನೆಗೆ ತಕ್ಕುದಾಗಿರಲಾರದೆಂದು ರವೀಂದ್ರನಾಥರು 
ಹೇಳಿದಾರೆ “ಆಗ ಬರೆದ ಬರವಣಿಗೆಯನ್ನು ನೆನೆದರೆ ಎಷ್ಟು ಜಂಭದ ಬರವಣಿಗೆ ಎಂದು 
ನಾಚಿಕೊಳ್ಳುತ್ತೇನೆ. ಆದರೆ ಇನ್ನೊಂದು ದೃಷ್ಟಿಯಿಂದ ಆ ಬರವಣಿಗೆಯಲ್ಲಿ ಕಂಡ ಉತ್ಪಾಹ 
ಬಹಳ ಅಮೂಲ್ಯ ವಾದುದು” ಎಂದು ಸೂಚಿಸಿದ್ದಾರೆ. 


೧೮. ಇಂಗ್ಲೆಂಡ್‌ 

ಈ "ಕಾಲಕ್ಕೆ ಇವರ ಅಣ್ಣ ಅಹಮದಾಬಾದಿನಲ್ಲಿ ಜಡ್ಡಾಗಿದ್ದವರು ಇವರನ್ನು ಅಲ್ಲಿಗೆ 
ಕರೆಸಿಕೊಂಡರು. ಅಲ್ಲಿ ಕೆಲವು ಕಾಲಿವಿದ್ದು ಅನೇಕ ತೆರದ ಇಂಗ್ಲೀಷ್‌ ಪುಸ್ತಕಗಳನ್ನು ಓದಿ ಇವರು 
ಇಂಗ್ಲೆಂಡಿಗೆ ಹೋದರು. ಪ್ರಯಾಣವನ್ನು ಕುರಿತು ಭಾರತಿಗೆ “ಇವರು 'ಪತ್ರಗಳನ್ನು ಬರೆದರು. 
ಇಂಗ್ಲೆಂಡಿನಲ್ಲಿ ಕವಿ ಅಷ್ಟೇನೂ ಸುಖವಾಗಿರಲಿಲ್ಲ. ಒಂದು ಸಂದರ್ಭದಲ್ಲಿ. ಮಗ್ಗತಾರಿ ಎಂಬ 
ಒಂದು ಕವಿತೆಯನ್ನು ಬರೆದರು. ಇಂಗ್ಲೆಂಡಿನಲ್ಲಿ ನಡೆದ ಸಂಗತಿಗಳಲ್ಲಿ "ಮೂರನ್ನು ಇವರು 
ಮುಖ್ಯವಾಗಿ ಹೇಳುತ್ತಾರೆ. ಇವರು ಡಾಕ್ಟರ್‌ ಸ್ಕಾಟ್‌ ಎನ್ನುವವರ ಮನೆಯಲ್ಲಿ ಇದ್ದರು. ಡಾಕ್ಟರ 
ಹೆಂಡತಿ ಡಾಕ್ಟರ ವಿಷಯದಲ್ಲಿ ಹಿಂದೂ ಸಂಸಾರಗಳಲ್ಲಿ ಒಳ್ಳೆಯ ಹೆಂಡತಿ ಗಂಡನ ವಿಷಯದಲ್ಲಿ 
ತೋರುವ ಪ್ರೀತಿಭಕ್ತಿಗಳನ್ನು ತೋರುತ್ತಿದ್ದರು ಎನ್ನುವುದು “ಒಂದು. ಕೂಲಿಯವರಿಗೆ ಹೆಚ್ಚಾಗ 
ಕೂಲಿ ಕೊಟ್ಟಿರ ಅವರು ಬಿಂದು ಕೈತಪ್ಪಿ ಕೊಟ್ಟಿರಾ ಎಂದು ಕೇಳುತಿದ್ದರಂತೆ; ಪರದೇಶದ 
ತರುಣರಾದರೂ ಇವರಿಗೆ ಅಂಗಡಿಯವರು “ನಂಬಿ ಸಾಲ ಕೊಡುತ್ತಿದ್ದರಂತೆ: ಇದು 
ಎರಡನೆಯದು. ಇಂಡಿಯಾದೇಶದಲ್ಲಿ ಕೆಲಸದಲ್ಲಿದ್ದು ತೀರಿಹೋಗಿದ್ದ ಒಬ್ಬ ಫರಂಗಿಯವನ 
ಹೆಂಡತಿ ಇವರನ್ನು ಹಾಡುವುದಕ್ಕೆಂದು ಒಂದುಸಲ “ಬರಮಾಡಿಕೊಂಡು, ಊಟಕೇನು ಗತಿ, 
ಮಲಗುವುದು ವಿಲ್ಲಿ, ಎಂದು ಯೋಚಿಸದೆ ಅನಾದರಣೆ ಮಾಡಿದರಂತೆ: ಇದು 
ಮೂರನೆಯದು. ಹೀಗೆ ಮಾಡಿದಳೆಂದು ಸ್ಕಾಟರ ಮನೆಯಲ್ಲಿ ಹೇಳಿದಾಗ ಅವರು 
ಇಂಗ್ಲೀಷಿನವರೆಲ್ಲಹೀಗೆ ಎಂದು ತಿಳಿಯಬೇಡ, ನಿಮ್ಮ ಸೀಮೆಯ ಉಪ್ಪು ತಿ೦ದದ್ದರಿ೦ದ ಅವರು 
ಹಾಗೆ ಮಾಡಿದರು ಎಂದು ಹೇಳಿದರಂತೆ. ಇಲ್ಲಿ ಇವರಿಗೆ ಲೋಕೆನ್‌ ಪಾಲಿತ್‌ ಎನ್ನುವವರ 
ಸಹವಾಸದಲ್ಲಿ ಬಂಗಾಳಿ ಭಾಷೆಯ ಸ್ವರೂಪ ಪರಿಚಯಕ್ಕೆ ಅವಕಾಶವಾಯಿತು. 


೧೯ ಪ್ರಭಾತ ಸಂಗೀತ 

ಸ್‌ ಇಂಗ್ಲೆಂಡಿನಲ್ಲಿರುವಾಗ ಭಗ್ನ ಹ್ಯದಯ ಎಂಬ ಕಾವ್ಯವನ್ನು ಆರಂಭಿಸಿದರು; 
ಹಿಂದಕ್ಕೆ ಬಂದಮೇಲೆ ' ವಾಲ್ಮೀಕಿ ಪ್ರತಿಭಾ ಎಂಬಿ ಕಾವ್ಯವನ್ನು ಬರೆದರು. ಕಾಲಮೃಗಯಾ 
ಎನ್ನುವುದು ಒಂದು ಸಂಗೀತ ಇಟ: ಮಾಯಾರ್‌ ಯೇಲ ಎನ್ನುವುದು ಇನ್ನೊಂದು. ಪ್ರಭಾತ 


ಸಂಗೀತ ಸಂಧ್ಯಾ ಸಂಗೀತ ಎನ್ನುವ ಕಾವ್ಯ ಗಳನ್ನು ಇವರು ಈ ಕಾಲದಲ್ಲಿ ಬರೆದರು. ಆಗ್ಗೆ 
ಸಂಗೀತದ ವಿಷಯದಲ್ಲಿ ತಮ್ಮ ಮನಸ್ಸು ಬಹಳ ವ್ಯಾಯಾಮ ಮಾಡುತಿದ್ದಿತೆ೦ದು ಹೇಳುತ್ತಾರೆ. 
ಇವರ ಕಾವ್ಯಗಳಲ್ಲಿ ಅರ್ಥ “ಸ್ಪಷ್ಟವಾಗಿಲ್ಲವೆಂದೂ' ಕನಸಿನ ವ್ಯಾಪ್ತಿ 'ಹೆಚ್ಚೆಂದೂ ಜನರು 
ಹೇಳುತಿದ್ದರಂತೆ; ಆದರೂ ಅವುಗಳನ್ನು ಕೆಲವರು ಬಹಳ "ಮೆಚ್ಚಿಕೊಂಡರು. ಹೀಗೆ 
ಮೆಚ್ಚಿಕೊ೦ಡವರಲ್ಲಿ ಬಂಕಿಂಚ೦ದ್ರ ಚಟ್ಟೋಪಾಧ್ಯಾಯರು ಒಬ್ಬರು. ಇದೇ ಕಾಲದಲ್ಲಿ ಇವರು 
ವಿವಿಧ ಪ್ರಬಂಧ ವಿಂಬ ಲೇಖನಗಳನ್ನು ROL ಜಾಡು Ne ಕಾಟೆ ಎಂಬ 
ಕಥೆಯನ್ನು ಆರಂಭಿಸಿದರು. ಈ ಸಮಯದಲ್ಲಿ ಇವರಿಗೆ ಒ೦ದು ರೀತಿಯ ಆತ್ಮವಿಕಾಸ 
ಉಂಟಾದಂತೆ ತಿಳಿಯುತ್ತದೆ. ನಾನು ಎನ್ನುವುದು' ಹಗಲಿನ ಬೆಳಕಂತೆ ಪ್ರಪಂಚದ ಸೊಗಸನ್ನು 
ಮರೆಯಿಸುತ್ತದೆ, ಆ ಭಾವ ಕಡಿಮೆಯಾದರೆ ಸಂಜೆಯ ಬೆಳಕಿನಲ್ಲಿ ಪ ಪಂಚ ಸೊಗಸುವಂತೆ" 
ಎಲ್ಲ ಬಾಳೂ ಒಂದು ಸೊಗಸಿನಿಂದ ಕಾಣುತ್ತದೆ, ಎಂದು ತೋರಿದ್ದೇ'' ಜ್ಞ ವಿಕಾಸದ ಮುಖ್ಯ ತತ್ವ. 
ಇದರಿಂದ ಇವರಿಗೆ ಸಾಮಾನ್ಯ ಜೀವನದ ಸಾಮಾನ್ಯ ವಿಷಯದಲ್ಲೆಯೂ ಒಂದು ಹೊಸ” ರುಡಿ 
ತೋರಿತು. ಈ ವಿಕಾಸದಿ೦ದ ಉಂಟಾದ ಬಿಡುಗಡೆಯನ್ನು ಕವಿ ನಿರyುರಿಯ ಸ ಪ್ನಭಂಗ ಎಂಬ 
ಹೆಸರಿನ ಕಾವ್ಯದಲ್ಲಿ ರೂಪುಗೊಳಿಸಿದರು. ಡಾರ್ಜಿಲಿಂಗ್‌" ಎಂಬ ಸ್ಥಳಕ್ಕೆ ಇಷ್ಟ ಲ್ಲೇ ಹೋದಾಗ 
ಪ್ರತಿಧ್ವನಿ ಎ೦ಬ ವಿಷಯದಲ್ಲಿ ಒಂದು ಪದ್ಯವನ್ನು ಬರೆದರು. ' “ದೇ ಕಾಲದಲ್ಲಿ ಇವರು 
ಆಲೋಚನಾ ಎಂಬ ಇನ್ನು ಕೆಲವು ಪ್ರಬಂಧಗಳನ್ನು ಪ್ರಕಟಿಸಿದರು. ಆಗ್ಗೆ ಬಂಗಾಳದಲ್ಲಿ ಸಾಹಿತ್ಯ 
ಪರಿಷತ್ತು ಏರ್ಪಾಡಾಯಿತು. ಆದರೆ ಇದರಲ್ಲಿ ಬಹಳ ಕೆಲಸ ನಡೆಯಲಿಲ್ಲ ಅದರ ೬ 104 
ರಾಜೇ೦ದ್ರಲಾಲ್‌ ಮಿತ್ರರ ಹತ್ತಿರ ರವೀಂದ್ರರು ಬಹಳವಾಗಿ ಹೋಗಿಬರುತ್ತಿದ್ದರು. ಆಗ್ಗೆ ಇವರ 
ಅಣ್ಣನಿಗೆ 'ಕಾರ್ವಾರಕೆ "ವರ್ಗವಾಯಿತು. ಇವರ ಮನೆಯವರು ಕೆಲವರು ಅಲೆಗೆ ಹೋಗಿ ಸ್ವಲ್ಪ 
ಕಾಲ ಕಳೆದರು. ಇಲ್ಲಿ ಇವರು ಕೆಲವು ಪದ ಗಳನ್ನೂ ಪ್ರಕೃತಿಯ ಪ್ರ ಪ್ರತಿಶೋಧ ಎಂಬ ನಾಟಕವನ್ನೂ 
ಬರೆದರು. ಕಲ್ಕತ್ತೆಗೆ” ಹಿಂದಕ್ಕೆ ಬಂದಮೇಲೆ ಛವಿ ಒ ಗಾನ್‌ ಎಂಬ ಒಂದು ಗ್ರಂಥವನ್ನು 
ಪ್ರಕಟಿಸಿದರು. “ಬಾಲಕ ಎಂಬ ಪತ್ರಿಕೆಗೆ ರಾಜರ್ಷಿ ಎ೦ಬ ಒಂದು ಕಥೆಯನ್ನು “ಬರೆದರು. 
ಬಿಂಕಿಂಚಂದ್ರ ಛಟರ್ಜಿಯವರು ರವೀಂದ್ರರ ವಿಷಯದಲ್ಲಿ ಬಹಳ ವಿಶ್ವಾಸಿಗಳಾಗಿದ್ದರು. 
ಹಿಂದೂ ಮತದ ಪುನರುಜ್ನೀವನದಲ್ಲಿ ಬ೦ಕಿಂಚಂದ್ರರು ಮಾಡಿದ ಸಾಹಸವನ್ನು ಕುರಿತು 
ರವೀಂದ್ರರು ಟೀಕಿಸಲಾಗಿ” ಇವರಿವರಿಗೆ ಸ್ವಲ್ಪ ಮನಸ್ತಾಪವು೦ಟಾಯಿತು.” ಆದರೆ 
ಬಂಕಿಂಚಂದ್ರರು ಈ ವೈಮನಸ್ಯವನ್ನು ಬೇಗನೆ ಮೆರೆತರಂತೆ. ಈ ಕಾಲದಲ್ಲಿ ಠಾಕೂರರ 
ಮನೆಯಲ್ಲಿ ಒಂದು ಸಾವು ಆಗಿ ಇವರು ಮರಣದ ವಿಷಯ ಯೋಚನೆ ಮಾಡುವುದಕ್ಕೆ 
ಕಾರಣವಾಯಿತು. ಜೀವನವೆನ್ನುವುದನ್ನು ನಮ್ಮ ಕೈಗೆ ಸಿಕ್ಕಿದ ಒಂದು ವಸ್ತು ಎಂದು 
ಎಣಿಸಬಹುದು: ನಮ್ಮನ್ನು ಬಂಧಿಸಿರುವ ಒಂದು ನರೆ ಮನೆಯೆಂದು ಎಣಿಸಬಹುದು. 
ಮೊದಲನೆಯ ದೃಷ್ಟಿಯಿಂದ ಸ ಸಾವು ಕೆಟ್ಟುದಾಗಿ ಕಾಣುತ್ತದೆ; ಎರಡನೆಯ ದೃಷ್ಟಿಯಿ೦ದ ಅದು 
ಮಂಗಳ. ಇದು ಇವರಿಗೆ ಆಗ ತೋರಿತರಿತೆ. ಇದಾದಮೇಲೆ ಕವಿ ಕಾರಿ ಒ ಕೋಮಲ್‌ ಎಂಬ 
ಪದ ಗ್ರಂಥವನ್ನು ಪ್ರಕಟಿಸಿದರು. ಇದಕ್ಕೆ ಮೊದಲೇ ಕವಿವರರಿಗೆ ಮದುವೆಯಾಗಿತ್ತು. 


೨೦. ವಿಕಾಸ 

ಪ್ರಾಪ್ತವಯಸ್ಕನಾದ ಮಗನನ್ನು ದೇವೇ೦ದ್ರನಾಥರು ಜಹಗೀರು ಗ್ರಾಮದ 
ಮೇಲುವಿಚಾರಣೆಗೆ ಕಳುಹಿಸಿಕೊಟ್ಟರು. ಅಲ್ಲೆಯ ಇವರ ಜೀವನದ ವಿಷಯ ಇವರ ಪತ್ರ ಗಳಿಂದ 
ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತದೆ. ವಿಶಾಲವಾದ ಬೆಳಸಿನ ನೆಲ; ತುಂಬಿ ಹರಿಯುವ ಹೊಳೆ ಅದರ 
ಮೇಲೆ ಜನರೊಂದಿಗೆ ಸಾಮಾನಿನೊಂದಿಗೆ ಹೋಗುತ್ತಿರುವ ದೋಣಿಗಳು; ಏನೂ ಅರಿಯದ 
ಹಳ್ಳಿಯ ಜನ. ಇದು ಇವರ ಆಗಿನ ಜೀವನದ ಚಿತ್ರ. ಗ್ರಾಮದಲ್ಲಿ ವಾಸವಾಗಿದ್ದದರಿಂದ ಇವರಿಗೆ 
ಜನದ ಜೀವನ ಚೆನ್ನಾಗಿ ತಿಳಿಯಿತು. ಹಳ್ಳಿಯ ಮಕ್ಕಳು ಆಡುವ ಆಟ, ಅಲ್ಲಿಯ ಪೋಸ್ಟು 
ಮಾಸ್ಟರು ಹೇಳುವ ಕತೆ, ಅಲ್ಲಿಯ ವಿದ್ಯಾರ್ಥಿಗಳು" ವಿಜ್ಞಾಪನಾ ಪತ್ರಗಳನ್ನು' ಬಾಯಿಪಾಠ 
ಹೇಳುವುದು, ಅಲ್ಲಿಯ ಮ್ಯಾಜಿಸ್ಟೆ' ೇಟರು ಜಮಾಬಂದಿ ಮಂತಾದ ಕೆಲಸವನ್ನು "ಮಾಡುವುದು. 
ನಮ್ಮ ಜನರು ಬಂದು ಕುಳಿತೆ ಆಡುವುದಕ್ಕೆ ಮಾತಿಲ್ಲದೆ ಹೋಗುವುದಕ್ಕೆ ತಿಳಿವಿಲ್ಲದೆ 
ಕಾಲಹರಣ ಮಾಡುವುದು: ಈ ವಿಷಯಗಳನ್ನು ಕುರಿತ ಹಲವು ಮಾತು ಈ ಪತ್ರಗಳಲ್ಲಿ 
ಬರುತ್ತವೆ. ಈ ಕಾಲದಲ್ಲಿ ಇವರು ಚಿತ್ರಾಂಗದಾ ನಾಟಕವನ್ನು ಬರೆದರು. ಹತ್ತಾರು ಸಣ್ಣ ಕಥೆಗಳು 


ವಂಗ ಭಾಷೆಯಲ್ಲಿ ಚಿತ್ರಾ ಎ೦ಬ ಹೆಸರಿನಿಂದ ಪ್ರಕಟವಾದ ಒಂದು ಕಾವ್ಯ ಗುಚ್ಛ, ಇವೂ ಮತ್ತು 
ಮಾಲಿನಿ ಕಚ ದೇವಯಾನಿ ಎ೦ಬ ದೃಶ್ಯಗಳೂ ಇದೇ ಕಾಲದಲ್ಲಿ ರಚಿಸಲ್ಪಿಟ್ಟುವು; ಸೋನಾರ್‌ 
ತರೀ, ಚೈತಾಲಿ ಎಂಬ ಕಾವ್ಯಗುಚ್ಛಗಳೂ ”ಠೆಗಲೇ ಸ ಸಿದ್ಧವಾದುವು. ೦೮೯೬ ರರಿದೆ ೧೯೦೦ರ ವರೆಗೆ 
ಇವರು ರಾಜಕೀಯ ಕಾರ್ಯಗಳಲ್ಲಿ ಬಹಳ ಶ್ರದ್ದೆ ವಹಿಸಿ ಕೆಲಸ ಮಾಡಿದರು. ಈ ವರ್ಷಗಳಲ್ಲಿ 
ಸಾಹಿತ್ಯ ಎ೦ಬ ಉಪನ್ಯಾಸಗಳನ್ನೂ' ಕಲ್ಪನಾ, ಥ್‌ ಕಾಹಿನೀ, ಕ್ಷಣಿಕಾ, ಕಣಿಕಾ, ನೈವೇದ್ಯ, ಸತ್ತಿ 
ನರಕವಾಸ, ಗಾಂಧಾರಿ ಕರ್ಣ ಕುಂತೆ ಎಂಬ ಗ್ರಂಥಗಳನ್ನೂ ರಚಿಸಿದರು. ಕಥಾ, ಠಾಹಿನಿ 
ಎಂಬುವು ದೇಶದ ಚರಿತ್ರೆಯಿಂದ ಜನದ ಜೀವನದಿಂದ ತೆಗೆದುಕೊಂಡ ಕಥೆಗಳೂ 
ಉಪಾಖ್ಯಾನಗಳೂ. ನೈವೇದ್ಯ ಎನ್ನುವುದು ಭಕ್ತಿ ಗೀತ ಗುಚ್ಚ. ೧೯೦೧ ರಿಂದ ೧೯೦೭ರ ವರೆಗೆ 
ಇವರು ಆನೇಕ ರಾಜಕೀಯ ಭಾಷಣಗಳನ್ನು : ಮಾಡಿದರು.” ೧೯೦೨ ರಲ್ಲಿ ಶಾಂತಿನಿಕೇತನದಲ್ಲಿ 
ತಮ್ಮ ಹೊಸ ರೀತಿಯ ಶಾಲೆಯನ್ನು ಆರಂಭಿಸಿದರು. ಈ ಮಧ್ಯೆ ಇವರ "ಪತ್ನಿ ತೀರಿಹೋದರು. 
ಇವರು ಅವರ ನೆನಪಾಗಿ ಪದ್ಯ ಗಳನ್ನು ಬರೆದು ಸ್ಮರಣ ಎಂಬ ಕಾವ್ಯ ಗುಚ್ಚದಲ್ಲಿ "ಪ್ರಕಟಿಸಿದರು. ಈ 
ಕಾಲದಲ್ಲಿ ಮುರಿದ ನೌಕ ಎಂಬ ಕಥೆಯನ್ನೂ ಸ್ವದೇಶ ಸಂಕಲ್ಪ ಎರಿಬ 'ಉಪನ್ಯಾಸವನ್ನೂ, 
ಖೇಯ ಏಂಬ ಭಕ್ತಿ ಗೀತೆಗಳನ್ನೂ ಪ್ರ ಪಕಟಿಸಿದರು. ಏಳು ವರ್ಷದ ರಾಜಕೀಯ ಕಾರ್ಯದಿಂದ 
ಠಾಕೂರರಿಗೆ ರಾಜಕೀಯರ ದಾಕೆಯ ವಿಷಯದಲ್ಲಿ ಬೇಸರ ಹುಟ್ಟಿತು. ಅವರು ಎಲ್ಲವನ್ನೂ 
ಬಿಟ್ಟು ೧೯೦೮ ರಲ್ಲಿ ಶಾಂತಿನಿಕೇತನದಲ್ಲಿ ಮೌನವೃತ್ತಿಯಲ್ಲಿ ಕುಳಿತು ಅಲ್ಲಿ ಮೊದಲು" 
ಆರಂಭಿಸಿದ್ದ ಪಾಠಶಾಲೆಯನ್ನು ಅಭಿವೃದ್ಧಿಗೆ ತರುವುದರಲ್ಲಿ” ನಿರತರಾದರು. "೧೯೦೮ರಲ್ಲಿ 
ಶಾರದೋತ್ಸವ, ೧೯೦೯ರಲ್ಲಿ ಗೀತಾಂಜಲಿ* 6ೇಂ0ರಲ್ಲಿ ರಾಜಾ, ೧೯೧೨ ರಲ್ಲಿ ಅಂಚೆಯ ಮನೆ' 
ಎಂಬ ಗ್ರಂಥಗಳನ್ನು ರಚಿಸಿದರು. ಇದೇ ಕಾಲದಲ್ಲಿ ಇವರು ಶಾಂತಿನಿಕೇತನದಲ್ಲಿ ಕೊಟ್ಟ 
ಉಪನ್ಯಾ ಸಗಳನ್ನೆಲ್ಲ ಸೇರಿಸಿ ಪ್ರಕಟಿಸಿದರು. 


೨೧. ಪ್ರಖ್ಧಾತಿ 

*ಕವಿದರರು ೧೯೧೨ರಲ್ಲಿ ಇನ್ನೊಂದು ಸಲ ಇಂಗ್ಲೆಂಡಿಗೆ ಹೋದರು. ಅಲ್ಲಿಗೆ ಹೋಗುತ್ತ 
ತಮ್ಮ ಗೀತಗಳಲ್ಲಿ ಕೆಲವನ್ನು ಇಲಿಗ್ಲೀಷಿಗೆ ಭಾಷಾಂತರ "ಮಾಡಿ ಇಂಗ್ಲೆಂಡಿನಲ್ಲಿ ಅವನ್ನು ಕೆಲ 
ಮಿತ್ರರಿಗೆ ತೋರಿಸಿದರು. ‘u ಪದ್ದಗಳೇ ಆಮೇಲೆ ಇಂಗ್ಲೀಷಿನಲ್ಲೆ. ಗೀತಾ೦ಜಲಿ ಎಂಬ 
ಹೆಸರಿನಿಂದ ಪ್ರಕಟವಾದದ್ದು, ಇಂಗ್ಲೆಂಡಿನ ಸಾಹಿತ್ಯಾಭಿಮಾನಿಗಳು ಠಾಕೂರರ ಪರಿವರ್ತಿತ 
ಗೀತೆಗಳನ್ನು ಬಹಳವಾಗಿ ಮೆಚ್ಚಿಕೊಂಡರು. ಅದುವರೆಗೆ ಬಹುಮಟ್ಟಿಗೆ ಬಂಗಾಳಿಗಳಿಗೆ, ಸ್ವಲ್ಪ 
ಮಟ್ಟಿಗೆ ಮಾತ್ರ ಬೇರೆಯ ಜನಗಳಿಗೆ, ತಿಳಿದಿದ್ದ ಇವರ ಹೆಸರು ಇಂಗ್ಲೀಷಿನ ಜನಾಂಗಗಳಲ್ಲೆಲ್ಲಿ 
ಪ್ರಸಿದ್ಧವಾಯಿತು. ಈ ಗ್ರ೦ಥಕ್ಕಾಗಿ ಇವರಿಗೆ ಸೀಡನ್‌ ದೇಶದ ಸಾಹಿತ್ಯ ಮಂಡಲಿಯವರಿಂದ 
ವರ್ಷ” ವರ್ಷವೂ ಅತ್ಯುತ್ತಮ" ಸಾಹಿತ್ಯಕ್ಕೆ ದೊರೆಯುವ ವರ್ಷ ಶುಲ್ಕವೊಂದು ಬಂದಿತು. 
ಕಲಾಭಿಜ್ಞರ ಮೆಚ್ಚುಗೆಯಿರಿದ ಇವರಿಗೆ ಬಿ೦ದಿದ್ದ ಸ್ಥಾನವು ಈ ಬಹುಮತಿಯಂದ ಸ್ಥಿರವಾಯಿತು; 
ಮತ್ತು `ಠೋಕಕ್ಕೆಲ್ಲ ಪ್ರಕಟವಾಯಿತು. ಬ್ರಿಟಿಷ್‌ ಸರ್ಕಾರದವರು ೧೯೧೪ನೆಯ ' “ಇಸವಿಯಲ್ಲಿ 
ಇವರಿಗೆ ಭಾರತವರ್ಷದ ಸಾಹಿತ್ಯದ ಹಿರಿಷುಯ ಪ್ರತಿನಿಧಿಯೆಂದು ನೈಟ್‌ ಎಂಬ ಗೌರವವನು. 
ದಯಪಾಲಿಸಿದರು. ಅದೇ ವರ್ಷ ಇವರ ಬಲಾಕಾ ಎಂಬ ಗ್ರಂಥವೂ, ೧೯೧೬ ರಲ್ಲಿ ಫಾಲ್ಗು 
ಎ೦ಬ ಗ್ರ೦ಥವೂ ಪ್ರಕಟವಾದುವು. ಮನೆಯ ಒಳಗೆ ಮನೆಯ ಹೊರಗೆ ಎಂಬ ಕತೆಯ "ಈ 
ಕಾಲದಲ್ಲೆಯೇ ಪ್ರಕಚಿವಾಯಿತು. ನೋಬೆಲ್‌ ಶುಲ್ಕವನ್ನು ಪಡೆಯುವಂಥ ಮಹಿಮೆಯ ಈ 
ಕವಿವರರನ್ನು ಅನೇಕ ದೇಶಗಳ ಪ್ರಮುಖರು ಬರಮಾಡಿಕೊಳ್ಳಲು ಅಪೇಕ್ಷಿಸಿದರು. ಠಾಕೂರರು 
ಆಗ ಕೊಂಚ ಕಾಲದ ಮಟ್ಟಿಗೆ “ಜಪಾನ್‌ ಮತ್ತು ಅಮೆರಿಕಾಕ್ಕೆ ಹೋಗಿ ಹಿಂತಿರುಗಿದರು. 
ಪಲಾತಕಾ ಎಂಬ ಕಾವ ಗುಚ್ಛವು ೧೯೧೮ರಲ್ಲಿ "ಪ್ರಕಟವಾಯಿತು. ೧೯೧೮ನೆಯ ವರ್ಷದ 
ಪಂಜಾಬಿನ ಗಲಭೆ, ಅಮೈತಸರದ ಜಾಲಿಯನ್‌ವಾಲ ಬಾಗ್‌ ಕೊಲೆ, ಇವುಗಳ ಕಾರಣದಿಂದ 
ಇವರು ಜುಗುಪ್ಸೆಗೊಂಡು "ತಮ್ಮ ಅಸಮೃತಿಯನ್ನು ಸೂಚಿಸುವುದಕ್ಕಾಗಿ ಐದು ವರ್ಷದ ಹಿಂದೆ 
ಸರ್ಕಾರದಿಂದ ಬಂದಿದ “ನೈಟ್‌ ಪ ಪದವಿಯನ್ನು ೧೯೧೯ರಲ್ಲಿ ಪರಿತೃಜಿಸಿದರು. ೧೯೨೦-೨೧ ಈ 
ವರ್ಷಗಳಲ್ಲಿ ಕವಿವರರು ಇಂಗ್ಲೆಂಡಿಗೆ ಹೋಗಿ" ಅಲ್ಲಿಂದ ಫ್ರಾನ್ಸ್‌ ಡೆನ್‌ಮಾರ್ಕ್‌, ಸ್ವೀಡನ್‌, 
ಜರ್ಮನಿ ಮುಂತಾದ ದೇಶಗಳಲ್ಲೆಲ್ಲ ಉಪನ್ಯಾ ಸಗಳನ್ನು ಕೊಟ್ಟು, ಸಂಸ್ಕೃತರಾದ ಎಲ್ಲ 'ಸಿನಗಳ 
ಮನ್ನಣೆಯನ್ನು ಪಡೆದು ಭಾರತಭೂಮಿಗೆ ಕೇರ್ತಿಯನ್ನು ತಂದರು. ಪ್ರಯಾಣದ "ಕಾಲದಲ್ಲಿ 


ಇವರು ಆಗಾಗ ಬರೆದ ಪತ್ರಗಳು ಒ೦ದು ಗ್ರ೦ಥವಾಗಿ ಪ್ರಕಟವಾದುವು. ಈ ಪ್ರಯಾಣದಿ೦ದ 
ಹಿಂದಕ್ಕೆ ಬಂದಮೇಲೆ ಇವರು ಶಾಂತಿನಿಕೇತನದಲ್ಲಿ ಹಿಂದೆ ಆರಂಭಿಸಿದ್ದ ಶಾಲೆಯನ್ನು ಒಂದು 
ವಿಶ್ವವಿದ್ಯಾನಿಲಯವನ್ನಾಗಿ ಮಾಡಿ ಅಲ್ಲಿಗೆ ಎಲ್ಲ ದೇಶಗಳ ವಿದ್ವಾಂಸರೂ “ಬಂದು 
ಸಹಾಯಮಾಡುವಂತೆ ಏರ್ಪಾಡು ಮಾಡಿದರು. ಈ ವಿಶ್ವವಿದ್ಯಾನಿಲಯಕ್ಕೆ ವಿಶ್ವಭಾರತಿ ಎಂದು 
ಹೆಸರಿಟ್ಟರು. ೧೯೨೧ನೆಯ ವರ್ಷದ ಅಸಹಕಾರೆದ "ಚಳವಳಿಯಲ್ಲಿ" ಠಾಕೂರರಿಗೆ 
ವಿಶ್ವಾಸವಿರಲಿಲ್ಲ ಈ ಸ೦ದರ್ಭದಲ್ಲಿ ಇವರಿಗೂ ಮಹಾತ್ಮಾ ಗಾ೦ಧಿಯಪರಿಗೂ ಕೆಲವು 
ಚರ್ಚೆಗಳು ನಡೆದುವು. ೧೯೦೭ರಲ್ಲಿ ಹೇಗೋ ಹಾಗೆ ಈ ಸಂದರ್ಭದಲ್ಲಿಯೂ ಇವರು ದೇಶೀಯ 
ರಾಜಕೀಯರಿಂದ ದೂರನಿಂತರು. ೧೯೨೨ರಲ್ಲಿ ಲಿಪಿಕಾ ಎಂಬುದೊಂದು ಕಾವ್ಯಗುಚ್ಛವೂ 
ಮುಕ್ತಧಾರಾ ಎ೦ಬ ಒಂದು ನಾಟಕವೂ ಪ್ರಕಟವಾದುವು. ೧೯೨೩ ರಿಂದ ೨೫ರ ಪೆರೆಗೆ 
ವಿಶಭಾರತಿಯ ಸಂಬಂಧದ ಕೆಲಸ ಮತ್ತು ಹಲವು ವಿಧದ ಇತರ ಬರವಣಿಗೆ ತುಂಬ 
ನಡೆಯಿತು; ರಕ್ತಕರವೀರ ಎಂಬ ನಾಟಕವೂ, ಪೂರವೀ ಮಾಹುವಾ ಎಂಬ ಕವಿತಾಗುಚ್ಛಗಳೂ 
ಅಚ್ಚಾದುವು. ಅದರ ಈಚೆಗೆ ಕವಿವರರ ದೇಹಸ್ಥಿಕಿ ಹಲವುವೇಳೆ ಸರಿ ಇಲ್ಲದೆ ಹೋಯಿತು. 
೧೯೨೮ರಲ್ಲಿ ಇವರನ್ನು ಆಕ್ಸ್‌ ಫರ್ಡ್‌ ವಿಶ್ವವಿದ್ಯಾ ನಿಲಯದವರು ಹಿಬರ್ಟ್‌ 'ಲೆಕ್ಸಸ್‌ ೯ ಎಂಬ 
ಉಪನಾಸ' ಮಾಲೆಗೆ ಉಪನಾಸಕಾರರಾಗಿ ಆಹ್ವಾನಿಸಿದರು. ಆಗ ಹೋಗುವುದಕ್ಕೆ ಆಗದೆ 
ಠಾಕೂರರು ತಮ್ಮ ಉಪನ್ಯಾಸಗಳನ್ನು ೧೯೩೦ರಲ್ಲಿ ಕೊಟ್ಟರು. ಈ ಉಪನ್ಯಾಸಗಳು ಮಾನವ 
ಧರ್ಮ ಎಂಬ ಹೆಸರಿನಿಂದ "ಆಮೇಲೆ" ಪ್ರಕಟವಾದುವು. ಈ ಸಮಯದಲ್ಲಿ ಕತಿ ಏಷ್ಯಾ ಖಂಡದ 
ಸಂಸ್ಕೃತಿಯ ಶೋಧನೆಗಾಗಿ ವಿದ್ಯಾಂಸಕೊಡನೆ ಬಲಿ ಜಾವಾ ದ್ವೀಪಗಳಿಗೆ ಹೋಗಿ ಬಂದರು. 
೧೯೩೫ರಲ್ಲಿ ಇವರಿಗೆ ೭೦ ವರ್ಷ ತೆಂಬಿತು. ನೋಬೆಲ್‌ ಶುಲ್ಕ ಬಿಂದ ಈಚೆಗೆ ಪ್ರಪಂಚದಲ್ಲೆಲ್ಲ 
ಪ್ರಸಿದ್ಧರಾದ ಇವರ ಈ ಹುಟ್ಟಿದ ಹಬ್ಬವನ್ನು ಎಲ್ಲ ದೇಶಗಳ ಇವರ ಸ್ನೇಹಿತರೂ ದೊಡ್ಡ 
ಉತ್ತಪೆದಂತಿ ನಡೆಯಿಸಿದರು. ಮಹಾತ್ಯಾ ಗಾಂಧಿಯವರು ಮೊದಲಾಗಿ ಭಾರತವರ್ಷದೆ' 
ಪ್ರಮುಖರೂ, ರೋಮೆನ್‌ ರೋಲಂಡ್‌, ಏನ್ಸ್ಟೈನ್‌ ಪ್ರಮುಖರಾದ ವಿದೇಶ ವಿದ್ವಾಂಸರೂ 
ವಿಶ್ವಾಸವನ್ನೂ ಭಕ್ತಿಯನ್ನೂ ಸೂಚಿಸಿ ಲೇಖನಗಳನ್ನು ಕಳುಹಿಸಿದರು. ಇವೆಲ್ಲ ಸೇರಿ” ಒಂದು 
ಪುಸ್ತಕ ಆಗಿದೆ. ಠಾಕೂರರು ಪರ್ಷಿಯಾ ಚಕ್ರವರ್ತಿಗಳ ಆಹ್ವಾನದಿಂದ ಆ ದೇಶಕ್ಕೆ ಹೋಗಿ 
ಕೆಲವು ಕಾಲವಿದ್ದು ಜನರ ಸ್ನೇಹವನ್ನು ಮಾಡಿಕೊಂಡು ಬರಿದರು. ೧೯೩೩ರಲ್ಲಿ ಮಹಾತ್ಮಾ 
ಗಾಂಧಿಯವರು ಅಸ್ಪೃಶ್ಯತೆಯ ನಿವಾರಣಕ್ಕಾಗಿ ಕೈಗೊ೦ಡ ಅನಶನ ವ್ರತಗಳ ಸರಿದರ್ಭದಲ್ಲಿ 
ಠಾಕೂರರು ಮಹಾತ್ಮರ ವಿಷಯದಲ್ಲಿ ಬಹಳ “ಪ್ರೀಮದಿಂದ ನಡೆದುಕೊಂಡರು: ಮತ್ತು 
ಮಹಾತ್ಮರ ಉದೇಶದ ವಿಷಯದಲ್ಲಿ. ತಮ್ಮ ಅನುಮತಿಯನ್ನು ಸೂಜಿಸಿ ಲೇಖನಗಳನ್ನು 
ಪ್ರಕಟಿಸಿದರು. ಮೊದಲ ಸಲ ಯೆರವಾಡದ ಸೆರೆಮನೆಗೆ “ಬಂದು ಅವರನ್ನು ಅಲ್ಲೆ 
ಚೇಟಿಮಾಡಿದರು. ಎರಡನೆಯ ಸಲ ಬರುವುದಕ್ಕೆ ಸೌಕರ್ಯವಿಲ್ಲದೆ ಪ್ರೇಮಸೂಚಕ 
ಪತ್ರವೊಂದನ್ನು ಬರೆದು ಕಳುಹಿಸಿದರು. ಹೀಗೆ ದೇಶಕ್ಕೆ ಕೀರ್ತಿಯಾಗಿ ಸಾಹಿತ್ಯಕ್ಕೆ ಶಿಖರವಾಗಿ 
ಎಲ್ಲ ದೇಶಗಳ" ಸಜ್ಜನರ ಗೌರವಕ್ಕೆ ಪಾತ್ರರಾಗಿದ್ದು ಠಾಕೂರರು ೧೯೪೨ನೆ ಇಸಪಿ "ಅಗಸ್ಟ್‌ ಸ್ಟ್‌ ಆನೇ 
ತಾರೀಖಿನ ದಿನ ತಮೆ ) ಇಹಲೋಕಯಾತ್ರೆಯನ್ನು ಮುಗಿಸಿದರು. 

ಈ ಜೀವನದ ವಿಸ್ತಾರವನ್ನು ನೋಡಿದ ಯಾರಾದರೂ ಕವಿವರರ ಗ್ರಂಥಗಳನ್ನು 
ಕುರಿತು ಒಂದು ಸಣ್ಣ ಪು ಸ್ವಕವನ್ನು ಬರೆಯುವುದು ಎಷ್ಟು ಕಷ್ಟವೆಂದು ಊಹಿಸಬಲ್ಪರು. ಇವರ 
ಕೃತಿಯಲ್ಲಿ ಕಾವ್ಯವಿದೆ” ಕಕ ಕತೆಯಿದೆ. ನಾಟಕವಿದೆ, ತತ್ವ ವಿಚಾರವಿದೆ, ಇತರ ವಿಷಯಗಳನ್ನು ಕುರಿತ 

ಖನವಿದೆ. ಇವುಗಳನ್ನೆಲ್ಲ ಕುರಿತು ವಿವರವಾದ ವಿಚಾರಮಾಡುವುಕ್ಕೆ ಇಲ್ಲಿ ಅವಕಾಶವಿಲ್ಲ 
ಎಲ್ಲ ವಿಷಯವನ್ನೂ ಸಂಕ್ಷೇಪವಾಗಿ ಹೇಳಿದೆ. ಕವಿಯ ಮನೋಧರ್ಮದ ದೃಷ್ಟಿಯಿಂದ 
ನೋಡಿದರೆ ಒಂದೊಂದು. ವಯಸ್ಸಿನಲ್ಲಿ ಬರೆದ ಗ್ರಂಥಗಳನ್ನು ಒಂದೊಂದು ಕಡೆ 
ವಿಮರ್ಶೆಮಾಡಬಹುದು. ಆದರೆ ಇದರಲ್ಲಿ "ಕವಿಯ ಕೃತಿಯ ಒಂದೊಂದು ಜಾತಿಯ ಭಾವನೆ 
ಚೆನ್ನಾಗಿ ಮೂಡುವುದಿಲ್ಲ. ಇಂಥ ಭಾವನೆಯನ್ನು” ಕೊಡುವುದಕ್ಕಾಗಿಯೂ ವ್ಯಾಖ್ಯನದ 
ಅನುಕೂಲಕ್ಕಾಗಿಯೂ ಎಲ್ಲ ಕಾವ್ಯಗಳನ್ನೂ ಎಲ್ಲ ಕತೆಗಳನ್ನೂ ಎಲ್ಲ ದೃಶ್ಯ ಪ್ರಬಂಧಗಳನ್ನೂ ತತ್ವ 
ಮತ್ತು ಇತರ ವಿಚಾರಗಳನ್ನು ಕುರಿತ ಲೇಖನಗಳನ್ನೂ ಒಂದೊಂದು ಅಧ್ಯಾಯದ ವಿಷಯವಾಗಿ 
ಇಟ್ಟುಕೊಂಡಿದೆ. ಗ್ರಂಥಗಳನ್ನು ನೋಡದವರಿಗೂ ಟೀಕೆ ಅರ್ಥವಾಗಲೆಂದು ಗ್ರಂಥಗಳ 
ಸಾರಾಂಶವನ್ನು ತಕ್ಕಮಟ್ಟಿಗೆ ವಿಸ್ತಾರವಾಗಿ ಕೊಟ್ಟಿದೆ. ಕವಿವರರ ಇತರ ಕಾರ್ಯಕಲಾಪಗಳನ್ನು 


ಕುರಿತು ಆಮೇಲೆ ಒ೦ದು ಅಧ್ಯಾಯವೂ ಈ ಎಲ್ಲ ವಿಮರ್ಶೆಯ ಸಾರವನ್ನು ಸೂಚಿಸಿ ಇನ್ನೊಂದು 
ಅಧ್ಯಾಯವೂ ಇವೆ. ಕೊನೆಯ ಅಧ್ಯಾಯದಲ್ಲಿ ಮ೦ಗಳಾಚರಣ. 


ಅಧ್ಯಾಯ ೪ 


ಕಾವ್ಯಗಳು 


೨೨. ಶೈಶವದ ಕಾವ್ಯ 

ಠಾಕೂರರು ಜು ಚಿಕ್ಕಂದಿನಲ್ಲಿಯೇ ಕಾವ್ಯ ಬರೆದ ವಿಚಾರ ಮೊದಲೇ ಬಂದಿದೆ. 
ಬಹಳ ಎಳೆಯತನದ ಕವಿತೆ ಹೋಗಲಾಗಿ ಈಗ ಚರ್ಚೆಗೆ ವಿಷಯವಾಗಬಹುದಾದದ್ದೆಂದರೆ, 
ಇವರ ಹದಿನೇಳನೆಯ ವಯಸ್ಸಿನಲ್ಲಿ ಪ್ರಕಟವಾದ ವನಪುಲ್‌ ಎಂಬ ಕಾವ್ಯ. ಇದು ನಿಂಟು 
ಅಧ್ಯಾಯಗಳ ಒಂದು ಕಥೆ. ಇದರಲ್ಲಿ “ಸಾವಿರದ ಐನೂರಕ್ಕೆ ಹೆಚ್ಚಾಗಿ ಪರಿಕ್ಷಿಗಳಿವೆಯಂತೆ. 
ಇದರಲ್ಲಿ ನಾಯಕಿಯಾದ ಕಮಲೆ ತನ್ನ ತಂದೆಯೊಂದಿಗೆ ಕಾಡಿನಲ್ಲಿ ವಾಸವಾಗಿರುತ್ತಾಳೆ. ಅವಳ 
ಹದಿನಾರನೆಯ ವಯಸ್ಸಿನಲ್ಲಿ ಅವನು ತೀರಿಹೋಗುತ್ತಾನೆ. ವಿಜಯ ಎಂಬ ಪ್ರಯಾಣಿಕನು 
ಬಂದು ಅವಳನ್ನು ಕರೆದುಕೊಂಡು ಹೋಗಿ ಮದುವೆಯಾಗುತ್ತಾನೆ. ಅವಳಿಗೆ ಪ ಪಂಚದ 
ವಿಷಯ ತಿಳಿಯದು. ಅವಳು ಅವನ ಸ್ನೇಹಿತ ನೀರದನನ್ನು 'ಶ್ರೀತಿಸುತ್ತಾಳೆ. ಸಚ್‌ 
ನೀರದನನ್ನು ಕೊಲ್ಲುತ್ತಾನೆ. ನಾಯಕಿ ನೀರದನ ದಹನಾನಂ೦ತರ' ಅರಣಕ್ಕೆ ಿಂದಿರುಗುತ್ತಾಳೆ. 
ಅಲ್ಲಿ ಅವಳಿಗೆ 'ಸಮಾಧಾನವುಂಟಾಗುವುದಿಲ್ಲ;. ಅವಳು ಹಿಮಾಲಯಕ್ಕೆ ಹೋಗಿ 
ತೀರಿಹೋಗುತ್ತಾಳೆ. ಇಷ್ಟು ಚಿಕ್ಕವಯಸ್ಸಿನಲ್ಲಿ ಬರೆದ ಈ ಕೃತಿಯಲ್ಲಿ ನಿಜವಾದ ಕಾವದ ಭಾಗ 
ಕಡಮೆಯಾಗಿರುವುದು ಆಶ್ಚರ್ಯವಲ್ಲ. ಇದನ್ನು ಕವಿ ಪುನಃ ಅಚ್ಚು' ಮಾಡಿಸಿಲ್ಲ. ಆದರೆ ಇದರ 
ವರ್ಣನೆಯಲ್ಲಿ ಕೌಶಲ್ಯವಿದೆಯೆಂದು "ಇದನ್ನು EE ಹೇಳುತ್ತಾರೆ. ಮೊತ್ತದಲ್ಲಿ ಇಷ್ಟು 
ದೊಡ್ಡದಾದ ಕಾವ್ಯ ವನ್ನು ಇಷ್ಟು ಚಿಕ್ಕ ವಯಸಿ ನಲ್ಲಿ ಬರೆದದ್ದೇ ಕವಿಯ ಭಾವನೆಯ ವಿಸ್ತಾರವನ್ನೂ 
ಶಬ್ದಭಂಡಾರವನ್ನೂ ಕವಿತೆಯ ಧೋರಣೆಯನ್ನೂ' ತೋರಿಸುತ್ತದೆ. 

ಸುಮಾರು ಇದೇ ಕಾಲದಲ್ಲಿ ಬರೆದ ಕವಿಕಾಹಿನಿ ಎಂಬ ಕವಿತೆಯಲ್ಲಿ ಒಬ್ಬ ಕವಿಯ 
ಕಥೆಯನ್ನು ಹೇಳಿದೆ. ಈ ಕವಿ ಸ್ನೇಹವನ್ನು ಬಯಸುತ್ತಾ ಒ೦ದು ಮರದ ಕೆಳಗೆ ಮಲಗಿದ್ದಾನೆ. 
ಒಬ್ಬ ಹುಡುಗಿ ಅವನನ್ನು ನೋಡುತ್ತಾಳೆ. ಇಬ್ಬರೂ ಮನೆಗೆ ಹೋಗುತ್ತಾರೆ. ಅವರು 
ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ. ಹುಡುಗಿ ಇದರಿಂದ ತೃಪಳಾಗಿದ್ದಾಳೆ. `ಅದರೆ ಕವಿ 
ಅತ್ಸಪ್ಪನಾಗುತ್ತಾನೆ, “ಹೊರಟುಹೋಗುತ್ತಾನೆ. ಪ್ರಯಾಣದಲ್ಲಿಯೂ ಅವನಿಗೆ ಸಮಾಧಾನ 
ಬರುವುದಿಲ್ಲ "ಕೊನೆಗೆ ಅವನು ಹುಡುಗಿಯನ್ನು ನೆನೆದು "ಹಿಂದಕ್ಕೆ ಬರುತ್ತಾನೆ. ಅವಳು 
ಗುಡಿಸಿಲಿನಲ್ಲಿರುವುದಿಲ್ಲ. ಅವನು ಬೆಟ್ಟಿವನ್ನು ಹತಲಾಗಿ ಅಲ್ಲಿ ಅವಳ ಶವ ಸಿಕ್ಕುತ್ತದೆ. ಅವನು 
ಹಿಮಾಲಯಕ್ಕೆ ಹೋಗಿ ಕಾಲವನ್ನು ಕಳೆಯುತ್ತಾನೆ, ತಪಸ್ವಿಯಾಗುತ್ತಾನೆ, ಮುದುಕನಾದ ಮೇಲೆ 
ಪುನಃ ಆ ಇಡೆಗೆ ಬರುತ್ತಾನೆ.” ಪಂಚದ ದುಃಖದ ಸ್ಥಿತಿಯನ್ನು ನೋಡಿ ಅವನಿಗೆ 
ವ್ಯಸನವಾಗುತ್ತದೆ. ಜೀವ ಜಸ ವೇಳೆಗೆ ಅವನ ಮನಸ್ಸಿಗೆ ಮುಂದಕ್ಕೆ ಒಳ್ಳೆಯ ಸ್ಥಿತಿ 
ಬಿರುವುದೆಂಬುದು ತೋರಿ ಅವನು ಸಮಾಧಾನಹೊಂದುತ್ತಾನೆ. 

ರುದ್ರಚ೦ದ್ರ ಎಂಬ ನಾಟಕ, ಕರುಣಾ ಎಂಬ ಕಥೆ, ಗಾಧಾ ಎಂಬ ಪದ್ಯ ಕಾವ್ಯ ಗಳು, 
ಇವೆಲ್ಲವೂ ಸುಮಾರು ಇದೇ ಕಾಲದಲ್ಲಿ ಬರೆದುವು. ಭಗ್ನ ಹೃದಯ ಎಂಬ ಸಂಗೀತ" ನಾಟಕದಲ್ಲಿ 
ಒಬ್ಬ ಕವಿ ತಾನು ಪ್ರೀತಿಸುತ್ತಿದ್ದ ಒಬ್ಬೆ ಹುಡುಗಿಗೆ ಕೆನಿಕರ ತೋರದೆ ದೇಶ ಸುತ್ತುವುದಕ್ಕೆ 
ಹೋಗುತ್ತಾನೆ. ಕೊನೆಗೆ ಹಿಂತಿರುಗಿ ಬಿಂದಾಗ್ಗೆ ಅವಳು ಸಾಯುತ್ತಿರುತ್ತಾಳೆ. ವಾಲ್ಯೀಕಿ ಪ್ರತಿಭಾ 
ಎನ್ನುವುದು ಇನ್ನೊಂದು ಸಂಗೀತ ನಾಟಕ. ಇದರಲ್ಲಿ `ಇಂಗ್ಲೇಷ್‌ ಸರಿಗೀತದಿಂದ 
ಗ್ರಹಿಸಬಹುದಾದ ಸೊಗಸುಗಳನ್ನು ತೋರಿಸುವ ಗೀತಗಳಲ್ಲಿ ವಾಲ್ಕೀಕಿಯ ಒಂದು ಕಥೆಯನ್ನು 
ನಾಟಿಕರೂಪವಾಗಿ ಹೇಳಿದೆ. ಬಾಲ್ಯದ ಈ ಎಲ ಕಾವ್ಯಗಳಿಂದ ಕವಿವರರು ಆಮೇಲೆ ನಲವತ್ತೇಳು. 
ಸಣ್ಣ ಪದ್ಯ ಗಳನ್ನು ಅಚ್ಚಾಗುವುದಕ್ಕೆ ಆರಿಸಿದರಂತೆ. 

"ಸಂಧ್ಯಾ ಸಂಗೇತ ಎನ್ನುವ ಕವಿತೆಗಳಲ್ಲಿ ಕವಿ ವಿಶೇಷವಾಗಿ ತನ್ನ ಕಷ್ಟ ಸುಖಗಳ ಭಾವ 
ಅನುಭವಗಳ ನಿಷಯವನ್ನು ವರ್ಣಿಸಿದಾರೆ. ಜೀವನದ ನಿಜವಾದ ಕಷ್ಟ ಸುಖಗಳಿಗೆ ಇಲ್ಲಿ 
ಅವಕಾಶವಿಲ್ಲ; ಇಲ್ಲಿಪ್ರ ಪಂಜದ ಅರಿವೂ ಇಲ್ಲ ಆದರೆ ಈ ಗೀತೆಗಳಲ್ಲಿ ಇದುವರೆಗೆ ಇಲ್ಲದೆ ಇದ್ದೆ 
ಒಂದು ಶಕ್ತಿ ಕಂಡಿತು. ಇದರ ಒಂದು ಪದ್ಯವನ್ನು ನೋಡಿ ಬಂಕಿಂಚಂದ್ರರು "ಒಂದು 
ಮದುವೆಯ" ಮನೆಯಲ್ಲಿ ತಮಗೆ೦ದು ತಂದ ಹೂವಿನ ಹಾರವನ್ನು ರವೀಂದ್ರನಾಥರಿಗೆ ಹಾಕಿ 


“ಧೂತನಿಗೆ ಹಾಕಿ, ಈತನ ಸಂಧ್ಯಾ ಸಂಗೀತವನ್ನು ನೀವು ಓದಿಲ್ಲವೇ?” ಎಂದರಂತೆ. ಡಾಕ್ಟರ್‌ 
ಥಾಮ್‌ಸನ್‌ ಅವರು ಸಂಜೆಯನ್ನು ಕುರಿತ ಆ ಪದ್ಯದ ಭಾಷಾಂತರವನ್ನು ಕೊಟ್ಟಿದಾರೆ. ಸಂಜೆಯ 
ಸೊಗಸಿಗೆ ಕವಿಯ ಮನಸ್ಸು ಸೋತಿರುವುದಕ್ಕೆ ಕಾರಣ ಅವನ 'ಚೀತನಕ್ಕೂ ಆ 
ಸ೦ಜೆಯೆನ್ನುವುದಕ್ಕೂ ಎಂದೋ ಉಂಟಾದ ಗಾಢವಾದ ಸಂಬಂಧ, ಅದರ ನೆನಪು, ಅದರ 
ನೋವು, ಎಂಬುದು ಈ ಕವಿತೆಯ ಮುಖ್ಯ ಭಾವ. ಪದ್ಯದಲ್ಲಿ ಇದನ್ನು ತುಂಬ ಬೆಳಸಿ ಬರೆದಿದೆ. 
ಇತರ ಪದ್ಯಗಳಲ್ಲಿಯೂ ಭಾವ ಕಡಿಮೆಯೆರಿದು ವಿಮರ್ಶಕರು ಹೇಳುತ್ತಾರೆ. ಆದರೆ ಈ ಗೀತೆ ಈ 
ಕವಿತೆಗಳ “ಜಿಲೆ "ಕೇವಲ ಕಾವ್ಯದ ವಿಷಯದಲ್ಲಿಲ್ಲ ತರುಣ ಕವಿ ಬೆಳವಣಿಗೆಯ ಕಾಲದಲ್ಲಿ 
ರಚಿಸಿದುವು ಎಂಬ ದಷ್ಟಿಯಿಂದ ಇವುಗಳನ್ನು ನೋಡಬೇಕು. ಒಂದೊಂದು ಪದ್ಯ ಛಂದಸಿ ನಲ್ಲಿ] 
ಬಹು ಕುಶಲವಾಗಿದೆಯೆಂದು ಹೇಳುತ್ತಾರೆ. ಸಂಧ್ಯಾ ಸಂಗೀತ ಪ್ರಕಟವಾದ ವರ್ಷವೇ 
ಭಾನುಸಿಂಹ ಎಂಬ ಕಲ್ಪಿತನಾಮದಿ೦ದ ವೈಷ್ಣಃ ರೀತಿಯಿಂದ “ರಚಿಸಿದ ಗೀತಗಳು 
ಪ್ರಕಟಿವಾದುವು. ಇವುಗಳ ಮೌದರಿ ತಿಳಿಯುವಂತೆ `ಒಂದು ಗೀತದ ಮೂರು ಚರಣಗಳನ್ನು 
ಕೊಟ್ಟಿದೆ : 
ಯಾರು ನೀನು ಹೇಳುವೆಯಾ ನನಗೆ? || 
ನಿನ್ನಕೊಳಲ ಧ್ವನಿ ಅಮ್ಮ ್ಸಿತಗರಳವೋ 
ಹೃದಯವಿದಾರಕ ಹೃದಯಹಾರಿಯೋ 
ಆಕುಲಕಾಕಲಿ ಭುವನಬರಿಯೋ 
ಪ್ರಾಣ ತಲ್ಲಣಿಸಿ ಹಾರಿಹುದೋ || 
ಗೋಪವಧೂಜನ ವಿಕಸಿತ ಯೌವನ 
ಪುಲಕಿತ ಯಮುನಾ ಮುಕುಲಿತ ಉಪವನ 
ನೀಲಜಲದ ಮೇಲ್ವಾಯ್ದಸಮೀರಣ 
ಕ್ಷಣದೆ ಪ್ರಾಣ ಮನ ತಾರಿತೋ || 
ಯಾರು ಯಾರು ಎ೦ದೆಲ್ಲರು ಕೇಳ್ವರು 
ಅನುದಿನ ಸಘನ ನಯನ ಜಲ ಬೆರಸಿ 
ಭಾನು ಬೇಡಿದೆನು ಸಂಶಯ ಹರಿಸಿ 
ಈ ಜನ್ಮವ ನಿನ್ನಡಿಯೆಡೆಗೆಳೆಯೋ || 
ಪ್ರಭಾತ ಸಂಗೀತ ಎಂಬ ಪದ್ಮಗ್ರಂಥ ಇದೇ ವರ್ಷವೇ ಪ್ರಕಟವಾಯಿತು. ಈ 
ಕಾವ್ಯಗುಚ್ಛದಲ್ಲಿ ಸಂಧ್ಯಾ ಸಂಗೀತದ ಕವಿ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಿರುವುದು 
ಕಾಣುತ್ತದೆಯರಿತೆ. ನಿರರರಿಯ ಸ್ಪಪ್ಪಭಂಗ ಎಂಬ ಕಾವ್ಯದಲ್ಲಿ" ಕವಿಗೆ ಈ ಕಾಲದಲ್ಲಿ ಬಂದ 
ವಿಶ್ವಾನುಭವ ಉಕ್ತವಾಗಿದೆ. ಇಲ್ಲಿ ಹ ಸ್ವಲ್ಪಭಾಗದ ಪರಿವರ್ತನೆವನ್ನು ಕೊಟ್ಟಿದೆ : 
ಇಂದಿನೀ ಪ್ರಭಾತದಲ್ಲಿ ರವಿಯ” ರಣ 
ನನ ಪ್ರಾಣವನ್ನು ಏನಾಗಿ ಹೊಕ್ಕಿತು! [ 
ಗುಹೆಯ ಅಂಧಕಾರದಲ್ಲಿ ಏನಾಗಿ ಹೊಕ್ಕಿತು ಪ್ರಭಾತ ಪಕ್ಷಿಗಳ ಗಾನ? 
ನಾನರಿಯೆ ಏತರಿಂದ ಇಷ್ಟು ಕಾಲದ ಮೇಲೆ ಎಚ್ಚತ್ತು ನಿಂತಿತೋ ಪ್ರಾಣ. 
ಪ್ರಾಣ ಎಚ್ಚತ್ತು ನಿಂತಿತು 
ಕಣ್ಣೀರು ಉಕ್ಕಿ ಹರಿಯಿತು. 
ಪ್ರಾಣದ ವಾಸನ ಪ್ರಾಣದ ಆವೇಗವನ್ನು ನಾನು ತಡೆಯಲಾರದೆ ಹೋದೆನು. 
%* xk ಲ್ಕ 
ಒಡೆಯಿತು ಹೃದಯ ಒಡೆಯಿತು ಬಂಧನ, 
ಸಾಧಿತವಾಯಿತು ಪ್ರಾಣದ ಸಾಧನ; 
ಲಹರಿಯ ಮೇಲೆ ಲಹರಿ ತೂಗಿ 
ಆಘಾತದ ಮೇಲಾಘಾತವಾಯ್ತು. 
ನಾನೋ ಕರುಣಾಧಾರೆಯ ಸುರಿದು 
ಪಾಷಾಣದ ಈ ಸೆರೆಯನು ಬಿರಿದು 
ಆವೇಶದಿಂದ ಆಕುಲನಾಗಿ ಮರುಳನಂತೆ ಮೆರೆದು 


ಹಾಡಿನಿಂದ ಪ್ಲಾವಿಸುವೆನು ಜಗವನು, 

ಕೂದಲು ಕೆದರಿರೆ ಹೂಗಳನಾರಿಸಿ 

ಕಾಮನ ಬಿಲ್ಕಡೆ ರೆಕ್ಕೆಯ ಬಡಿದು 

ರವಿಯ ಕಿರಣದಲಿ ನಗೆಯ ಬೀರಿ ನನ್ನುಸಿರನು ಸುರಿಯುವೆನು. 


ಜಿ 


ನನ್ನಕಥೆ ಎಷ್ಟು ನನ್ನಗಾನವೆಷ್ಟು ನನ್ನ ಪ್ರಾಣವೆಷ್ಟು ! 


ನನ್ನ ಸುಖವೆಷ್ಟು ನನ್ನ ಸಾಧನವೆಷ್ಟು ! ಜೀವ ಈಗ ತುಂಬಿಹೋಗಿದೆ. 
ಲ % ಜೇ 

ಆಹಾ! ಇಂದು ಪಕ್ಷಿ ಯಾವ ಗಾನ ಹಾಡಿತೋ! 

ರವಿಯ ಕರ ಬಂದಿತು. 

ಈ ಗುಚ್ಛದಲ್ಲಿ ಹೃದಯವೆಂಬ ಅರಣ್ಯ, ಪುನಸ್ಪಮಾಗಮ, ಅನಂತಜೀವನ, 
ಅನಂ೦ತಮರಣ, ಪ್ರಶಿಧ್ವನಿ ಎಂಬುವು ಇನ್ನು ಕೆಲವು ಕವಿತೆಗಳ ಹೆಸರುಗಳು. ಛವಿ ಒ ಗಾನ್‌ 
(ಚಿತ್ರಗಳು ಗೀತೆಗಳು) ಏಂಬ ಕವಿತಾ ಗುಚ್ಚದಲ್ಲಿ ಕವಿ ಇನು ಸ್ವಲ್ಪ ಬೆಳೆದನು. ಯಾರು, ಸುಖದ 
ಕನಸು, ಏಕಾಕಿನಿ, ಯೋಗಿ, ಹಾಳು ಮನೆ, "ರಾಹುವಿನ ಪ್ರೇಮ ಎಂಬುವು ಈ ಕೆಲವು ಪದ್ಯ ಗಳ 
ಹೆಸರುಗಳು. ರಾಹುವಿನ ಪ್ರೇಮ ಎಂಬ ಕವಿತೆಯಲ್ಲಿ ಒಂದು ವಿಕಟ ರೀತಿಯ ಊಹೆ 
ಕಾಣುತ್ತದೆ. ಚಂದ್ರನು ಹಾನದರ್ಯದ ಪ್ರತಿನಿಧಿ. ರಾಹು ಅದನ್ನು ಸದಾ ಆಶಿಸುತ್ತ ಅದರ 
ಹಿಂದೆಯೇ ನಡೆಯುವ ಆಕಾಂಕ್ಷೆ; ನೀನು' ಎಲ್ಲಿಯೇ ಹೋಗು ನಿನ್ನನ್ನು ನಾನು ಬಿಡುವುದಿಲ್ಲ 
ಎಂದು ಅದನು ಹಿಂಬಾಲಿಸುತ್ತಿದ್ದ ೫ ಅದನ್ನು ಬಿಲವಂತದಿಂದ ಹಿಡಿದು ಸುಖಿಸುವುದು. ಈ 
ಪದ್ಯಗಳಲ್ಲಿ, ಜೊತೆಗೆ ರಕ್ಷಕರಿಲ್ಲದಿ ಬೀದಿಯಲ್ಲಿ ನಡೆಯುತ್ತಿರುವ ಹೆಣ್ಣು ಮಕ್ಕಳನ್ನು 
ಹೊತ್ತುಕೊ೦ಡುಹೋಗುವ ಧೂರ್ತರ ಮನೋಧರ್ಮ ಹೇಗಿರಬಹುದೆಂದು ವರ್ಜಿಸುವೆರೋ 
೨.1 ಕವಿಗೆ ಈ ವಯಸ್ಸಿನಲ್ಲಿಯೇ ರಸಪೋಷಕಶಕ್ತಿ ಹೇಗಿತ್ತೆಂದು ಈ ಕವಿತೆಯಲ್ಲಿ 

ಷ್ಟವಾಗಿ ಕಾಣುತ್ತದೆ. 
“ಏನು? ನನ್ನಪ್ರೀತಿ ನಿನಗೆ ಇಷ್ಟವಲ್ಲ? 

ನಿನ್ನ ಇಷ್ಟ ನನಗೆ ಬೇಕಿಲ್ಲ 

ನಿನ್ನ ಕಾಲನ್ನು ಕಠಿನ ಬ೦ಧನದಿಂದ ಸುತ್ತಿ ಚಿರಕಾಲ ನಿನ್ನನ್ನು ಅಪ್ಪಿ ಇರುತ್ತೇನೆ; 

ಲೋಹದ ಶಂಖಲದಿಂದ ನೀನು ನನ್ನ ಬಂಡಿ ಅಭಾಗಿನಿ£ 

ಕಾರಾಗಾರದಲ್ಲಿನಿನ್ನನ್ನು ಬ೦ದಿ ಮಾಣಿದೇನೆ. 

ನಿನ್ನ ಪ್ರಾಣವನ್ನು ನನ್ನ ಪ್ರಾಣದಿಂದ ಕಟ್ಟಿದೇನೆ. 

ಯಾರು ಬಿಡಿಸಿಕೊಳ್ಳುವರೋ ನೋಡೋಣ. 

ಇಷ್ಟವಿರಲಿ, ಇಲ್ಲದಿರಲಿ ; ಕರೆದರೂ ಸರಿ, ಬಿಟ್ಟಿರೂ ಸರಿ; 

ಹತ್ತಿರ ಕುಳಿತರೂ ಸರಿ, ಕೂಡದೆ ಇದ್ದರೂ ಸರೆ: 

ನಿನ್ನ ಜೊತೆಯಲ್ಲಿ ನಡೆಯುತ್ತೇನೆ, ನಿನ್ನ ಪಾದದ ಹತ್ತಿರದಲ್ಲೇ ಇರುತ್ತೇನೆ. 

ಯಾವಾಗಲೂ ನಿನ್ನೊಂದಿಗೆ `ಬೆರೆಯುತ್ತಿರುತ್ತೇನೆ. 

% ಷ್‌ % 

“ಗಭೀರ ನಿಶೀಥದಲ್ಲಿ ನೀನು ಮಲಿನ ಪ್ರಾಣಳಾಗಿ ಏಕಾಕಿಯಾಗಿ ಕುಳಿತಿರಲು, 

ಚಮಕಿತಳಾಗಿ ಎದ್ದು! ಭಯದಿಂದ ನೋಡುವೆ 

ನನ್ನನ್ನೆ ನಿನ್ನ ಪಕ್ಕದಲ್ಲೇ ಕುಳಿತು 

ನಿನ್ನ ಮುಖಪಾನ ಮಾಡುತ್ತಿರುವವನನ್ನು. 

% ಛು ಲ 

“ದುಃಸ್ಟ ಪ್ನವೆ೦ಬ೦ತೆ ದುರ್ಭಾವನೆಯ ರೀತಿ ನಿನ್ನನ್ನು ಸುತ್ತಿಕೊ೦ಡು ಇದ್ದು 

ಹಗಲೂ ಇರುಳೂ ನನ್ನ ಮುಖದ ಪ್ರತಿಬಿಂಬವನ್ನು ನಿನ್ನ ನಯನಜಲದಲ್ಲಿ 
ನೋಡುವೆನು. 


% ೫ ೫ 


“ಪೂರ್ವ ಜನ್ಮದ ಶಾಪದಂತೆ ನಾನು ಹತ್ತಿರ ಹತ್ತಿರ ಇರುತ್ತೇನೆ. 


ಭಾವೀ ಜನ್ಮದ ಅದೃಷ್ಟದ ರೀತಿ ಹತ್ತಿರ ಹತ್ತಿರ ಸುಳಿಯುತ್ತೇನೆ. 
ಅಕೂಲ ಸಾಗರದ ಮಧ್ಯೆ ಜಗತ್‌ ತರಣಿ ಬಡೆದಿರಲು 
ಅದರಲ್ಲಿನಾವು ಇಬ್ಬರು "ಮಾತ್ರ ಕುಳಿತಿರುವೆವು; 
ನಾನು ಸ ತೋಳುಗಳನ್ನು ಹಿಡಿದುಕೊಂಡಿದೇನೆ; 
ನೀನು ಬಿಡಿಸಿಕೊಳ್ಳಲು ಒದ್ದಾಡುತ್ತಿದೀಯೆ; 
ಆದರೂ ನಾನು ಬಿಡುವುದಿಲ್ಲ. 

ಜಂ kk 
“ಜೀವನದ ಹಿಂದೆಯೇ ಮರಣ ನಿಂತಿದೆ, ಆಶೆಯ ಹಿಂದೆಯೇ ಭಯ ನಿಂತಿದೆ. 
ಎಂದೆಂದೂ ಧರಣಿಯಲ್ಲಿ ದಿವಸದ ಹಿಂದೆಯೇ ನಿಂತಿದೆ 
ಒ೦ದು ಡಾಕಿನಿಯಂತೆ ರಜನಿ. 
ಎಲ್ಲಿ ಬೆಳಕಿದೆ ಅಲ್ಲಿನೆರಳಿದೆ ; ಇದು ಪ್ರಪಂಚದ ನಿಯಮ: 
ರೂಪದ ಹತ್ತಿರ ಎಲ್ಲವೇಳೆಯಲ್ಲಿಯೂ ಕ್ಳುಥೆ ಎಚ್ಚರವಾಗಿ ಇರುತ್ತದೆ. 


ಕಾರಿ ಒಕೋಮಲ್‌ ಎಂಬ ಕಾವ್ಯಗುಚ್ಛದಲ್ಲಿ ಬಹುಭಾಗ ಸಾನೆಟ್‌ ಎಂದರೆ ಹದಿನಾಲ್ಕು 
ಪಂಕ್ತಿಯ ಇಂಗ್ಲಿಷ್‌ ಛಂದಸ್ಸಿನ ರೀತಿಯ ಪದ್ಯಗಳು. ಇವುಗಳಲ್ಲಿ ಹಲವು ತಾರುಣ್ಯದ 
ಪ್ರೇಮವನ್ನು ಕುರಿತುವು. ಇವು “ಪ್ರೇಮವನ್ನು ಶಾರೀರಕ ದೃಷ್ಟಿಯಿ೦ದ ವರ್ಣಿಸಿದ್ದರಿ೦ದ ಬಹಳ 
ಆಕ್ಷೇಪಕ್ಕೆ ಗುರಿಯಾದುವು. ತರುಣಕವಿಗೆ “ಇಂಥ ಭಾವನೆಗಳು ಬರುವುದು ಆಶ್ಚರ್ಯವಲ್ಲ, 
ಆದರೆ ಎಲ್ಲರೂ ಇವನ್ನು ಬರೆದಿಡುವುದಿಲ್ಲ ಇತರ ಈ ಚತುರ್ದಶ ಪದಿಗಳು ಸಮುದ್ರ, ಮಲ್ಲಿಗೆ, 
ಸತ್ಯ, ಅನ೦ತಕಾಲ ಮುಂತಾದ ವಿಷಯಗಳನ್ನು ಕುರಿತುವು. ಈ ಗುಚ್ಛದ ಗೀತೆಗಳಲ್ಲಿ ಸಂಗೀತದ 
ಶಕ್ತಿಯೂ ಸ್ಪಷ್ಟವಾಗಿದೆಯಂತೆ. ಮುಂದಕ್ಕೆ ಕವಿ ಬರೆದ ಬಹು ಧದ ಗೀತಗಳಿಗೆ ಇವು 


ಮೊದಲೆಂದು ಹೇಳಬಹುದು. 


೨೩. ಮಾನಸೀ 

ಮಾನಸೀ ಕಾವ್ಯದಲ್ಲಿ ಕವಿ ತನ್ನ ಶಕ್ತಿಯನ್ನು ಅರಿತಿದ್ದಾನೆ ಎನ್ನುವುದು ಕಾಣುತ್ತದೆ. 
ಮೇಘದೂತವನ್ನು ಕುರಿತ" ಕವಿತೆಯೊಂದು. ಆಹಲ್ಯಾ ವಿಂಬುದು ಇನ್ನೊಂದು, ಅಂದು ಇಂದು, 
ಕೋಗಿಲೆಯ ಕರೆ” ನೀರಿಕ್ಷೆ ಎಂಬುವು, ಹಲವು ಪ್ರೇಮ ಗೀತಗಳು, ಸಾಗರ ತರಂಗ, ಇವು ಈ 
ಕಾವ್ಯಗುಚ್ಛದಲ್ಲಿ ಮುಖ್ಯವಾದುವು. ಇಷ್ಟಲ್ಲದೆ ಮಾನಸೀ ಕಾವ್ಯದಲ್ಲಿ ಸಮಾಜದ ಪರಿಸ್ಥಿತಿಯನ್ನು 
ಕುರಿತ ಹೆಲವು ಪದ್ಯಗಳಿವೆ. ಅವುಗಳ "ಧ್ವನಿ ಮುಖ್ಯವಾಗಿ' ವಿಡಂಬನ ಮತ್ತು ಪರಿಹಾಸ್ಯ. 
ದೇಶದಲ್ಲಿ ಎಷ್ಟೇ ಕಷ್ಟವಿದ್ದರೂ ನಮ್ಮ ಕ್ಷಣಿಕ” ಶಾಂತಿಯನ್ನು ನಾವು ಸಂಪಾದಿಸಿಕೊಂಡು ಹುಕ್ಕಾ 
ಕುಡಿಯುತ್ತ ಆಟಿವಾಡುತ್ತ ನಿದ್ರೆ ಹೋಗುತ್ತ ಸುಖವಾಗಿದ್ದು ಬಿಡೋಣ ಎನ್ನುವ 
ಮನೋವ್ಯಕ್ತಿಯನ್ನು ನಗುವುದು ಒಂದು ಕವಿತೆಯ ವಿಷಯ. ಭಾಷೆಯನ್ನು ಉದ್ದಾರಮಾಡಲು 
ಶೂರರಾಗಿಕೋಣ. ಕಾಗದ ಕಡ್ಡಿಯನ್ನು ತೆಗೆದುಕೊಳ್ಳಿ, ಎನ್ನುವುದು ಇನ್ನೊಂದರದು. ಎಲ್ಲಾ 
ಏಸುವನ್ನು ದೊಡ್ಡವನು ಎನ್ನುಕಿದ್ದರೆ 'ನಾತನಿಗಳಾದ ನಾವು ಕೇಳುತ್ತಾ "ಸುಮ್ಮನಿರುವುದೇ 
ಎಂಬ ಆಗ್ರ ಹದಿಂದ ಕ್ರೈಸ್ತ ಮಿಷನರಿಗಳನ್ನು ಹಿಂಸೆ ಮಾಡಿದ ವಂಗ ತರುಣರ ಕಥೆ ಇನ್ನೊಂದರ 
ವಿಷಯ. ಪ್ರಾಪ್ರವಯಸ್ಸ ನಾದ ಪುರುಷನು ಹಸುಗೂಸಾದ ಹೆಂಡತಿಗೆ ಕಾವ್ಯಪ್ರ ಸಿದ್ದವಾದ ಪ್ರೇಮ 
ಭಾಷಣವನ್ನು ಮಾಡುತ್ತಿರಲಾಗಿ ಅವಳಿಗೆ ಗೊಂಬೆಯ ಮೇಲೆ ಮನಸಿರುವುದು, ಇದು 
ಇನ್ನೊಂದು ಕಾವ್ಯದ ವಿಷಯ. ಈ ಕಾವ್ಯದ ಅತ್ಯುತ್ತಮ ವಾದ ಎರಡು ಕವಿತೆಗಳಿಂದ ಕೆಲವು 
ಪಂಕ್ತಿಗಳನ್ನು ಇಲ್ಲೆ ಉದಾಹರಣೆಯ ಸಲವಾಗಿ ಎತ್ತಿ ಬರೆದಿದೆ: 

ಸಾಗರ ತರಂಗ 
ಅಕೂಲ ಸಮುದ್ರ ವಕ್ಷದಲ್ಲಿ ಭೀಷಣ ಉತ್ಸವದಲ್ಲಿ 
ಪ್ರಲಯ ಉಯ್ಕಲಾಡಿತು. 
ನೂರು ಪಕ್ಷಗಳನ್ನು ಬಡಿಯಿತು ಹೊಡೆಯಿತು 
ನಡೆಯಿತು ದುರ್ದಮ ಪವನ. 
ಆಕಾಶ ಸಮುದ್ರ ಜೊತೆಯಾಗಿ ಪ್ರಚ೦ಡ ಮಿಲನದಲ್ಲಿ ಮತ್ತವಾದುವು; 


ಅಖಿಲದ ಕಣ್ಣೆವೆಯನ್ನುತಿಮಿರ ಆವರಿಸಿತು. 
ಮಿಂಚು ಹೊಳೆದು ಹೆದೆರಿಸಿತು. ಜಡ ಪ್ರಕೃತಿಯ ತೀಕ್ಷ್ಣ ಶ್ವೇತ ರುದ್ರಹಾಸವೆಂಬಂತೆ 
ಫೇನರಾಶಿ ಹಾಹಾ ಎಂದಿತು. 
ಚಕ್ಷು ಹೀನ ಕರ್ಣಹೀನ ಗೇಹಹೀನ ಸ್ನೇಹಹೀನ 
ಮತ್ತ ದೈ ತ್ನಗಣ 
ಬಂಧನಗಳನ್ನೆಲ್ಲತಿತ್ತೊಗೆದು ಸಿಕ್ಕಿದಂತೆ ಎಲ್ಲಿಯೋ 
ಸಾಯಲು ಹೋಗುತ್ತಿವೆ. 
ನೀಲಾ೦ಬುಧಿಯ೦ಧಕಾರ ಕಲ್ಲೋಲ ಕ್ರಂದನದಲ್ಲಿ 
ನಾಲ್ಕು ದಿಕ್ಕನ್ನು ಕಾಣದೆ: 
ರೋಷದಿಂದ ಭಯದಿಂದ ಊರ್ಧ್ವಶ್ವಾಸದಿಂದ ಅಟ್ಟ ರೋಲದಿಂದ 
ಅಟ್ಟಹಾಸದಿಂದ 
ಉನ್ಮಾದ ಗರ್ಜನೆಯಿಂದ 
ಸಿಡಿದು ಸಿಡಿದು ಹಾರಿತು, ಚೂರ್ಣ ಚೂರ್ಣವಾಯಿತು, 
ತನ್ನಕೂಲವನ್ನು ಕಾಣಲು ವ್ಯರ್ಥವಾಗಿ ಓಡಿತು. 
% ಬೂ ಜು 
ಅಕೋ ! ಮಧ್ಯೆತಾರಿಯಲ್ಲಿಎ೦ಟುನೂರು ನರನಾರಿಯರು 
ಎದೆ ಕೈಯನ್ನಿಟ್ಟುಕೊಂಡು 
ಪ್ರಾಣದಲ್ಲಿ ಪ್ರಾಣವನ್ನಿಟ್ಟುಕೊಂಡು ಬಿರುಗಣ್ಣಿಂದ 
ಸೋಡುತ್ತಿದಾರೆ 
ರಭಸದಿಂದ ತರಣಿಯನ್ನು ಎತ್ತಿಕೊಂಡು ರಾಕ್ಷಸಿಯಂತೆ ಬಿರುಗಾಳಿ ಕೂಗುತ್ತಿದೆ : 
ಕೊಡು, ಕೊಡು, “ಡು. 
ಫೇನೋಚಲ ಚಲಸಿಂಧು ಕೋಟಿ ಊಧ ರ್ವ್ವಕರದಿ೦ದ ಹೇಳುತ್ತಿದೆ: 
ಡು, ಕೊಡು, ಕೊಡು. 
ವಿಲಂಬವನ್ನು ನೋಡಿ ಕೋಪಗೊಂಡು ಫೇನಫೇನದಲ್ಲಿ ಬುಸುಗುಟ್ಟಿ 
ನೀಲ ಮೃತ್ಯು 'ಮಹಾಕ್ರೋಶದಲ್ಲಿ ಶ್ವೇತವಾಗಿ ಎದ್ದಿದೆ. 
ಪ್ದ ಜೀ ಜೇ 
ಕಂಪಮಾನ ನರನಾರಿಯರು ಭಗವಾನನಿಗೆ ಮೊರೆದರು 
“ಕಿ ಭಗವನ್‌ 
ದಯೆ ತೋರು ದಯೆ ತೋರು”; ಎದ್ದಿತು ಕಾತರಸ್ವರ 
“ಉಳಿಸು ಉಳಿಸು ಪ್ರಾಣ.” 
“ಎಲ್ಲಿನಮ್ಮಪುರಾತನ ರವಿ, ಶಶಿ, ತಾರಾಗಣ? 
ಎಲ್ಲಿ ನಮ್ಮಧನ, ಮಾತೆ ಧರಣಿಯ ಅಂಕ? 
ಆಜನ್ಮದ ಸ್ನೇಹಸಾರು ಎಲ್ಲಿನಮ್ಮ ಗೃಹದ್ದಾರ ? 
ಇದು ಶಿಶಾಚಿ ಮಲತಾಯಿಯ ಔಂಡ ಕೋಟಲೆ. 
ಯಾವ ಕಡೆ ತಿರುಗಿದರೂ ಪರಿಚಿತವಾದದ್ದೊಂದೂ ಇಲ್ಲ, 
ನಮ್ಮದೆನ್ನುವುದೊ೦ದೂ ಇಲ್ಲ. 
ಸಹಸ್ರ ಕರಾಲಮುಖ ಸಹಸ್ರ ಆಕಾರ. 
ಒಡೆಯಿತು ತರಣೀತಲ..... 


ಅಹಲ್ಲೆ 
ಷಾಣರೂಪದಲ್ಲಿಧರಾತಲದೊಡನೆ ಜಿರೆತು, 
ಮ ಹೋಮಾಗ್ನಿಯ ತಾಪಸ ವಿಹೀನ 
ಶೂನ್ಯ ತಪೋವನದಲ್ಲಿ ನೀನು ಯಾವ ಸ್ವಪ್ನದಲ್ಲಿ 
ದೀರ್ಫ ದಿವಾನಿಶಿಯನ್ನು ಕಳೆದೆ? 


ಬೃಹತ್‌ ಪೃಥ್ವಿಯ ಜೊತೆಗೆ ಏಕದೇಹವಾಗಿ 
ಬೆಲೀನವಾಗಿ ಇದ್ದವೇಳೆ ಅದರ ಮಹಾಸ್ತೇಹವನ್ನು ಅರಿತೆಯಾ? 
ಓಟು ಬು ಸ 
ದಿವಾರಾತ್ರಿ ಅಹರಹ ಲಕ್ಷಕೋಟಿ ಪ್ರಾಣಿಗಳ 
ಮಿಲನ, ಕಲಹ, ಆನಂದ, ವಿಷಾದ, ಕ್ಷುಬ್ಬಕ್ರಂದನ ಗರ್ಜನವೂ 
ಅನುಕ್ಷಣವೂ ಅಯುತ ಪಾಂಥರ ಪದದ್ದೆ ನಿಯೂ 
ನಿನ್ನ ಅಭಿಶಾಪನಿದ್ರೆಯನ್ನು ಜೇದಿಸಿ 
ನಿನ್ನಕರ್ಣವನ್ನು ಪ್ರವೇಶಿಸಿದುವೆ? 
ನೇತ್ರಹೀನ ಮೂಢ ರೂಢ ಅರ್ಧ ಜಾಗರಣದಲ್ಲಿ 
ನೀನು ಅದರಿಂದ ಎಚ್ಚರವಾಗಿದ್ದೆಯಾ ಚ 
ನಿತ್ಯ ನಿದ್ರಾಹೀನ ಮಹಾಜನನಿಯ ವೃಥೆಯನು 
"ನೀನು ಮನಸ್ಸಿನಲ್ಲಿ ತಿಳಿಯೆಲಾಯಿತೆ ? 
ನವ ವಸಂತಸಮೀರನು' ಪ್ರವಹಿಸಿ ಬಂದ ದಿನ 
ಧರಣಿಯ ಸರ್ವಾಂಗದ ಪಲಕ ಪ್ರವಾಹ 
ನಿನ್ನನ್ನು ಸ್ಪರ್ಶ ಮಾಡಿತೆ ? 
ಇಟ ಬೂ ಜಪ 
ಸ್ನಿಗ್ದ ಹಸ್ತವನ್ನು ಕೊಟ್ಟು ಪಾಪ ತಾಪ ರೇಖೆಯನ್ನು 
ಕ ಮಾತಿ ಒರಸಿದಾಳೆ. 
ಧರಿತ್ರಿಯ ಸದ್ಯೋಜಾತ ಕುಮಾರಿಯಂತೆ 
ಸುಂದರ ಸರಳ ಶುಭಳಾಗಿ ಇಂದು ನೀನು ಕಂಡಿದೀಯೆ. 
ಹತವಾಕ್ಕಳಾಗಿ ನೀನು ಪ್ರಭಾತದ 
ಜಗತ್ತಿನ ಇಡೆಗೆ ನೋಡುತ್ತಿದೀಯೆ. 
ರಾತ್ರಿಯ ವೇಳೆ ಕಲ್ಲಾದ ನಿನ್ನ ಮೇಲೆ ಬಿದ್ದಶಿಶಿರ 
ಈಗ ನಿನ್ನ ಆಜಾನು ಚುಂಬಿತ ಮುಕ್ತ ಕೃಷ್ಣಕೇಶಪಾಶದಲ್ಲಿ 
“ಉಲ್ಲಾಸದಿಂದ ಕಂಪಿಸುತ್ತಿ 
ಧರಣಿಯ ಶ್ಯಾಮವರ್ಣದ ಅಂಚಲವೆಂಬಂತೆ 
ಬಹುಕಾಲ ನಿನ್ನನ್ನು ಸ ಮರೆಮಾಡಿಸಿದ್ದ ಶೈವಲ 
ಬಹುವರ್ಷಧಾಕೆಯನ್ನು ಪಡೆದು 
ಸತೇಜ, ಸರಸ , ಘನವಾಗಿರುತ್ತ 
ಮಾತೃದತ್ತ ವಸ್ತ್ರ ದಂತೆ ಸುಕೋಮಲ ಸ್ನೇಹವಾಗಿ 
ಈಗಲೂ ನಿನ್ನ ನಗ್ನ ಗೌರದೇಹಕ್ಕೆ ಅಂಟಿಕೊಂಡಿದೆ. 
kk 
ಅಪೂರ್ವ ರಹಸ್ಯಮಯೀ ಮೂರ್ತಿ ವಿವಸನೇ 
ನವೀನ ಶೈಶವಸ್ನಾತ ಸಂಪೂರ್ಣ ಯೌವನೇ 
ಶ್ಯಾಮಪತ್ರಪುಟದಲ್ಲಿ ಪೂರ್ಣಸ್ಟುಟ ಪುಷ್ಪವು 
ಶೈಶವ ಯೌವನ ಒಂದಾಗಿ ಒಂದು ವ್ಯಂತದಲ್ಲಿ ಅರಳುವಂತೆ 
ವಿಸ್ತ ತಿ ಸ ಸಾಗರದ ನೀಲ ಜಲದಲ್ಲಿ 
ಪ್ರಥಮ ಉಷೆಯಂತೆ ನೀನು ಮೆಲಗೆ ಎದ್ದೆ 
ಎದ್ದು ವಿಶ್ವದ ಕಡೆ ನೋಡಿ ವಿಸ್ಮಯಗೊಂಡೆ. 
ವಿಶ್ವ ನಿನ್ನ ಇಡಿ ನೋಡಿ ಸುಮ ನಿದ್ದಿತು. 
ಒಬ್ಬರೊಬ್ಬರನ್ನು ನೋಡಿದಿರಿ. "ಅಪಾರ ರಹಸ್ಯತೀರದಲ್ಲಿ 
ಚಿರಪರಿಚೆಯದ ಮಧ್ಯೆ ನವ ಪರಿಚಯ. 


೨೪. ಸೋನಾರ್‌ ತರೀ ಚಿತ್ರಾ 


ಸೋನಾರ್‌ ತರೀ ಎಂದರೆ ಸ್ವರ್ಣನೌಕ ಎಂಬ ಕಾವ ಸಮುಚ್ಚಯದಲ್ಲಿ ಠಾಕೂರರ 
ಕವಿತಾಶಕ್ತಿ ಇನ್ನೂ ಮುಂದುವರಿಯಿತು. ಇವರ ಕಾವ್ಯ ಭಾವನೆಗಳಲ್ಲಿ ವ ಮುಖ್ಯವಾದ ಜೀವನ 
ದೇವತಾ ಎಂಬ ತತ್ವವು ಈ ಗ್ರಂಥದಲ್ಲಿ ಪ್ರಕಾಶವಾಯಿತು ಎಂದು ಬಲ್ಲವರು ಹೇಳುತ್ತಾರೆ. ಅದರ 
ಅಭಿಪ್ರಾಯವೇನೆಂದರೆ, ಕನಿಯ ಜೇವನದಲ್ಲಿ ಅವನ ಸಾಮಾನ. ವ್ಯಕ್ತಿತ್ವವನ್ನು ಮಿಂಚಿದ 
ಇನ್ನಾವುದೋ ಒಂದು ಶಕ್ತಿ ಕೆಲಸಮಾಡುತ್ತಿದೆ ಎಂಬ ತಿಳಿವು ನಿರಂತರವಾಗಿರುವುದು. ಜೀವನ 
ದೇವತೆಯೇ ಮುಖ ವ್ಯಕ್ತಿಯಾಗಿರುವ `ಸೋನಾರ್‌ ತರೀ ಎಂಬ ಪದ್ಯ ಈ ಗ್ರ೦ಥದಲ್ಲಿ 
ಮೊದಲನೆಯದು. ಈ ದೇವತೆ ಒಂದು ಕಡೆ ನದಿಯ ಮೇಲೆ ದೋಣಿಯಲ್ಲಿ ಹೋಗುತ್ತಿರುವ 
ಪುರುಷನಂತೆ, ಇನ್ನೊಂದು ಕಡೆ ಮನಸ್ಸನ್ನು ಒಲಿಸಿರುವ ಕಾವ್ಯ ಸುಂದರಿಯಂತೆ, ಇನ್ನೊಂದರಲ್ಲಿ 
ರಾಧೆಯ ರೀತಿ ಪ್ರಿಯನನ್ನು ನೋಡಲು 'ಹೊರಟ ಅಭಿಸಾರಿಕೆಯಂತೆ, ಈ ಕಾವ್ಯ ದಲ್ಲಿ ಕಾಣುತ್ತದೆ. 
ಸಾಮಾನ್ಯವಾಗಿ "ಯಾವ ಔವಿಯಾದರೂ ತನ್ನ ಕೆಲಸವನ್ನು ಕುರಿತು ಯೋಚಿಸಿದರೆ ತಾನು 
ಎಂಬುದಲ್ಲ ಬೇರೊಂದು ಶಕ್ತಿ ತನ್ನ ಮೂಲಕ ಕೆಲಸವನ್ನು ಮಾಡಿಸುತ್ತಿದೆ. ಎಂದು 
ಅರಿಯುವುದು ಸಹಜ. ಠಾಕೂರರಲ್ಲಿ ಈ ಭಾವನೆ ಅಸಾಧಾರಣವಾಗಿ ಸ್ಪಷ್ಟವಾಗಿತ್ತೆಂದು 
ತೋರುತ್ತದೆ. ಇದು ಅವರ ಮಧ್ಯವಯಸ್ಸಿನ ಕಾವ್ಯಾವಸ್ಥೆ ಇಲ್ಲಿಗೆ ಬರಿಯ" "ಹುಡುಗಾಟ, 
ತಡಕಾಟಿ, ಯತ್ನ ಪ್ರಯತ್ನಗಳು" ಮುಗಿದು ಕವಿ ತೆನ್ನ ಅವೇಶದ ಹಿರಿಮೆಯನ್ನು 
ಅರಿತುಕೊ೦ಡನು; ಆ. ಆವೇಶಕ್ಕೆ ಮನಃಪೂರ್ವಕವಾಗಿ * ಒಳಪಡುವುದನ್ನು ಕಲಿತನು. 
ಇಂಗ್ಲೀಷಿನಲ್ಲಿ ಪ್ರಕಟವಾಗಿರುವ ಇವರ ಕವಿತೆಗಳು ಬಹುಮಟ್ಟಿಗೆ ಈ ವಯಸ್ಸಿನಿಂದ ಮೇಲೆ 
ಬರೆದುವು. ಓಂಗಾಳಿಯ ಗ್ರ೦ಥಗಳಲ್ಲಿ ಕೂಡ ಚಿಕ್ಕ ವಯಸ್ಸಿನ” ಅನೇಕ ಪದ್ಯ ಗಳನ್ನು ಸೇರಿಸಿ 
ಅಚ್ಚು ಮಾಡುವರಾದರೂ ಅವುಗಳಲ್ಲಿ ಎಲ್ಲಾ ಜನಕೂ ಜೇಕಾಗುವ ಮೇಲಣ ಅಂತಸ್ತಿನ 
ಕವಿತೆಗಳು ಕಡಮೆ. ಅವು ಮುಖವಾಗಿ ಕವಿಯ 'ಔಳವಣಿಗೆಯ ಗುರುತುಗಳು. 

ಸೋನಾರ್‌ ತರೀ ಕಾವ್ಯದ ಜೊತೆಗೆ ಪ್ರಕಟಿಸಿದ ಚಿತ್ರಾ ಎಂಬ ಕಾವ್ಯ ಸಮುಚ್ಚಯದಲ್ಲಿ 
ಹಲವು ಅತ್ಸುತಮ ಕವಿತೆಗಳಿವೆ. "ಠಾಕೂರರಿಗೆ ಬಹಳ ದೊಡ್ಡ ಹೆಸರನ್ನು ತಂದಿರುವ ಊರ್ವಶೀ' 
ಎಂಬ ಕವಿತೆ” ಈ ಸಂಗ್ರಹದ್ದು ಕವಿತೆ ಏರಿರುವ ಮಟ್ಟಿ “ತಿಳಿಯುವುದಕ್ಕಾಗಿ ಇಲ್ಲಿ ಅದರ 
ಮಾತನ್ನು ಕನ್ನಡದಲ್ಲಿ ಬರೆದಿದೆ 

“ಕಾಯಿ ಅಲ್ಲ ಕನ್ಯಯಲ್ಲ ವಧುವಲ್ಲಸು೦ದರಿ ರೂಪಸೀ, 

ಹೇ ನರಿದನವಾಸಿನಿ ಊರ್ವಶೀ. 

ಸ೦ಜೆ ಶ್ರಾಂತದೇಹದ ಸುತ್ತ ಸ್ವರ್ಣಾಂಚಲವನ್ನು ಸೆಳೆದು ಗೋಷ್ಠದಲ್ಲಿ ಇಳಿವ ವೇಳೆ 

ನೀನು ಯಾವ ಗೃಹ ಪ್ರಾಂತದಲ್ಲಾಗಲಿ ಸಂಧ್ಯಾದೀಪವನ್ನು ಹಚ್ಚಿಡುವುದಿಲ್ಲ. 

ದ್ದೆ ೃಧೀಭಾವದಿಲದ ಹಿಮ್ಮಟ್ಟುತ್ತಿರುವ ಹೆಜ್ಜೆಗಳನಿಡುತ್ತ ಕ೦ಪ್ರವಕ್ಷಳಾಗಿ ನಮ್ರನೇತ್ರ 


ಶುದ್ಧ ಅರ್ಧರಾತ್ರಿಯಲ್ಲಿ 
ಸ್ಮಿತಹಾಸ್ಯೆ ಲಲ್ಲಾಯುಕ್ತ ಆಗ ಪತಿಶಯ್ಯೆ ಗೆ ನಡೆಯುವುದಿಲ್ಲ. 
ಉಷೆಯ ಉದಯ ಸಮಯದಂತೆ ಅನವಕುಂಠಿತೆ 
ನೀನಕುಂರಠಿತೆ. 
ವ್ಯಂತಹೀನ ಪು ಷ್ಟದಂತೆ ನಿನ್ನಲ್ಲಿ ನೀನೇ ವಿಕಸಿಸಿ 
ಸ್ಕುಟವಾದೆ ಎಂದು ನೀನು padi ? 
ಆದಿಮ ವಸಂತ ಪ್ರಾತವೊ೦ದರಲ್ಲಿ ಮಥಿತ ಸಾಗರದಿಂದ ನೀನೆದ್ದೆ; 
ಬಲಗೈಯಲ್ಲಿ ಸುಧಾಪಾತಿ ತ್ರಿ ಎಡಗೈಯಲ್ಲಿ ವಿಷಭಾ೦ಡವನ್ನುಹಿಡಿದಿದ್ದೆ 
ತರ೦ಗಿತ ಮಹಾಸಿಂಧು 'ಮಂತ್ರಶಾಂತ ಭುಜಂಗವೆಂಬಂತೆ 
ನಿನ್ನ ಪದಪ್ರಾಂತದಲ್ಲಿ ಉಚ್ಛ ಸತ ಫ ಫಣಾ ಲಕ್ಷಶತವನ್ನು 
ತಗಿಸಿತ್ತು ಚ 
ಕುಂದ ಶುಭ್ರ ನಗ್ನ: ಕಾಂತ ಸುರೇಂದ್ರವಂದಿತೇ 
ನೀನನಿದಿತೆ. 
ಎ೦ದೂ ನೀನು ಮುಗುಳಾಗಿರಲಿಲ್ಲವೇ ಬಾಲಿಕೆಯಾಗಿ ಇರಲಿಲ್ಲವೇ 
ಹೇ ಅನಂತ ಯೌವನೆ ಊರ್ವಶೀ? 


ಕತ್ತಲೆಯ ಆಳದ ತಳದಲ್ಲಿಯಾರ ಗೃಹದಲ್ಲಿ ಒಬ್ಬಳೇ ಕುಳಿತು 
ಮಾಣಿಕ ಮೌಕ್ತಿಕಗಳನ್ನು ಕೊಂಡು ನೇನು ಶೈಶವ" ಕೇಳಿಯಲ್ಲಿದ್ದೆ? 
ಮಜಿದೀಪ ದೀಪ್ತ ಕಕ್ಷದಲ್ಲಿ ಸಮುದ್ರದ ಕಲ್ಲೋಲ ಗೀತದಲ್ಲಿ 
ಅಕಲಂಕ ಹಾಸ ಮುಖಿಯಾಗಿ ಪ್ರವಾಳ ಪಾಲಂಕದಲ್ಲಿ ನಿದ್ರಿ ಸದೆ? 
ಯಾ ತೊಡೆಯಮೇಲೆ ಗ್ಯ 
ಸೃಷ್ಟಿಗೆ ಕಾಣುವ ವೇಳೆಗೆ ನೀನು ಯೌವನಘಟಿತಳು 
ಪೂರ್ಣ ಪ್ರಸ್ಸುಟಿತಳು. 
ಯುಗ ಯುಗಾಂತರದಿ೦ದ ನೀನು ವಿಶ್ವದ ಏಕಪ್ರೇಯಸಿ 
ಹೇ ಅಪೂರ್ವ ಶೋಭನೆ ಊರ್ವಶಿ. 
ಮುನಿಗಣವು ಧ್ಯಾನವನ್ನುಳಿದು ನಿನ್ನಡಿಯಲ್ಲಿತನ್ನ ತಪದ ಫಲವನ್ನರ್ಪಿಸಿತು; 
ನಿನ್ನಕಟಾಕ್ಷಘಾತದಿ೦ದ ತ್ರಿಭುವನವುಯೌವನಚೆಂಚಲವಾಯಿತು: 
ನಿನ್ನ ಮದಿರ ಗಂಧವನ್ನು ಮುರುಡಾದ ಗಾಳಿ ಹೊತ್ತು ಹರಡಿತು. 
ಮದುಮತ ತ್ತ ಭೃಂಗದಂತೆ. ಲುಬ್ಬಚಿತ್ತನಾಗಿ ಮುಗ್ದ ಕವಿ 
ಉದ್ದಾಮ ಸಂಗೀತದಲ್ಲಿ 'ಅಲೆದನು.” 
ನೀನೋ ನೂಪುರ ಗುಂಜರಿಯಾಗಿ ನಡೆದೆ ಆಕುಲಾಂಚಲೇ 
ವಿದ್ಯುತ್‌- ಚಂಚಲೇ. 
ಸುರಸಭಾತಲದಲ್ಲಿ ನೃತ್ಯಮಾಡುತ್ತ ನೀನು ಪುಲಕೋಲ್ಲಾಸಿಯಾಗಿರುವ೦ದು, 
ಹೇ ವಿಲೋಲೆ ಹಿಲ್ಲೋಲ ಊರ್ವಶಿ, 
ಸಲು ಮದ್ಯದ ತರಂಗದ ಜಲವು ಛಂದ ಛಂದವಾಗಿ ನಾಟ್ಯದಲ್ಲಿ ಏಳುವುದು; 
ಸಸ್ಯಶೀರ್ಷದ ಸ್ವಂದನ ಚಲನದಲ್ಲಿಧರೆಯ ಅಂಚಲ ಅದುರೆ ಹಾರುವುದು; 
ನ ಸ ಸ್ತನಹಾರದಿ೦ದ ಉದುರಿ ನಕ್ಷತ್ರ ಗಳು ನಭಸ್ಥಳಕ್ಕೆ ಬೀಳುವುವು; 
ಅಕಸ್ಮಾತ್‌ ಪುರುಷಹ್ಯ ದಯಮಧ್ಯದಲ್ಲಿ ಚಿತ್ರವು ಆತ [ಹಾರಿಯಾಗುವುದು, 
ರಕ್ತಧಾರೆ ನಾಟ್ಯ ಮಾಡುವುದು ; 
ದಿಗಂತದಲ್ಲಿ; ನಿನ್ನ ಮೇಖಲೆ ಇದ್ದದಿದ್ದಹಾಗೆ ಕಿತ್ತು ಹೋಗುವುದು 
ಹೇ ಅಸಂವೃತೆ. 
ಸ್ಪರ್ಗದ ಉದಯಾಚಲಿದಲ್ಲಿ ಬ್ಲ ಉಷಃಕಾಲದಲ್ಲಿ ಮೂರ್ತಿಮತಿಯಾಗಿರುವೆ ನೀನು 
€ ಭುವನಮೋಹಿನೀ ಊರ್ವಶಿ. 
ಜನದ ಅಶ್ರುಧಾರೆಯಿ೦ದ ಧೌತವಾಗಿದೆ ನಿನ್ನಮೈಯ ತಂಪು; 
ತ್ರಿರೋಕಗಳ ಹೃದ್ರಕ್ಷದಿಂದ ಅಂಕಿತವಾಗಿದೆ ನಿನ್ನಅಡಿಯ ಕೆಂಪು; 
ಮುಕ್ತವೇಣಿ ವಿವಸನೇ ನಿನ್ನ ಪಾದಪದ [ವನ್ನು 
ವಿಶ್ವದಾಸೆಯ ವಿಕಸಿತ ಆರವಿಂದದ ಮಧ್ಯದಲ್ಲಿಟ್ಟಿರುವೆ ನೀನು ; 
ಅತಿಲಘು ಆ ಭಾರ. 
ಎಲ್ಲಮನಸ್ಸುಗಳ ಸ್ವರ್ಗದಲ್ಲಿರುವ ಅನಂತರಂಗಿಣಿ 
ಹೇ ಸ್ಪಷ್ಟ ಸಂಗಿನಿ. 
ಅಕೋ ಕೇಳು ದಿಶಿ ದಿಶಿಯಲ್ಲಿನಿನಗಾಗಿ ಅಳುವವರ ಗೋಳು 
ಹೇ ಬಧಿರೆ ನಿಷ್ಠುರೆ "ಊರ್ವಶಿ. 
ಆ ಪುರಾತನಾದಿಯುಗವು 'ಜಗಕೆ ಮರಳಿ ಬರಬಹುದೆ? 
ಕೂಲರಹಿತ ಅತಲದಿ೦ಂದ ಸಿ೦ಜಕೇಶಳಾಗಿ ನೀನು ಮರಳಿ ಏಳಬಹುದೆ ? 
ದಿನದಲ್ಲಿ ಪ್ರಥಮ ಪ್ರಭಾತದಲ್ಲಿ ಆ ದೇಹ ಮತ್ತೆ ಕಂಡ ಒಡನೆಯೇ 
ಜಗದ ದೃಷ್ಟಿಘಾತದಿ೦ದ ನಿನ್ನ ಸರ್ವಾ೦ಗ ಕ್ರ೦ದಿಸುವುದು ; 
ಅದರಿಂದ ನೀರು ಉದುರುವುದು; 
ಅಕಸ್ಮಾತ್‌ ಮಹಾ೦ಬುಧಿ ಅಪೂರ್ವ ಸಂಗೀತದಿಂದ 
ತರಂಗಿತವಾಗುವುದು. 
ಮತ್ತೆ ಬಾರಳು ಮತ್ತೆ ಬಾರಳು ; ಆ ಗೌರವಶಶಿ ಅಸ್ನಳು ; 


ಅಸ್ತಾಚಲವಾಸಿನಿ ಈಗ ಊರ್ವಶಿ. 
ಆದುದರಿಂದಲೇ ಈಗ ಧರಾತಲದಲ್ಲಿವಸ೦ತದ ಆನ೦ದೋಚ್ಚಾ ಠ್ವ್ವಾಸದಲ್ಲಿ 
ಯಾವುದೋ ಚಿರ ವಿರಹದ ದೀರ್ಫಶ್ವಾಸ ಮಿಶ್ರವಾಗಿರುವುದು ಹಣುತ್ತದೆ; 
ಪೂರ್ಣಿಮಾ ನಿಶೀಥದಲ್ಲಿದಶದಿಶೆಯ '`ರಿಪೂರ್ಣಹಾಸದಲ್ಲಿ 
ಎ೦ದಿನದೋ ಪೂರ್ವಸ್ಥ್ಯ ಪತಿಯೊಂದು ವ್ಯಾಕುಲಕರವಾದ ಕೊಳಲನ್ನು ನುಡಿಸುತ್ತದೆ ; 
ಅಶ್ರುರಾಶಿ ಕೂಡುತ್ತದೆ ; 
ಆದರೂ ಪ್ರಾಣದ ಆಕ್ರಂದನದಲ್ಲಿ ಆಶೆಯೊ೦ದು ಮೂಡಿ ಉಳಿಯುತ್ತದೆ, 
ಹೇ ಅಬಂಧನೇ. 
ನಮ್ಮ ಪೂರ್ವಿಕರ ಊರ್ವಶಿ ಇಂದ್ರಲೋಕವನ್ನು ಸೇರಿದ ಮೇಲಣ ಸುಂದರಿ; ಅಲ್ಲಿಯೇ 
ಇರುವವಳು. ರವೀಂದ್ರನಾಥ ಠಾಕೂರರ ಊರ್ವಶಿ ಇಂದ್ರಲೋಕದಲ್ಲಿ ನರ್ತಿಸಿ ಅಲ್ಲಿಯ 
ಮನಸ್ಸುಗಳನ್ನು ಅಪಹರಿಸುವ ಆನಂದಗೊಳಿಸುವ ವ್ಯಕ್ತಿ ಮಾತ್ರವಲ್ಲ. ತನ್ನ ಎಳೆಯತನದಿ೦ದ 
ನಮಗೆ `ಣ್ಣಿಗೆ ಕಾಣುತ್ತಾಳೆ. ಸೃಷ್ಟಿಯಲ್ಲಿ ಎಲ್ಲ ಸೌಂದರ್ಯದ ಆರತಯ್ಯದ ತತ್ವವಾಗಿ, ಮಾನವರ 
ಹೃದಯವನ್ನು ಚಪಲಗೊಳೆಸುತ್ತ, ನೋಯಿಸುತ್ತ ಬೇಯಿಸುತ್ತ, ಕಾಡುತ್ತ ಕುಂದಿಸುತ್ತ, 
ಸಂತೋಷಗೊಳಿಸುತ್ತ, ಕಣ್ಣಿಗೆ ಕಾಣದೆ ಸುಳಿಯುತ್ತ, ಇರುವ ಸೂಕ್ಷ ಪಿಕಿ ಅವಳು. ಕವಿ ಈ 
ಭಾವನೆಗೆ ತಕ್ಕಂತೆ ಪಾತಾಳದೆ ಅವಳ ಜನ್ಮ: ಸ್ಥಳವನ್ನೂ, ಅವಳ ಕ್ರೀಡಾ ಸ್ಥಾನಗಳನ್ನೂ, ಸ್ವರ್ಗದಲ್ಲಿ 
ಇಂದ್ರನ ಸಜೆಯಲ್ಲಿ ಆಗಬಹುದೆಂಬ ವ್ಯಾಪಾರಗಳನ್ನೂ ಸೃಷ್ಟಿಯೆಂಬೆ ಹೊರಪ್ರ ಪೆಂಚದಲ್ಲಿ 
ಮನಸೆಂಬ ಒಳಪ್ರಪಂಚದಲ್ಲಿ ಕಾಣತಕ್ಕ - ಒಯ್ಯಾರ ಬೇನೆ ಬೇಗೆಗಳನ್ನೂ ಇಲ್ಲೆ ಅತ್ಯುತ್ತಮ' 
ರೀತಿಯಲ್ಲಿ ಚಿತ್ರಿ ಇದಾನೆ. ನಾಲ್ಕು ಗೆರೆಯನ್ನೆಳೆದು ಒಂದು ಮುಖವನ್ನು ಮಾಡುವ "ಚಿತ್ರಕಾರನ 
ಅಥವಾ ನಾಲ್ಕು ಸ್ವರಗಳನ್ನು ನುಡಿಸಿ ಒಂದು ಗೀತವನ್ನು ತೋರುವ "ಗಾಯಕನ ಕಲೆಯಂತೆ, 
ಸೌಂದರ್ಯ ತತ್ವದ ಜೀವನ ಕಥೆಯನ್ನು ಈ ಕೃತಿ ಹತ್ತು ಮಾತಿನಿಂದ ಸುಲಭವಾಗಿ ಸೂಚಿಸಿದೆ. 
ಠಾಕೂರರು ಚಿತ್ರಾಂಗದಾ ನಾಟಕವನ್ನು “ಬರೆದುದು ಇದೇ ಕಾಲದಲ್ಲಿ, ಈ ವಯಸ್ಸಿನಲ್ಲಿ ಇವರ 
ಕಾವ್ಯಶಕ್ತಿ ಮುಗಿಲನ್ನು ಮುಟ್ಟಿತು. 


೨೫. ಪ್ರೇಮ, ಸೌಂದರ್ಯ 

“ಇಂಗ್ಲೀಷಿನಲ್ಲಿ ಪ್ರಕಟಿಸುವಲ್ಲಿ ಠಾಕೂರರು ವಂಗ ಭಾಷೆಯ ತಮ್ಮ ಹಲವು 
ಗ್ರಂಥಗಳಿಂದ “ಆರಿಸಿದ ಪದ್ಯ ಗಳನ್ನು ಬಂದೊಂದು ಗ್ರಂಥವಾಗಿ ಅಚ್ಚು ಮಾಡಿದರು. ವಂಗ 
ಭಾಷೆಯ ಇಂಥ ಗುಚ್ಚದಿಂದ ಇಂಥ ಪದ್ಯಗಳು ಬಂದಿವೆಯೆಂದು “ಹೇಳುವುದಕ್ಕೆ ಎಲ್ಲಾ 
ಸಂದರ್ಭದಲ್ಲಿಯೂ ನೆಮಗೆ ಸಾಕಾದಷ್ಟು' ಆಧಾರವಿಲ್ಲ. ಇಂಗ್ಲೀಷಿನ ಗ್ರಂಥದೆಲ್ಲಾಗಲಿ' 
ಒಂದೊಂದು” ಗ್ರಂಥದಲ್ಲಿ ಒಂದೊಂದೇ “ರೀತಿಯ ಪದ್ಯಗಳಿವೆಯೆಂದು ಹೇಳುವಂತಿಲ್ಲ 
ಆದದರಿಂದ ಇನ್ನು ಮುಂದೆ ಇವರ ಕಾವ್ಗಗಳ ಚರ್ಚೆಗೆ ಒಂದೊಂದು ಗ್ರಂಥವನ್ನು 
ತೆಗೆದುಕೊಳ್ಳುವುದಕ್ಕೆ ಅನುಕೂಲ ಕಡಮೆ; ಅಲ್ಲದೆ ಹಾಗೆ ತೆಗೆದುಕೊಂಡು ಪ್ರಯೋಜನವಿಲ್ಲ ಈ 
ಕಾರಣದಿಂದ ಇಂಗ್ಲೀಷಿನಲ್ಲಿ ಪ್ರಕಟವಾಗಿರುವ "ಕವಿತೆಗಳನ್ನು ಮುಂದೆ ವಿಷಯಕ್ಕನುಸಾರವಾಗಿ 
ವಿಮರ್ಶಿಸಿದೆ. ಇವುಗಳಲ್ಲಿ 'ಿಂಗ್ಲೀಷಿನಲ್ಲಿ ಮೊದಲು ಅಚ್ಚಾದದ್ದು ಭಕ್ತಿ ಗೀತಗಳ 'ಗುಚ್ಚ. ಆದರೆ 
ವ೦ಗ ಭಾಷೆಯಲ್ಲಿ ಇತರ' ಗ್ರಂಥಗಳು ಹಲವು ಅಚ್ಚಾದಮೇಲೆ ಈ ಭಕ್ತಿ ಗೀತೆಗಳು ಬೆಂದುವು. 
ಇಲ್ಲಿ ಸಾಧ್ಯ ವಾದ ಮಟ್ಟಿಗೆ ಕಾಲಕ್ರಮವನ್ನು ಅನುಸರಿಸಿ ಕೃತಿಗಳನ್ನು ವಿಮರ್ಶಿಸಲಾಗುವುದು. 

ಇದುವರೆಗೆ ಬಂದಿರುವ ಕತಿಗಳಿಂದ ಎಲ್ಲ "ವಿಗಳರಿತೆ ಈ ಕವಿಗೂ ಪ್ರಕೃತಿಯ 
ಮುಖವೂ ಹೃದಯದ ಭಾವಗಳೂ ವಸ್ತುವಾಗಿದ್ದು ಎನ್ನುವುದು ಕಂಡಿರಬೇಕು. ಆ ಮುಖದಲ್ಲಿ 
ಮುಖವಾಗಿ “ಕಾಣುವುದು ಸೌಂದರ್ಯ; ಆ "ಭಾವಗಳಲ್ಲಿ ಮುಖ್ಯವೆನ್ನಿಸುವುದು ಪ್ರೇಮ. 
ಊರ್ವಶಿ ಈ ಸೌಂದರ್ಯದ ಆಂತರ್ಯದ ಮೂರ್ತಿ; ಮಾನವನ ಹೃದಯ ಸ್ವರ್ಗದಲ್ಲಿ 
ನರ್ತಿಸುತ್ತ ಆಸೆಯಿ೦ದ ರಕ್ತವನ್ನು ಕುದಿಸುವ ಕುಣಿಸುವ ಶಕ್ತಿ ಠಾಕೂರರ ಕೃತಿಯಲ್ಲಿ ಈ ಎರಡು' 
ತತ್ತಗಳೂ' ವಿಸಾರವಾಗಿ “ಹರಡಿವೆ, ಹಬ್ಬಿವೆ. ಕವಿಯ ಕರ್ತವವೇನೆ೦ಿದರೆ, ಪಂಚದ 
ಸೌರಿದರ್ಯವನ್ನು ವರ್ಣಿಸುವುದು, * ಮನಸ್ಸು ಮನಸಿಗೆ ಚರೆಯುವಂತೆ 
ಸಹಾಯಮಾಡುವುದು, ಜೀವನದ ಉತ್ಸವದಲ್ಲಿ ವಂದಿಯಾಗಿ ಮಾಗಧನಾಗಿ 
ತುತ್ತೂರಿಕಾರನಾಗಿರುವುದು, ಎ೦ಬ ಅಭಿಪ್ರಾ ಪ್ರಾಯವನ್ನು ಇವರು ಒಂದು ಪದ್ಯದಲ್ಲಿ ಹೇಳಿದಾರೆ: 


“ಅಯ್ಯಾ ಕವಿ, ಸ೦ಜೆ ಸಮೀಪಿಸುತ್ತಿದೆ. ನಿನ್ನ ಕೂದಲು ನರೆಯುತ್ತಿದೆ. ಏಕಾಕಿಯಾಗಿ 
ಕುಳಿತು ಧ್ಯಾನಮಾಡುವಾಗ ಪರದ ವಿಚಾರ ನಿನ್ನ ಮನಸ್ಸ ಗೆ ಮುಟ್ಟುತ್ತಿದೆಯೋ?” 
ಕನಿ ಹೇಳಿದನು: 
“ಸ೦ಜೆಯಾಗಿದೆ ಆದಕಾರಣ ನಾನು ಊರಿನಿಂದ ಯಾರಾದರೂ ಕರೆದಾರು 
ಎ೦ದು ಎಷ್ಟು ಹೊತ್ತಾದರೂ ಕಾದುಕೊಂಡಿದೇನೆ. ಎಳೆಯ ಹೃದಯಗಳು ಅಲೆದು 
ಸೇರುವುದನ್ನು, ಎರಡು ಜೊತೆ ಕಣ್ಣುಗಳು ತಮ್ಮ ಮೌನವನ್ನು ಮುರಿದು ತಮಗಾಗಿ 
ನುಡಿಯುವ ಗಾನವನ್ನು ಬೇಡುವುದನ್ನು ನಾನು ನೆರೀಕ್ಷಿಸುತ್ತಿದೇನೆ. ನಾನು ಜೀವನದ 
ತೀರದಲ್ಲಿ ಕುಳಿತು ಸಾವನ್ನೂ ಸಾವಿನ “ಆಚೆಯ ಜೀವನವನ್ನೂ ಕುರಿತ ಧ್ಯಾನದಲ್ಲಿ 
ಮುಳುಗಿದರೆ ಈ ಪ್ರಣಯಿಗಳ ಪ್ರೇಮೋದ್ಯೋಗದ ಗಾನವನ್ನು ಹೆಜೆಯುವರಾ ಸ 
“ನನ್ನ ಕೂದಲು ನರೆಯುತ್ತಿರುವುದು ಸ ಸಣ್ಣ ವಿಷಯ: ಸದಾ ಕಾಲವೂ ನಾನು 
ಇಲ್ಲಿಯ ಎಳೆಯರು ಎಷ್ಟು ಚಿಕ್ಕವರೋ ಅಷ್ಟು ಚಿಕ್ಕವನು ; ಇಲ್ಲಿಯ ಮುದಿಯರು 
ಎಷ್ಟು ಮುದುಕರೋ ಅಷ್ಟು ಮುದುಕನು. ಇವರಲ್ಲಿ **ಲವರು ನಗುತ್ತಾರೆ. ಸ್ನಿಗ್ಗವಾಗಿ 
ಸುಂದರವಾಗಿ ಕೆಲವರ ಕಣ್ಣಿನಲ್ಲಿ ಹಾಸ್ಯ ಮಿನುಗುತ್ತದೆ. ಇನ್ನು ಕೆಲವರ ಕಣ್ಣಿನಲ್ಲಿ 
ಹಗಲಿನಲ್ಲಿ ನೀರು ಉಕ್ಕುತ್ತದೆ. “ಚೇರೆ ಕೆಲವರ ಕಣ್ಣ ನೀರು ಮಸಕಿನಲ್ಲಿ ಮರೆಯಾಗಿದೆ. 
ಇವರಿಗೆಲ್ಲ. ನಾನು ಜೌಕು. ಮರಣದಾಚೆಯ ಜೀವನದ ಧ್ಯಾನಕ್ಕೆ ನನಗೆ 
ವಿರಾಮವಿಲ್ಲ ಡೆ 2 
ಇಂಥ ಉಪಾಸನೆಗೆ ಒಲಿಯದ ತತ್ವವಿಲ್ಲ ಠಾಕೂರರ ಕವಿತೆಯಲ್ಲಿ 
ಪ್ರೇಮಸೌಂದರ್ಯಗಳ ವಿಷಯದಲ್ಲಿ ಒ೦ದು ಅನ್ಯಾದೃಶವಾದ ದೃಷ್ಟಿಪಾಟಿವ ಕಾಣುತ್ತದೆ. ಇದಕ್ಕೆ 
ನಿದರ್ಶನವಾಗಿ ಇಲ್ಲಿ ಕೆಲವು ಪದ್ಯಗಳನ್ನು ಎತ್ತಿ ಬರೆದಿದೆ. 

ಎಳತನದಲ್ಲಿ ಆತುರದಿಂದ ಪ್ರಿಯ ಸತಿಯನ್ನು ಕರೆಯುವ ಭಾವ ಈ ಪದ್ಯದಲ್ಲಿ 
ಸುಂದರವಾಗಿ ರೂಪುಗೊಂಡಿದೆ: 

“ನೀನು ಈಗ ಇರುವಂತೆಯೇ ಬಾ, ಅಲಂಕಾರಮಾಡಿ ಕೊಳ್ಳುವುದರಲ್ಲಿ 
ಹೊತ್ತು ಕಳೆಯಬೇಡ. ನಿನ್ನ ಜಡೆ ಬಿಚ್ಚಿದ್ದರೆ ಬೈತಲೆ ನೇರವಾಗಿಲ್ಲದಿದ್ದರೆ ಕಂಚುಕ 
ಕಟ್ಟಿರದಿದ್ದರೆ ತೊಂದರೆ ಪಡಬೇಡ. ಇರುವರಿತೆ ಬಾ. ಅಲಂಕಾರದಲ್ಲಿ ಹೊತ್ತು ಕಳೆಯ 
ಬೇಡ. 

“ಹುಲ್ಲಿನಮೇಲೆ ಬೇಗ ಬೇಗ ಹೆಜ್ಜೆಯಿಡುತ ಬಾ. ನಿನ್ನ ಕಾಲ ಅಲತಿಗೆ 
ಮಂಜಿನಲ್ಲಿ ಹೋದರೆ, ನಿನ್ನ ಕಾಲ ಅಂದುಗೆ" ಸ್ವಲ್ಪ ಸಡಿಲವಾದರೆ" ನಿನ್ನ ಸರದಿ೦ದ 
ಮುತ್ತು ಸೋರಿಬಿದ್ದರೆ, ಅದಕ್ಕೆ ನೀನು ಚಿಂತೆಮಾಡಡೇಡ. ಹುಲ್ಲಿನಮೇಲೆ ಬೇಗ ಬೇಗ 
ಹೆಜ್ಜೆಯಿಟ್ಟು ಬಾ. 

“ನೀನು ಮಾಲೆಯನ್ನು ಪೋಣಿಸಿ ತರದಿದ್ದರೆ ಇಲ್ಲವೆನ್ನುವರಾರು? ಕಡಗದ 
ತಿರುಪನ್ನು ಹಾಕದಿದ್ದರೆ ಜೇಡ" ಬಿಡು. ಆಕಾಶದ ತುಂಬಿ ಮೋಡಗಳು ಹಬ್ಬಿವೆ. 
ಹೊತ್ತಾಗಿ ಹೋಗಿದೆ. ಇರುವಂತೆ ಬಾ, ಅಲಂಕಾರದಲ್ಲಿ ಹೊತ್ತು ಕಳೆಯಬೇಡ.” 

ಈ ಪದ್ಯದಲ್ಲಿ, `ಹೋಗಿಬರುವೆನು ಎಂದು ಬಾಯಲ್ಲಿ ಹೇಳುತ್ತ ಹೋಗುವುದಕ್ಕೆ ಇಷ್ಟವಿಲ್ಲದ 
ಪ್ರಿಯನು ಹೇಳುವ ಮಾತು ಕಾಣುತ್ತದೆ: 

“ಹೋಗಿಬರುಪನೆಂದು ಹೇಳುವುದಕ್ಕೆ ನಾನು ಬಂದಾಗ ನೀನು ನಂಬದೆ 
ನಗುವ ನಗೆ ನಿನ್ನ ಕಣ್ಣಿನಲ್ಲಿ ಕಂಡು ಮರೆಯುತ್ತದೆ. ಈ ಹಿಂದೆ ಹೋಗಿಬರುವೆನೆಂದು 
ಹೇಳಿ ಹೋಗದೆ ಭಿದ್ದಿರುವುದರಿಂದ ನಾನು ಮರಳಿ ಬರುವೆನೆಂದು ನೀನು 
ತಿಳಿದಿದ್ದೀಯೆ. 

“ನಿಜವಾಗಿ ನನಗೂ ಇದೇ ಸಂಶಯವುಂಟು. ಆದರೇನು ? ಚೈತ್ರಮಾಸವು 
ಪುನಃ ಪುನಃ ಬರುತ್ತದೆ; ಪೂರ್ಣಚ೦ದ್ರನು ಹೋಗುವೆನೆಂದು ಹೊರಡು ಮರಳಿ 
ಬರುತ್ತಾನೆ; ಹೂಗಳು ಮರಳಿ ಬಂದು ತಮ್ಮಕೊಂಬೆಗಳ ಮೇಲೆ ವರುಷ ವರುಷವೂ 
ತೊಳಗುತ್ತವೆ. 

`ನಾನು ಕೂಡಾ ಹೋಗಿಬರುವೆನೆನ್ನುವುದು ಮರಳಿ ಬರುವುದಕ್ಕಾಗಿ 
ಎನ್ನುವುದು ಸಾಧ್ಯ. ಆದರೂ ಹೋಗುವೆನೆಂಬ ಸೋಗು ಸ ಸ್ವಲ್ಪ ಹೊತ್ತು ಇರಲಿ; ಅದನ್ನು 


ಅಷ್ಟು ಅವಸರವಾಗಿ ದೂಡಿಬಿಡಬೇಡ. 

“ಹೊರಟುಹೋಗುತ್ತೇನೆ, ಇನ್ನು ಬರುವುದಿಲ್ಲ, ಎ೦ದು ನಾನು ಹೇಳಿದಾಗ 
ಆ ಮಾತು ನಿಜವೆಂದು ತಿಳಿದುಕೋ, ಕಣ್ಣೀರು ಉಕ್ಕಿ ನಿನ್ನ ಕಣ್ಣ ಕಾಡಿಗೆಯ ಅಂಚನ್ನು 
ಒ೦ದು ಕ್ಷಣಮಾತ್ರ ಇನ್ನಷ್ಟು ಕರಿದೆನಿಸುವುದಕ್ಕೆ ಬಿಡು. 

“ಇದಾದಮೇಲೆ್‌ ಅಗಲಲಾರದೆ “ನಾನು ಮರಳಿ ಬಂದಾಗ ನಿನಗೆ 
ಬೇಕಾದಷ್ಟು ಸರಸದಿಂದ ನಕ್ಕು ನಾನು ಹಿಂದಿರುಗಿ ಬರುವುದು ತಿಳಿದಿತ್ತೆಂದು 
ತೋರಿಸು. ಆಗ ಅದನ್ನು ನಾನು ಬೇಡವೆನ್ನುವುದಿಲ್ಪ” 
ಮುಗ್ಗರಾದ ಹಳ್ಳಿಯ ಜನರ ಸರಳವಾದ ಪ್ರೇಮ ಎಷ್ಟು ಚೆನ್ನಾಗಿರಬಹುದು 


ಎನ್ನುವುದು ಈ ಪದ್ಯದಲ್ಲಿ ಕಾಣುತ್ತದೆ : 

ವರ ಮರದ ಮೇಲೆ ಕುಳಿತು ಹೊಂಬಕ್ಕಿ ಹಾಡುವುದು. ನನ್ನ ಎದೆ 
ಸಂತೋಷದಿಂದ ಕುಣಿಯುವುದು. 

“ನಾವಿಬ್ಬರೂ ಒಂದು ಊರಿನಲ್ಲಿದ್ದೇವೆ. ಇದೇ ನಮ್ಮಿಬ್ಬರಿಗೆ ಒಂದು 
ಸಂತೋಷ. 

“ಅವಳು ಸಾಕುತಲಿರುವ ಕುರಿಯ ಮರಿ ಎರಡು ನಮ್ಮ ತೋಪಿನ 
ಮರಗಳಡಿ ಮೇಯಲು ಬರುತ್ತವೆ. 

“ನಮ್ಮ ಬತ್ತದ ಗಡ್ಡೆಗೆ ಅವು ಸುಳಿದು ಬ೦ದಾಗ ಅವುಗಳನ್ನು ನಾನು 
ಎತ್ತಿಕೊಳ್ಳುತ್ತೀನೆ. 


ನಮ್ಮ ಊರು ಖಂಜನ, ನಮ್ಮನದಿ ಅ೦ಜನ, 
ನನ್ನ ಹೆಸರು ಎಲ್ಲ ಬಲ್ಲರು ಅವಳ ಹೆಸರು ರಂಜನ. 

“ನಮ್ಮ ಮಧ್ಯೆ ಇರುವುದು ಒಂದೇ ಒಂದು ಹೊಲ. 

“ನಮ್ಮ ತೋಟದಲ್ಲಿ ಗೂಡು ಕಟ್ಟಿದ ಜೇನು ಅವರ ತೋಟದ ಹೂವಿನ 
ರಸಕ್ಕೆ ಹೋಗುತ್ತವೆ. 

“ಅವರು ಘಟ್ಟದಿಂದ ತೇಲಬಿಟ್ಟ ಹೂ ನಾವು ಸ್ನಾನಮಾಡುವೆಡೆಗೆ ನೀರಿನ 
ಮೇಲೆ ಬರುತ್ತದೆ. 

“ಅವರ ಹೊಲದ ಕುಸುಮ ನಮ್ಮಸಂತೆಯಲ್ಲಿಮಾರುತ್ತವೆ. 

“ನಮ್ಮಊರು ಖಂಜನ, ನಮ್ಮ ನದಿ ಅಂಜನ. 
ನನ್ನ ಹೆಸರು ಬಲ್ಲರೆಲ್ಲ, ಅವಳ ಹೆಸರು ರಂಜನ. 

“ಬಾಗಿ ಬಳುಕಿ ಅವರ ಮನೆಗೆ ಹೋಗುವ ದಾರಿ ವಸಂತದಲ್ಲಿ 
ಮಾವಿನ ಹೂವಿನಿಂದ ಮಘ ಮಫಿಸುತ್ತದೆ. 

“ಅವರ ಹೊಲದಲ್ಲಿ ಅಗಸೆ ತೊಯ್ದಿಗೆ ಬ೦ದಾಗ ನಮ್ಮ ಹೊಲದಲ್ಲಿ ಪುಂಡಿ 
ಹೂವಾಗಿರುತ್ತದೆ. 

“ಅವರ ಮನೆಯ ಮೇಲೆ ನಗುತ್ತಿರುವ ತಾರೆಗಳು ನಮ್ಮನ್ನು ನೋಡಿ ಕಣ್ಣು 
ಮಿಟುಕಿಸುತ್ತವೆ. 

“ಅವರ ಕೆರೆಯನ್ನುತು೦ಬುವ ಮಳೆ ನಮ್ಮಕದ೦ಬ ವನವನ್ನುನಲಿಸುತ್ತದೆ. 

“ನಮ್ಮಊರು ಖರಜನ, ನಮ್ಮನದಿ ಅಂಜನ, 
ನನ್ನ ಹೆಸರು ಎಲ್ಲ ಬಲ್ಲರು ಅವಳ ಹೆಸರು ರಂಜನ.” 

ಮನುಷ ನನ್ನು ಮಂಕುಮಾಡುವ ಹೆಣ್ಣ ಚೆಲುವು ತೀರ ಹೆಣ್ಣಲ್ಲಿ ಇರತಕ್ಕದ್ದಲ್ಲ, ಗಂಡು ತನ್ನ 
ಊಹೆಯಿಂದೆ' ಅದನ್ನು ಮಾಡಿಕೊಂಡಿದಾನೆ: 

“ಹೆಣ್ಣೆ, ನೀನು ದೇವರಿಂದ ಮಾತ್ರ ರೂಪುಗೊಂಡಿಲ್ಲ; ಗ೦ಡಿನ 
ಹೃದಯದಿಂದಲೂ ರೂಪುಗೊಂಡಿರುವೆ. 

“ಅವನು ತನ್ನ ಆಸೆಗಳಿಂದ ನಿನಗೆ ಸೌಂದರ್ಯವನ್ನು ತುಂಬುತ್ತಿರುವನು. 

“ಕವಿಗಳು ನಿನ್ನ ಉಡುಗೆಗಾಗಿ ಹೊನ್ನ ಚಿತ್ರಗಳ ದಾರದಿಂದ ವಸ್ತ್ರ ್ರವೊಂದನ್ನು 
ನೇಯುತ್ತಿರುವರು. 

“ಚಿತ್ರ ಗಾರರು ನಿನ್ನ ಆಕೃತಿಗೆ ಮರಳಿ ಮರಳಿ ಅಮರತೆಯನ್ನು 


ಕೊಡುತ್ತಿರುವನು. 
“ನಿನ್ನನ್ನು ಅಲ೦ಕರಿಸಿ ನಿನಗೆ ಭೂಷಣವಾಗಿ 
“ನಿನ್ನ ಶ್ರೇಷ್ಠತೆಯನ್ನು ಹೆಚ್ಚಿಸುವ ಸಲುವಾಗಿ 
“ಸಾಗರವು ಮೌಕ್ತಿಕವನ್ನೂ ಖನಿಗಳು ಸ್ಪರ್ಣವನ್ನೂ 
“ಚೈತ್ರವನಗಳು ತೆಮ್ಮಪು ಷ್ಹಗಳನ್ನೂ ಕೊಡುತ್ತಿರುವುವು. 
“ನನ್ನ ತಾರುಣ್ಯದ ಇ 
“ಗಂಡಸರ ಹೃದಯದಾಸೆ ತನ್ನ ಪ್ರತಿಭೆಯನ್ನು ಬೀರಿದೆ. 
“ಹೆಣ್ಣೆ, ನೀನು ಅರ್ಧಮಾತ್ರ ಹೆಣ್ಣು: ಉಳಿದರ್ಧ ಕನಸು.” 
ಪ್ರೇಮ ಎನ್ನುವುದು ಮನುಷ್ಯ ನ ವಿಷಯದಲ್ಲಿ ತೋರುವ ಮನೋಧರ್ಮ ಮಾತ್ರವಲ್ಲ, ಇತರ 
ಜೇವಗಳನು" ಕುರಿತು ಇರಬಹುದು. ಇದನ್ನು "ಕವಿ ಒಂದು ಪದ್ಯದಲ್ಲಿ ಸ್ವಲ್ಪ ಹಾಸ್ಯ “ಕಾಣುವಂತೆ 
ವರ್ಣಿಸಿದ್ದಾರೆ: 
“ವೈಶಾಖ ಮಾಸದ ಒಂದು ದಿವಸ ಸುಡುತ್ತಿದ್ದ ಮಧ್ಯಾಹ್ನ ಮುಗಿಯದಂತೆ 
ನಿಂತಿತ್ತು. ಕಾದ ಭೂಮಿ ಬಿಸಿಲಿನಲ್ಲಿ ದಾಹಕ್ಕೆ ಬಾಯಿಬಿಟ್ಟಿತ್ತು 
“ಆಗ ನನಗೆ ನದಿಯ” ದಡದಿರಿದ ಬಾ ಅಮ್ಮಯ್ಯ ಎಂದು ಕರೆದದ್ದು 
ಕೇಳಿಸಿತು. ನಾನು ಪು ಸ್ವಕವನ್ನು ಮುಚ್ಚಿ ಕಿಟಕಿಯನ್ನು ತೆಗೆದು ನದು ಯಾರು ಎಂದು" 
ನೋಡಿದೆನು. 
“ಒ೦ದು ದೊಡ್ಡ ಎಮ್ಮೆ; ಕೆಸರಾದ ಮೈ; ಶಾಂತವಾದ ಸಮಾಧಾನವಾದ 
ದೃಷ್ಟಿಯಿಂದ ನೀರಿನ ಪಕ್ಕದಲ್ಲಿ ನಿಂತಿತ್ತು 
“ಒಬ್ಬ ತರುಣನು "ಮೊಣಕಾಲುದ್ದ ನೀರಿನಲ್ಲಿ ನಿ೦ತು ಅದನ್ನು ಸ್ನಾನಕ್ಕೆ 
ಕರೆಯುತ್ತಿದ್ದನು. 
“ನನಗೆ ನಗು ಬಂದಿತು; ಸಂತೋಷವಾಯಿತು. ನನ್ನ ಮನಸ್ಸಿನಲ್ಲಿ ಒ೦ದು 
ಮಧುರ ಭಾವ ತಲೆದೋರಿತು.” 
ಒಟ್ಟಿನಲ್ಲಿ ಪ್ರೇಮವು ಜೀವತತ್ವಕ್ಕಿಂತಲೂ ಕಡಮೆಯಾದದ್ದಲ್ಲ ಅದರ ಉಪಾಸನೆಯಿ೦ದ ಸಮಸ್ತ 
ಮರಿಗಳವನ್ನೂ ಪಡೆಯಬಹುದು, ಎಲ್ಲಾ ಸಿದ್ದಿಗಳನ್ನೂ ಸಾಧಿಸಬಹುದು, ಎಂಬುದೇ ಕವಿಯ 
ಭಾವನೆ. ಪ್ರಿಯೆಯಲ್ಲಿ ಸುಖವನ್ನು ಕಂಡ ಪ್ರಿಯನು" ಪ್ರೇಮವು ಸಾಕಾದಷ್ಟು ವಿಸ್ತಾರವಾದ 
ಪ್ರಪಂಚ ಎಂದು ಹೇಳುತ್ತಾನೆ. 
“ನನ್ನ ಹೃದಯವೆಂಬ ವನವಿಹಾರಿ ಪಕ್ಷಿ 
“ನಿನ್ನೆ ಕಣ್ಣುಗಳಲ್ಲಿ ತನ್ನನಭವನ್ನು ಕಂಡಿದೆ. 
“ಇವು ಉದಯದ ತೊಟ್ಟಿಲು; ತಾರೆಗಳ ರಾಜ್ಯ. 
“ನನ್ನಗೀತೆಗಳು ಅವುಗಳಲ್ಲಿ ಮುಳುಗಿಹೋಗಿದೆ. 
«ಧ್ರ 'ಅಕಾಶದಲ್ಲಿ ಸುತ್ತುವುಡೇ ಸಾಕು ನನಗೆ. 
“ಇದರ ವಿಸ್ತಾರವಾದ ಪವಿತ್ರತೆಯಲ್ಲಿ ಇದರಲ್ಲಿರುವ ಮೋಡಗಳನ್ನು ಭೇದಿಸಿ 
“ಇದರಲ್ಲಿ ಬೆಳಗುವ ಎಳಬಿಸಿಲಿನಲ್ಲಿ ಗರ ಹರಡಬಹುದಾದರೆ ಸಾಕು 
ನನಗೆ.” 
ಇಷ್ಟು ಶ್ರೇಷ್ಠವಾದ ಈ ತತ್ವ ಅಷ್ಟೇ ಸರಳವಾದದ್ದು ಒಂದು ಕಡೆ ಕವಿ ಹೀಗೆಂದು ಹೇಳಿದ್ದಾರೆ: 
“ಸಾಧ್ಯ ವನ್ನು ಮೀರಿದ ಬೇರೆಯ ಮಾಯೆ ಬೇಡ; ದುಸ್ಸಾಧ್ಯವಾದದ್ದನ್ನು 
ಪಡೆಯುವ ಪ್ರಯತ್ನವಿಲ್ಲ. ಬೆಡಗಿನ ಹಿಂದೆ ಅವಿತು ಭೀತಿಯಿಲ್ಲ. ತಿಳಿಯದ ತತ್ವವನ್ನು 
ಹುಡುಕಿ ತಿಳಿಯುವುದಿಲ್ಲ. 
“ನಮ್ಮಈ ಪ್ರೇಮವು ಗಾನದಂತೆ ಸರಳ.” 
ನಿಜವಾದ ಪ್ರೇಮ ಇರಲಾಗಿ ಪ್ರ ಪಂಚದ ಯಾವ ಐಶ್ಚರ್ಯವೂ ಮನುಷ್ಯನಿಗೆ ಬೇಕಾಗುವುದಿಲ್ಲ. 
ಪ್ರೇಮವು ಸೌಂದರ್ಯದೊಂದಿಗೆ ಹೆಣೆದುಕೊಂಡಿರುವ ತತ್ವ. ಎಳೆತನದ ಕವಿತೆಯಲ್ಲಿ 
ಇವು ಒಂದರಲ್ಲಿ ಒಂದು ಕಾಣುತ್ತಿರುತ್ತವೆ. ಈ ಸೌಂದರ್ಯವೆನ್ನುವುದು ಆಕಾರವನ್ನು ಮಾತ್ರ 
ಕುರಿತಿರುವುದಿಲ್ಲ; ಆಂತರ್ಯದಲ್ಲಿಯೊ ಅದಕ್ಕೆ ವ್ಯಾಪ್ತಿಯಿದೆ. ಅದನ್ನು ಕುರಿತ "ಲವು 
ಪದ್ಯಗಳನ್ನು ಇಲ್ಲಿ ಕೊಡುವುದು ಅವಶ್ಯಕ. 


ವಸಂತಕಾಲವು ಕಾವ್ಯಗಳ ಅನಾದಿ ವಿಷಯ. ಠಾಕೂರರ ಕೈಯಲ್ಲಿ ಅದು ಹೊಸ 
ಕಳೆಯನ್ನು ಪಡೆದಿದೆ. 
“ಆದಿ ಕಾಲದಲ್ಲಿ, ಓ ವಸ೦ತ, ನೀನು ದೇವ ನಂದನದ ದಕ್ಷಿಣದ 
ಬಾಗಿಲನ್ನು ತೆರೆದು ನೆಲದ ನವಯೌವನದಲ್ಲಿ ಇಳಿದು ಬಂದಾಗ 
"ಗಂಡಸರೂ ಹೆಂಗಸರೂ ಮನೆಗಳನ್ನು ಬಿಟ್ಟು ಓಡಿಬಂದರು, ನಗುತ್ತ 
ಕುಣಿಯುತ್ತ ಆನಂದ ಸಂಭ್ರಮದ ಮರುಳಾಟದಲ್ಲಿ ಒಬ್ಬರ ಮೇಲೊಬ್ಬರು ಪು 
ಪರಾಗವನ್ನು ಎರಚುತ್ತ ನುಗ್ಗಿದರು. 
“ವೆರುಷ ಹೋಗಿ' ವರುಷ ಬರಲು ನೀನು ಆ ದಿವಸ ನಿನ್ನ ದಾರಿಯಲ್ಲಿ 
ಎರಚಿದ ಅದೇ ಹೂವನ್ನು ಮರಳಿ ತರುತ್ತಿರುವೆ. 
“ಆದಕಾರಣ ಇಂದು ಹರಹಿರುವ ಅವುಗಳ ಗ೦ಧವು ಈಗ ಬರಿಯ 
ಕನಸಾದ ಆ ದಿನಗಳ ಸುಯಿಲನ್ನು ಸುಯ್ಯುತ್ತದೆ. 
“ಬಾಳಿ ಅಳಿದ ಲೋಕಗಳ ನೋವ ನೆನಪು ಅದಕ್ಕೆ ಕಚ್ಚಿ ಕೊಂಡಿದೆ. 
“ಮಾನವನ ಭಾಷೆಯಿಂದ ಮರೆತುಹೋಗಿರುವ ಪ್ರೇಮ ಕಥೆಗಳ 
ಭಾರದಿ೦ದ ನಿನ್ನ ಮಾರುತನು ಧೀರನಾಗಿದಾನೆ.” 
“ಒಂದು ದಿನ ಪ್ರೇಮದ ಮೊದಲ ಅನುಭವದಿಂದ ವಿಭ್ರಮಗೊಂಡ ನನ್ನ 
ಬಾಳಿಗೆ ನೀನು ಹೊಸ ಅಚ್ಚರಿಯೊಂದನ್ನು ಧರಿಸಿ ಬಂದೆ. 
“ಅದುಮೊದಲು" ಹೊಸದಾಗಿ “ಅದ ಆ ಆನಂದದ ಮೃದುಲ ವಿಹ್ನಲತೆ 
ನೀನು ತರುವ ಚಕ್ಕೋತದ ಹೂವಿನ ಮೊದಲ ಮುಗುಳಿನಲ್ಲಿ ಅವಿತು ಬರುತ್ತದೆ. 
“ನುಡಿಯಲಾಗಡೆ ತುಂಬಿದ ನನ್ನ ಭಾವವನ್ನು' ಕಾದ ಮೌನದಲ್ಲಿ ನಿನ್ನ 
ನೆಲದಾವರೆ ತಡೆದಿದೆ. 
“ಆ ಚೈತ್ರದ ಸುಖಭರಿತ ಯಾಮಗಳ ಸ್ಮರಣೆ, ಮರಳಿ ಮರಳಿ ಹೊಮ್ಮುವ 
ನಿನ್ನ ನವಪಲ್ಲವಗಳಲ್ಲಿ, ಪುಳಕಿತವಾಗಿ ಮರ್ಮರಿಸುತ್ತದೆ. ೫ 
ಕವಿ ಒಂದು" ಸಲ ನಾನು ಮುಂದಕ್ಕೆ ಎಲ್ಲಾದರೂ ಪುನಃ ಹುಟ್ಟುವುದಾದರೆ ಗೋವಳನಾಗಿ 
ಹುಟ್ಟಿಯೇನು, ಬೃ೦ದಾವನದಲ್ಲಿ ಇದ್ದೇನು ಎ೦ದು ಆಸೆಪಡುತ್ತಾನೆ : 
“ಮುಂಡೆ ಎಂದಾದರೂ ಬೃಂದಾವನದಲ್ಲಿ ಒಬ್ಬ ಗೋವಳನಾಗಿ ನಾನು 
ಹುಟ್ಟಿಬಹುದಾದರೆ 
“ನನ್ನ ಮನೆತನದ ಪ್ರೌಢಿಮೆಯ ಡ೦ಭವನ್ನೇ ನಾನು ಸಾಯಬಿಟ್ಟೇನು. 
“ಆಲದ ಮರದ ಕೆಳಗೆ ಕುಳಿತು ದನವನ್ನು ಮೇಯಿಸುತ್ತ 
“ವಿರಾಮವಾಗಿ ಗುಂಜಿಯ ಹೂವನ್ನು ಮಾಲೆ ಮಾಡುವಂಥ, 
“ಯಮುನಾ ನದಿಯ ಆಳವಾದ “ತಂಪಾದ ವಾಹಿನಿಯಲ್ಲಿ ದುಮುಕಿ 
ಈಜುವಂ೦ಥ, 
“ಗೋಪಾಲನು ನಾನಾಗಬಹುದಾದರೆ.” 
ತಾನು ಪಡುತ್ತಿರುವ ಸಂತೋಷವೂ ನೋವೂ ಈ ಜನ್ಮದಲ್ಲಿ ಬಂದ ಸ೦ಸ್ಕಾರ ಮಾತ್ರದ 
ಫಲವಲ್ಲವೆಂದು ಕವಿಗೆ ಒಂದು ಸಲ ತೋರುತ್ತದೆ. ವಿಶ್ಚಜೀವನದ ಮೂಲವಾದ ಅನ೦ತ 
ಕಾಲದ ಒಂದು ಜೀವ ಈ ಎಲ್ಲ ಅನುಭವವನ್ನೂ ಪಡುತ್ತದೆ ಎಂದು ಆತನ ಊಹೆ. 
“ನನ್ನ ಕಣ್ಣಿನ ಹಿಂದೆ ಒಬ್ಬ ಪ್ರೇಕ್ಷಕನು ಕುಳಿತಿದ್ದಾನೆ. ಅವನು ಯುಗ 
ಯುಗಗಳ ಬದುಕನ್ನುನೋಡಿರುವಂತೆ ಕಾಣುತ್ತದೆ. 
“ನೋಡಿ ಮರೆತ ಆ ನೋಟಗಳು ಹುಲ್ಲಿನ ಮೇಲೆ ಹೊಳೆಯುತ್ತವೆ; 
ಎಲೆಗಳಲ್ಲಿ ಅದುರುತ್ತವೆ. 
“ಅವನು ಹೊಸ ತೆರೆಗಳ ಹಿಂದೆ ಪ್ರೀತಿಯ ಒಂದೇ ವಸ್ತುವನ್ನು 
“ಹೆಸರಿಲ್ಲದ ಹತ್ತಾರು ತಾರೆಯ ಮಸುಕು ಬೆಳಕಿನ * ಸಂಜೆಯಲ್ಲಿ 
ನೋಡಿದಾನೆ. 
“ಅದರಿ೦ದ ಅವನ ಆಗಸವು ಕೊನೆಮೊದಲಿಲ್ಲದ ಸಮಾಗಮ 
ವಿಪ್ರಲಂಭಗಳ ನೋವಿನಿಂದ ಕಂದಿದಂತೆ ಕಾಣುತ್ತದೆ. 


“ವಸಂತದ ಈ ಮಾರುತನನ್ನುಒಂದು ಆಕಾಂಕ್ಷೆ ವ್ಯಾಪಿ ಶಿಸಿದೆ. 

“ಆ ಆಕಾ೦ಕ್ಷೆಯೋ ಅನಾದಿಕಾಲದ ಪ್ರೇಮದ ಪಿಸುಗುಟ್ಟಿನಿಂದ ತುಂಬಿದೆ.” 
ಏನೋ ಬೇನೆ ಏನೋ ಆಸೆ: ಬೇನೆ ಏಕೆ, ಯಾವುದನ್ನು ಕುರಿತು * ಆಸೆ, ಎಂಬುದು 
ತಿಳಿಯುವುದಿಲ್ಲ. ಇದನ್ನು ಅನೇಕರು ಅನುಭವಿಸಿರಬೇಕು. ಈ ಅನುಭವವು ಈ ಮಾತುಗಳಲ್ಲಿ 
ಸುಂದರವಾಗಿ ಕಾಣುತ್ತದೆ. 

“ನಾನು ಅಶಾಂತನಾಗಿದ್ದೇನೆ. 

“ಬಹು ದೂರದ ಸುಖಕ್ಕಾಗಿ ದಾಹಗೊಂಡಿದೇನೆ. 

“ದುರಂತ ದೂರದ ಸೆರಗನ್ನು ಸೋಕುವ ಆಸೆಯಿಂದ ನನ್ನ ಮನಸ್ಸು 

ಹೊಂಗಿ ಹರಿದಿದೆ. 

“ಹೇ ಪರಾತ್ನರವೇ, 

“ಹಾ ನಿನ್ನ ಕೊಳಲ ಈ ಕೂರಾದ ಗಾನವೇ ! 

“ಅಹಾ..... ಮರೆತೆನು ; ನಾನು ಮರೆಯುತ್ತಲೇ ಇರುವೆನು: 

“ನನಗೆ ರೆಕ್ಕೆಯಿಲ್ಲ. ನಾನು ಹಾರಲಾರೆ, 

“ನಾನು ಎರಿದೆಂದಿಗೂ ಈ ಸಳದ ಬಂದಿ.” 
ಸೌಂದರ್ಯ ಎನ್ನುವುದು ಕಣ್ಣಿಗೆ ಕಾಣದೆ ಇರುವುದರಿಂದ ಅಥವಾ ಮನಸ್ಸಿಗೆ 
ತೋರದಿರುವುದರಿಂದ ಅದು ಇಲ್ಲವೊ ಎಂದು ಒಂದೊಂದು ಸಲ ಸಂದೇಹ ಹುಟ್ಟುವುದು 
ಉಂಟು. ಅಂಥ ಒಂದು ಸಂದರ್ಭ ತನಗೆ ಬಂದ ಹಾಗೂ ಆಗ ಸಂದೇಹ ನಿವಾರಣೆ ಹೇಗೆ 
ಆಯಿತು ಎಂಬುದನ್ನೂಕವಿ ಈ ಪದ್ಯದಲ್ಲಿ ಹೇಳಿದ್ದಾರೆ: 

“ಸಿಜಿ ನಾನೊಬ್ಬನೇ' ಕುಳಿತು ಒಂದು ಪು ಸ್ವಕವನ್ನು ಓದುತ್ತ ಇದ್ದೆನು. ನನ್ನ 
ಎದೆ ಒಣಗಿತು. ಸೌಂದರ್ಯವೆನ್ನುವುದು. ಮಂಡಿಯವರು” ಮಾಡಿ 
ಇಟ್ಟಿರುವ ಮೋಸವೆಂದು ನನಗೆ ತೋರಿತು. ಬೇಸರದಿಂದ ಪು ಸ್ವಕವನ್ನು ಮುಚಿದೆನು, 
ದೀಪವನ್ನಾರಿಸಿದೆನು. ಒಂದು ಕ್ಷಣದಲ್ಲಿ ಕೊಟರ ಚಮೆದಿಂಗಳಿಂದ 
ಕೋಡಿಹೋಯಿತು. 

“ಚ ಸೌಂದರ್ಯ ತತ್ವವೇ [ ಆಕಾಶವನ್ನೇ ಮೀರಿ ಹರಿಯುವ ಪ್ರಭೆಯುಳ್ಳ 
ನೀನು ಸಣ್ಣದೊಂದು ದೀಪದ “ಕಿನ ಹಿಂದೆ ಮರೆಯಾಗಬಹುದೆ? ಯಾರ ಧ್ವನಿ 
ಭೂಮಿಯ” ಅ೦ತರ೦ಗವನ್ನು ಮುಡಿಯಬಾಲಿದ ಶಾಂತಿಯೊಂದಿಗೆ ನಾದಿದೆಯೋ 
ಅಂಥ ನಿನಗೆ ಒಂದು ಪುಸ್ತಕದ ನಾಲ್ಕು ಮಾತು ಮಂಜಿನಂತೆದ್ದು 
ತೆರೆಯಾಗಬಹುದೆ?” 

ಈ ಪ್ರೇಮವೂ ಈ ಸೌಂದರ್ಯಾನುಭವವೂ ನಶ್ವರ, ಇವಕ್ಕೆ ಕಾಲವನ್ನು ಕೊಡುವುದು 
ನಿಷ್ಟ ಯೋಜನೆ, ಎಂದರೆ, ಕವಿ ಅದನ್ನು ಬಪ್ಪ ವುದಿಲ್ಪ ಈ ಅನುಭವ 
ನಶ್ರಶಿವಾಗಿರುವುದರಿಂದಲೇ ಅದನ್ನು ನಾವು" 'ಪಡೆಯಲಾಶಿಸುವುದು; 
ಪಡೆಯಬೇಕಾಗಿರುವುದು. 

“ಅಣ್ಣ, ಯಾವ ಮನುಷ್ಯ ನೂ 11 ಯಾವುದೂ ಬಹು ಕಾಲ 
ಬಾಳುವುದಿಲ್ಲ ಇದನ್ನು ಮನಸ್ಸಿ ನಲ್ಲಿ ತಿಳಿ; ಸಂತೋಷಿ 

“ನಮ್ಮ ಬದುಕು ಆದಿಕುಲದಿಂದ 1. ಹೊರೆಯಲ್ಲ; ನಮ್ಮ ದಾರಿ 
ಕೊನೆಗಾಣದ ಪಯಣವಲ್ಣ ಒಬ್ಬನೇ ಒಬ್ಬ ಕವಿ ಒ೦ದೇ ಒಂದು ಹಳೆಯ ಗೀತವನ್ನು 
ಎಂದು ಎಂದಿಗೂ ಹಾಡ "ಬೇಕಾಗಿಲ್ಲ. ಹೊವು ಬಾಡುತ್ತದೆ; ಸಾಯುತ್ತದೆ, ಆದರೂ. 
ಅದನ್ನು ಧರಿಸುವವನು ಅದಕ್ಕಾಗಿ 1909 ಅಳುತ್ತಿರಬೇಕಾದುದಿಲ್ವ ಅಣ್ಣ, 
ಇದನ್ನು ಮನಸ್ಸಿನಲ್ಲಿಟ್ಟುಕೊ; ಸಂಕೋಷಿ 

“ಗಾನ ಕಳೆಕಟ್ಟಬೇಕಾದರೆ ಕತ ಬಾಳು ತನ್ನ ಸಂಜೆಯ 
ಕಡೆಗೆ ಬಾಗಿಯೇ ಅದರ ಹೊನ್ನ ಬೆಳಕುಗಳಲ್ಲಿ ಮುಳುಗಬೇಕು. ಪ್ರೇಮ ತನ್ನ 
ಲೀಲೆಯನ್ನು ಬಿಡಿಸುವ ಆಹ್ವಾನವನ್ನು ಚ ಕಣ್ಣೀರ ಸ್ವರ್ಗಕ್ಕೆ ಹೋಗಬೇಕು. ಅಣ್ಣ, 
ಇದನ್ನು ಮನಸ್ಸಿನಲ್ಲಿಟ್ಟುಕೋ; ಂತೋಷಿಸು 

“ನಾವು “ಹೂಗಳನ್ನು "'ರಿಯುವುದಕ್ಕೆ ಅವಸರಪಡುತ್ತೇವೆ. 


ಅವಸರಪಡಲಿಲ್ಲವೆನ್ನು; ಅಲೆಯುವ ಗಾಳಿ ಅವುಗಳನ್ನು ದೋಚುತ್ತದೆ. ಸಾವಕಾಶ 
ಮಾಡಿದರೆ ಮರಿಜಿಫೋಗುವುದರಿಂದಲೇ ಮುತ್ತು ಇಟು ಮುತ್ತುಕೊಳ್ಳುವ 
ಜತನದಲ್ಲಿ ನಮ್ಮ ಎದೆ ಉಬುತದೆ, ಕಣ್ಣು ಮಿಂಚುತ್ತದೆ. ನಮ್ಮ ಬಾಳು 
ಆತುರವಾಗಿರುವುದಕ್ಕೂ, ನಮ್ಮ ಆಶೆಗಳು ತೀವ್ರವಾಗಿರುವುದಕ್ಕೂ ಕಾರಣ. ಕಾಲವು 
ಅಗಲಿಕೆಯನ್ನು ತರುವುದೆಂಬುದು, ಅಣ್ಣ, ಇದನ್ನು ಮನಸ್ಸಿನಲ್ಲಿಟ್ಟುಕೋ | 
ಸಂತೋಷಿಸು.. 

“ಸೌಂದರ್ಯ ನಮಗೆ ಸಾದುವಾಗಿದೆ. ಅದು ನಶ್ಚರವಾದ ನಮ್ಮ ಬಾಳಿನ 
ಗಾನಕ್ಕೆ ಶ್ರುತಿಯಾಗಿ ಟು ಸ] ಜ್ಞಾನ ನಮಗೆ `ಚಿಲೆಯಾಗಿದೆ; ಅದನ್ನು 
ನಾವು ಎರಿದಿಗೂ ಮುಗಿಸುವಂತಿಲ್ಲ. ಇದೆಲ್ಲ” ಮುಗಿಯುವುದು ಮುಕ್ತವಾಗುವುದು. 
ಆದ್ದಂತ ರಹಿತವಾದ ಪರಲೋಕದಲ್ಲಿ ಭೂಲೋಕದ ಮಾಯೆಯ 
ಕುಸುಮಗಳಾದರೋ ಸತತವೂ ಸೊಗಸುವುದು ಸಾವಿನಿಂದ. ಅಣ್ಣ, ಇದನ್ನು 
ಮನಸ್ಸಿನಲ್ಲಿಟ್ಟುಕೋ; ಸಂತೋಷಿಸು.” 

ಈ ದೃಷ್ಟಿಯಿಂದ ಭೂಮಿಯ ವಿಷಯದಲ್ಲಿ, ಪಂಚದ ಜೀವನದ ವಿಷಯದಲ್ಲಿ, ನಮಗೆ 
ಸಹನೆ ಬರುತ್ತದೆ. ಭೂದೇವಿಯ ವಿಷಯದಲ್ಲಿ apes ಬರೆದಿರುವ ದೊಡ್ಡ ಒಂದು ಪದ್ಯ 
ಇಂಗ್ಲೀಷಿನಲ್ಲಿ ಹೀಗೆ ಸಂಕ್ಷಿಪ್ತವಾಗಿದೆ : 

“ತಾಯಿ. ಭೂದೇವಿ; ಸಹನಶೀಲೆ, ಕಪಿಲೆ; ನೀನು 
ಅನಂತ್ರೆ ಶರ್ಯವಂತೆಯಲ್ಪ. ನಿನ್ನ ಮಕ್ಕಳ ಹೊಟ್ಟೆಯನ್ನು ತುಂಬಲು ನೀನು 
ದುಡಿ ುತ್ತಿದ್ದೀಯೆ: ಆದರೂ ಅನ್ನಸಾಲದೆ ಇದೆ. ನೀನು ನನಗಾಗಿ ಒದಗಿಸುವ ಸುಖ 
ಎಂದೂ ಅಕಳಂಕವಾಗಿಲ್ಲ. ನೀನು ನಿನ್ನ ಮಕ್ಕಳಿಗೆ ಮಾಡಿಕೊಡುವ ಗೊಂಬೆಗಳು 
ಸುಲಭವಾಗಿ ಮುರಿಯುವಂಥವು. ನೀನು ನಮ ಅತಿ ಆಸೆಗಳನ್ನೆಲ್ಲ ಸಲಿಸಲಾರೆ. 
ಆದರೆ ಅಷ್ಟಕ್ಕಾಗಿ ನಾನು ನಿನ್ನನ್ನು ತೊರೆಯಲೆ? ನೋವಿನ ನೆರಳು ಕಖಿದಿರುವ ನಿನ್ನ 
ನಗೆ ನನ್ನ ಕಣ್ಣಿಗೆ ಚೆಲುವಾಗಿದೆ. ಸಂಪೂರ್ಣವಾಗಲಾರದ ನಿನ್ನ ಪ್ರೇಮ ನನ್ನ 
ಹೃದಯಕ್ಕೆ ಒಪ್ಪಿದೆ. ನಿನ್ನ ಹಾಲಿನಿಂದ ನಮಗೆ ಜೀವನ ಮಾತ್ರ ಬಂದಿದೆ. ಅಮರತೆ" 
ಬಂದಿಲ್ಲ; "ಅದರಿಂದ ನೀನು ಸ ಸದಾ ಎಚ್ಚರದಿಂದಿದೀಯೆ. ಯುಗ ಯುಗಾಂತರ ಕಾಲ 
ನೀನು ವರ್ಣ ಮತ್ತು ಗಾನಗಳಿ೦ದ ಕೆಲಸಮಾಡುತ್ತಲೇ ಇದ್ದೀಯೆ. ಆದರೂ ನಿನ್ನ 
ಸ್ವರ್ಗ ಕಟ್ಟಿ ಮುಗಿದಿಲ್ಲ; ಅದರದೊಂದು ಸೂಚನೆ ಮಾತ್ರ” ಸಿದ್ಧವಾಗಿದೆ. ನೀನು" 

ಡುವ “ಲುವಿನ ಸೃಷ್ಟಿಯ ಮೇಲೆ ಕಣ್ಣೀರ ಮಂಜು ಮುಚ್ಚಿದೆ. ನಾನು ನನ್ನ 
ಗೀತೆಗಳನ್ನು ನಿನ್ನ ಜಾಂ ಹೃದಯಕ್ಕೆ ವಿರೆಯುವೆನು. ನನ್ನ ಪ್ರೇಮವನ್ನು ನಿನ್ನ 
ಪ್ರೇಮದಲ್ಲಿ. ಸುರೆಯುವೆನು. ನಾನು ನಿನ್ನನ್ನು ದುಡಿದು ಪೂಜಿಸುವನು. ನಾನು ನಿನ್ನ 
ಕರುಣಾಮಯ ಮೂರ್ತಿಯನ್ನು ನೋಡಿದ್ದೇನೆ, ತಾಯಿ. ನಿನ್ನ ದುಃಖಭೂಯಿಷ್ಠವಾದ 
ಧೂಳಿಯನ್ನು ಪ್ರೀತಿಸುತ್ತೇನೆ.” 


೨೬ ಕಣಿಕಾ 
ಕವಿವರರು ಚಮತ್ಕಾರವಾಗಿ ಆಗಾಗ ತೋರಿದ ವಿಷಯವನ್ನು ಸಣ್ಣ ಸಣ್ಣದಾಗಿ ಬರೆದ 
ಹಲವು ಪದ್ಯ ಗಳಿವೆ. ಇವು ಗಾದೆಗಳಂತೆ ಚಾಟು ಶ್ಲೋಕಗಳಂತೆ ಇವೆ. ಇವನ್ನು ಇಂಗ್ಲೀಷಿನಲ್ಲಿ 
ದಾರಿತಪ್ಪಿ ಬೆಂದ ಪಕ್ಷಿಗಳು ಎಂದು ಹೆಸರಿಟ್ಟು ಪ್ರಕಟಿಸಿದರೆ. ಈ ಪದ್ಯ ಗಳ ಮಾದರಿ 
ತಿಳಿಯುಖಂತೆ ಇಲ್ಲಿ ಕೆಲವನ್ನು ಕೊಟ್ಟಿದೆ: 
“ಸೂಯ್ಯನು ಹೋದನೆಂದು ನೀನು ಅಳುತ್ತ ಕುಳಿತರೆ ನಕ್ಷತ್ರಗಳನ್ನು ನೋಡುವ 
ಪುಣ್ಯವನ್ನು ಕಳೆದುಕೊಳ್ಳುವೆ. ೫ 
ಇಟ ಬೂ ಜಪ 
“ಮರ್ಮರ ಶಬ್ದ ಮಾಡುವ ಎಲೆಗಳು ಹೇಳುತ್ತವೆ: ನಾವು ರುಂರುಾ 
ಮಾರುತಕ್ಕೆ ಉತ್ತರಕೊಡುತ್ತೇವೆ. ಇಷ್ಟು ಮೌನವಾಗಿರುವ ನೀನು ಯಾರು? 
"ನಾನು ಬರಿದೊ೦ದು ಹೂ ಸ 


% ೫ ೫ 


“ಕಣ್ಣಿಗೆ ಕಣ್ಣೆವೆ ಹೇಗೋ ಹಾಗೆ ಕೆಲಸಕ್ಕೆ ಬಿಡುವು ಸೇರಿದೆ.” 


% ೫ ೫ 


“ಒಲ್ಲದೆ ಹೋಯಿತೆಂದು ಅನ್ನವನ್ನು ಬಯ್ಯದಿರು.” 
* ಬಟು Kk 


“ವಕ್ಷತ್ರಗಳು, ಮಿಣುಕು ಹುಳುವಿನಂತೆ, ಕಾಣುವುದಕ್ಕೆ 
ಸಂಕೋಚಪಡುವುದಿಲ್ಲ” 
* ಬೂ ಜಪ 
“ಮಣ್ಣಿನ ಹಣತೆ ತನ್ನನ್ನು ಮಾವ ಎಂದದ್ದಕ್ಕೆ ಕೋಪಿಸಿಕೊ೦ಡ ಗಾಜಿನ 
ದೀಪ ಚಂದ್ರನು" ಹುಟ್ಟಿದೊಡನೆ "ಅದನ್ನು ಓ ನನ್ನ ಒಡಹುಟ್ಟಿ ಎಂದು ಅಕ್ಕರೆಯಿಂದ 
ಕರೆಯುತ್ತದೆ” ಹೆ 


% ೫ ೫% 


“ಗುಬ್ಬಚ್ಚಿ ನವಿಲನ್ನುನೋಡಿ ಪಾಪ ಇದರ ತೋಕೆ ಬಹು ಭಾರ ಎನ್ನುತ್ತದೆ.” 
% ಬು ಟು 
“ಹೂವು ಮೊಗ್ಗನ್ನು ತೆರೆದು ಪ್ರಪ೦ಚವನ್ನು ಕುರಿತು ಓ ಪ್ರಪ೦ಚವೆ 
ಬಾಡದಿರು ಎಂದು ಮೊರೆಯುತ್ತದೆ.” 


% ೫ ೫ 


“ನಾವೇ ತಪಾ ಗಿ ಓದಿ ಲೋಕ ನಮ್ಮನ್ನು ಬೆಳ್ಳಿಸಿತು ಎನ್ನುತ್ತೇವೆ. ki 


೨೭. ದೇಶಗೀತಗಳು 

ದೇಶಸೇವೆಯ ಕಾಲದಲ್ಲಿ ಠಾಕೂರರು ನಮ್ಮ ದೇಶದ ಪೂರ್ವ ಚರಿತ್ರೆಯ ಕಥೆಗಳಲ್ಲಿ 
ಹಲವನ್ನು ಕಾವ್ಯದಲ್ಲಿ ರಚಿಸಿದರು. ರಾಜಪುತ್ರ ಯೋಧರು, ಸಿಕ್‌ ಯೋಧರು. ಮಹಾರಾಷ್ಟ್ರ 
ಯೋಧರು ಈ ಕಾವ್ಯ ಗಳಲ್ಲಿ ನಾಯಕರು. ಇದರಂತೆಯೇ ಮತದ ವಿಷಯವಾಗಿ ಉತ್ತಮವಾದ 
ಆಖ್ಯಾನಗಳನ್ನು ಅವರು ಕಾವ್ಯದಲ್ಲಿ ಪ್ರಚುರಗೊಳಿಸಿದರು. ಮುಖವಾಗಿ ಇವುಗಳಲ್ಲಿ ಬೌದ್ದ 
ಮತದ ಚರಿತ್ರೆಯ ಧರ್ಮ ವೀರರು ಜ್ಞಾನ ವೀರರು, ಕೆಲವು ವೇಳೆ ಉಪನಿಷತ್ತುಗಳ “ಕಾಲದ 
ಯಷಿಗಳ್ಳು, ಕಲವು ವೇಳೆ ಸಿಕ್‌ ಮಠದ ಗುರುಗಳು, ಇವರ ಮಾತು ಬರುತ್ತದೆ. ಜನಾಂಗ 
ಪೂರ್ವದಲ್ಲಿ ಎಚ್ಚರಗೊಂಡಿದ್ದ ಕಾಲದ ಹೊಸ ಭಾವನೆ ಹೊಸ ಧರ್ಮ ಬುದ್ದಿಗೆ 
ರೂಪುಕೊಡುವುದೂ ಅದರಿಂದ ಈಗಣ ದಾರಿಯನ್ನು ತೋರಿಸುವುದೂ ಈ ಕವಿತೆಗಳ 
ಉದೇಶ. ಅಭಿಸಾರ ಎ೦ಬ ಹೆಸರಿನಿಂದ ಇವರು ಬರೆದ. ಉಪಗುಪ್ತನ ಕತೆಯನ್ನು ಕನ್ನಡದಲ್ಲಿ 
ಶ್ರೀ ಹೊಯ್ದಳರೂ ಶ್ರೀ ಸಾಲಿಯವರೂ ಸುಂದರವಾಗಿ ಭಾಷಾ೦ತರಮಾಡಿದಾರೆ. ಇವನ್ನು ನಮ್ಮ 
ಜನರು ನೀಡಿರಬೇಕು. ಇದರಂತೆಯೇ ಶ್ರೀಮತಿ ಎ೦ಬ ಬೌದ್ದ ಭಕ್ತೆ ರಾಜನ "ಷ್ಟ" 
ವಿರೋಧವಾಗಿ ಬೋಧಿಮರಕ್ಕೆ ಪೂಜಿಮಾಡುವುದಕ್ಕೆ ಹೋದಾಗ” ಅವಳನ್ನು ಕಡಿದದ್ದು" 
ಕಡಿಯುತ್ತಾರೆ ಎಂದು ತಿಳಿದಿದ್ದರೂ ಅವಳು ಪೂಜೆಗೆ ಹೋಗಿ ಜೀವವನ್ನು ಬಲಿಕೊಟ್ಟದ್ದು, ಇದು 
ಇನ್ನೊಂದು. ಕಥೆಯ ವಿಷಯ. ಬಡವರಿಗೆ ಅನ್ನ ಹಾಕುವರು ಯಾರಿದ್ದೀರಿ ಎಂದು” ಗುರು 
ಕೇಳಲಾಗಿ ಸಾಹುಕಾರನು ನಾನೊಲ್ಲೆ ಎಂದನು, ಸೇನಾಪತಿ ನನ್ನಿಂದ ಆಗುವುದಿಲ್ಲ ಎಂದನು, 
ಭಿಕ್ಷುಕಳಾದ ಸುಪ್ರಿಯೆ ಎದ್ದುನಾನು 'ಮಾಡುತ್ತೇನೆ ಎಂದಳು. ಹೇಗೆ ಎಂದು ಎಲ್ಲರೂ' ಕೇಳಿದರು. 
ಅವಳು ಅದಕ್ಕೆ “ನಾನು “ಏಡವಳು, ಬೇಡುತ್ತೇನೆ. ನನ್ನ ಪುಣ್ಯ ಅದು. ನನ್ನ ಕಣಜವೂ 
ಬೊಕ್ಕಸವೂ ನಿಮ್ಮೆಲ್ಲರ ಮನೆಯಲ್ಲೂ ಇದೆ” ಎಂದಳು. “ಇದು ಓಂದು ಕಥೆ, “ತೋಟಗಾರ 
ಸುದಾಸನು ಒಳ್ಳೆಯ ಒಂದು ಹೂವನ್ನು ಮಾರುವುದಕ್ಕೆ ಅರಮನೆಗೆ ತೆಗೆದುಕೊ೦ಡು 
ಹೋಗುತ್ತಿದ್ದನು. ದಾರಿಯಲ್ಲಿ ಒಬ್ಬ ಧನಿಕನು ಅದಕ್ಕೇನು ಬೆಲೆ” ಎಂದು ಕೇಳಲು ತೋಟಿಗಾರನು 
ಅತಿಯಾದ ಬೆಲೆ ಹೇಳಿದನು. ಬುದ್ಧನ ಬಳಿಗೆ ಹೊರಟಿದ್ದ ಧನಿಕನು ಈ ಬೆಲೆಗೆ ಒಪ್ಪಿಕೊ೦ಡನು. 
ರಾಜನು ಅಲ್ಲಿಗೆ ಬಂದು ಇನ್ನಷ್ಟು 'ಔಲೆ ಕೊಡುವೆನೆಂದು ಹೇಳಿದನು. ಇವನು ಮೆತ್ತಷ್ಟು ಬೆಲೆ 
ಹೇಳಿದನು. ರಾಜನು ಅದಕ್ಕೂ ಒಪ್ಪಿಕೊಂಡನು. ಇವನಿಗೆ ಯೋಚನೆ. ಇಷ್ಟು ಹಣ ತೊಟ್ಟು ಈ 
ಹೂವನ್ನು ಕೊಳ್ಳುವರೇಕೆ? ಗುರು ಸಮೀಪದಲ್ಲಿದ್ದಾನೆ; ಅವನಿಗೆ ಕೊಡುವುದಕ್ಕಾಗಿ ಎರದು 
ತಿಳಿಯಿತು. ಆಹಾ! ಗುರುವಿಗೆ ಈ ಹೂವನ್ನು ಕೊಡುವುದು ಅಷ್ಟು ಲಾಭಕರವಾದ ಕೆಲಸವಾದರೆ 


ಅದನ್ನು ಇವರೇಕೆ ಮಾಡಬೇಕು, ನಾನೇ ಮಾಡುತ್ತೇನೆ ಎ೦ದು ತೋಟಗಾರನು ತಾನೇ ಆ 
ಹೂವನ್ನು ತೆಗೆದುಕೊಂಡುಹೋಗಿ ಗುರುವಿಗೆ ಆರ್ಪಿಸಿದನು. ಇದು ಒಂದು ಕಥೆ. ಗುರ 
ಗೋವಿಂದನು ನದೀತೀರದಲ್ಲಿ ಕುಳಿತು ಉಪದೇಶಿಸುತ್ತಿರಲಾಗಿ ಶಿಷ್ಠ ರಘುನಾಥನು ಎರಡು 
ಚಿನ್ನದ ಬಳೆಗಳನ್ನು ತಂದು ಅರ್ಪಿಸಿದನು. ಅವನ್ನು ನೋಡುತ್ತ ಗುರು ಒಂದನ್ನು ನೀರೊಳಕ್ಕೆ 
ಕೆಡನಿದನು. ರಘುನಾಥನು ಹಾ ಎಂದು ನೀರಿಗೆ "ಧುಮುಕಿ ಅದನ್ನು ಹುಡುಕಿ ಆಡಿದನು` 
ಅದು ಸಿಕ್ಕಲಿಲ್ಲ. ಸಂಜೆ ಬಂದು ಅದು ಎಲ್ಲಿ ಬಿತ್ತು ತೋರಿಸಿದರೆ ಹುಡುಕಿಸುತ್ತೇನೆ ಎಂದನು. 
ಗುರು ಇನ್ನೊಂದು ಬಳೆಯನ್ನೆತ್ತಿ ನೀರಿಗೆಸೆದು ಅದೋ ಅಲ್ಲಿ ಬಿತ್ತು ಎಂದನು. ಸನಾತನನು 
ಉಪದೇಶಿಸುತ್ತಿರುವಾಗ ಅವನಲ್ಲಿ ಬೇಡುವುದಕ್ಕೆಂದು ಬಂದ ಬ್ರಾಹ್ಮಣನು ಐಶ್ವರ್ಯ ಬೇಡ, 
ಐಶ್ವರ್ಯಗಳನ್ನು ತುಚ್ಚವೆನ್ನುವ "ಮಹದೈಶ್ವರ್ಯದ ಒಂದು ತುಣುಕನ್ನು ಕೊಡು, ಎಂದು 
ಬೇಡುವನು. ಗೌತಮನು ಉಪದೇಶಿಸುತ್ತಿರಲಾಗಿ ಬಾಲಕನೊಬ್ಬನು ಬಿಂದು ಉಪದೇಶ 
ಬೇಡುವನು. ಗೌತಮನು ನೀನು ಯಾವ. ಗೋತ್ರ ತಿಳಿದು ಬಾ ಎನ್ನುವನು. ಹುಡುಗನು 
ತಾಯನ್ನು ಕೇಳಿ ಹಿಂದಕ್ಕೆ ಬಂದು ನಮ್ಮ ಗೋತ್ರ. ತಿಳಿಯದು, ನಮ ತಾಯಿ ತಾರುಣ್ಯದಲ್ಲಿ 
ಒ೦ದು ಆಶ್ರಮದಲ್ಲಿ ಸೇಷೆಯಲ್ಲಿದ್ದಳು, ನಮ್ಮ ತಂದೆ ಯಾರೆಂದು ಅಕೆಗೆ ತಿಳಿಯದು ಎಂದನು. 
ಗೌತಮನು ನೀನು” ಒಳ್ಳೆಯ ಗೋತ್ರದವನೇ ಸರಿ ಇಂಥಾ ಸತ್ಯವನ್ನು ನುಡಿಯಬಲ್ಲವನು 
ಉಪದೇಶಕ್ಕೆ ಅರ್ಹನಾದವನು, ಸಂದೇಹವಿಲ್ಲ, ಎಂದು ಆತನಿಗೆ ಉಪದೇಶಮಾಡಿದನು. 
ರವೀಂದ್ರನಾಥ ಠಾಕೂರರು ಎಂತಹ ಕತೆಗಾರರು ಎಂದು ಅವರ ಸ ಸಣ್ಣ ಕತೆಗಳನ್ನು ಓದಿದವರು 
ಬಲ್ಲರು. ಇಂಥ ಸ೦ದರ್ಭಗಳನ್ನೆಲ್ಲಾ ಅವರು ಕಾವ್ಯದಲ್ಲಿ ಯಾವ ರೀತಿಯಲ್ಲಿ 
ಹೇಳಿರಬಹುದೆಂದು ನಮಗೆ ಊಹಿಸುವುದಕ್ಕೆ ಇದರಿಂದ ಸಾದ್ದವಾಗಬೇಕು. ಮೊತ್ತದಲ್ಲಿ ಈ 
ಕಥೆಗಳು ಜನರಲ್ಲಿ ಉದಾತ್ತ ಭಾವನೆಗಳನ್ನು “ಹರಡುವ ಅವಶ್ಯವಾದ ಸೇವೆಯನ್ನು 
ಸಾಧಿಸಿದುವು ಎಂದು ಹೇಳಬಹುದು. 

ಈ ಕಾವ್ಯಗಳ ವಿಚಾರವನ್ನು ಇವರು ನಮ್ಮ ದೇಶದ ಪರವಾಗಿ ಮಾಡಿರುವ 
ಪ್ರಾರ್ಥನೆಯಿಂದ ಮುಗಿಸಬಹುದು : 

ಚಿತ್ತವೆಲ್ಲಿ ಭಯ ಶೂನ್ಸ ಉಚ್ಚವೆಲ್ಲಿ ಶಿರ, 

ಜ್ಞಾನವೆಲ್ಲಿಮುಕ್ತ ಎಲ್ಲಗೃಹಬಿತ್ತಿಗಳು 

ತಮ್ಮ ಪ್ರಾರಿಗಣ ತಲದಲ್ಲಿ ಹಗಲಲ್ಲಿ ರಾತ್ರಿಯಲ್ಲಿ 

ವಸುಧೆಯನ್ನು ಕ್ಷುದ್ರ ಖಂಡಗಳಾಗಿ' ಮಾಡಿಲ್ಲ 

ಎಲ್ಲಿ ಮಾತು ಹೃದಯದ ಉತ್ಸಮುಖದಿಂದೆ' 

ಸತ್ಯವಾಗಿ ಏಳುವುದು, ಎಲ್ಲಿ ಕರ್ಮಧಾರೆಯ ನಿರ್ವಾರಿತ ಸೋತ 

ದೇಶ ದೇಶದಲ್ಲಿ ದಿಶೆ ದಿಶೆಯಲ್ಲಿ 

ಅಜಸ್ರ ಸಹಸ್ರ ವಿಧ ಚರಿತಾರ್ಥಕ್ಕಾಗಿ ಹರಿಯುವುದು, 

ಎಲ್ಲಿ ತುಚ್ಛ ಆಚಾರದ ಮರುವಾಲು ರಾಶಿ 

ವಿಚಾರದ ಸ್ರೋತಃ ಪಥವನ್ನುನುಂಗಿ ಮರಸಿ, 

ಪೌರುಷವನ್ನು ನೂರು ತು೦ಡುಮಾಡಿಲ್ಲ, 

ಎಲ್ಲಿ ನಿತ್ಯ ನೀನು ಕರ್ಮಚಿಂತೆಯನ್ನು ಆನಂದಕ್ಕೆ ಒಯ್ದುವೆ, 

ತಂಡಿ, ಭಾರತೀಯರು ಆ ಸ್ವರ್ಗದಲ್ಲಿ ಎಚ್ಚರಗೊಳ್ಳುವಂತೆ . 

ನಿನ್ನ ಹಸ್ತದಿ೦ದ ನಿರ್ದಯವಾಗಿ ಆಫಾತಮಾಡು. 


೨೮. ಶಿಶು 
ಠಾಕೂರರ ಶಿಶು ಗ್ರಂಥ ಕವಿತೆಗಳು ಇಂಗ್ಲೀಷಿನಲ್ಲಿ “ಕ್ರೆಸೆಂಟ್‌ ಮೂನ್‌” 
(Crescent Moon) ಎ೦ಬ ಪುಸ್ತಕದಲ್ಲಿ ಭಾಷಾ೦ತರವಾಗಿವೆ. ಮೆಕ್ಕಳ ಆಟ ಪಾಟಗಳನ್ನು 
ಅವರು ಎಷ್ಟು ವಿಶ್ವಾಸದಿಂದ ನೋಡುತ್ತಿದ್ದನು. ಎಷ್ಟು ಸಹಾನುಭೂತಿಯಂದ ತಿಳಿಯುತ್ತಿದ್ದರು, 
ಎಂಥ ವಿಚಿತ್ರ ವಿಲಾಸದಿಂದ ವರ್ಣಿಸಿದರು, ಎನ್ನುವುದು ಈ ಭಾಷಾ೦ತರಗಳಲ್ಲಿ ಚೆನ್ನಾಗಿ 
ಕಾಣುತ್ತದೆ. ಇದು ತಿಳಿಯುವಂತೆ ಈ ಪುಸ್ತಕದಿಂದ ಕೆಲವು ಪದ್ಯ ಗಳನ್ನು ಇಲ್ಲಿ ಎತ್ತಿ ಬರೆದಿದೆ. 
“ಮಗುವಿನ ರೀತಿ” ಎಂಬ pr ಒಂದು ಕವಿತೆ. ಏನೂ” ತಿಳಿಯದಂತಿರುವ 


ಮಗು, ತಾಯಿಗಾಗಿ ಅಳುವ ಮಗು, ಏಕೋ ಅಳುವಂತಿರುವ ಮಗು, ಅಷ್ಟು ಅಜ್ಞಾನಿಯಲ್ಲ, 
ಅವಿವೇಕಿಯಲ್ಲಎ೦ದು ನಗೆಯೊಡನೆ ಕನಿಕರದೊಡನೆ ಈ ಪದ್ಯದಲ್ಲಿ ಹೇಳಿದೆ 

“ಬ್ರೇಕು ಎಂದರೆ ಕಂದನು ಈಗ ಒಂದೇ ಕಣದಲ್ಲಿ ಸ್ವರ್ಗಕ್ಕೆ ಹಾರಬಲ್ಲನು. 
ಆದರೂ ಅವನು ಹೋಗುವುದಿಲ್ಲ. ಅದಕ್ಕೆ ಕಾರಣವಿಲ್ಲದೆ” ಇಲ್ಲ ಅವನಿಗೆ ತಾಯ 
ಎದೆಯಮೇಲೆ ತಲೆಬಾಗಿಸಿ ಕೊಂಡಿರುವುದಕ್ಕೆ ಆಸೆ. ಅವಳನ್ನು ಕಾಣದೆ ಒಂದು ಕ್ಷಣ 
ಇರಲಾರನು. 

“ಕಂದನಿಗೆ ಬಹಳ ಬುದ್ದಿಯ ಪದಗಳು ತಿಳಿದಿವೆ. ಭೂಮಿಯ ಮೇಲೆ 
ಇರುವವರಿಗೆ ಅವುಗಳ ಅರ್ಥ ತಿಳೆಯುವುದಿಲ್ಲ ಅಷ್ಟೆ. ಕಂದನು ತನ್ನ ಮಾತನ್ನು 
ಆಡುವುದಿಲ್ಲ ಇದಕ್ಕೆ ಕಾರಣವಿಲ್ಲದೆ ಇಲ್ಲ ಅವನಿಗೆ ಏನು ಆಸೆ ಎಂದರೆ ತಾಯ 
ಮಾತನ್ನು ತಾಯ ಬಾಯಿಂದಲೇ” ಕಲಿಯಬೇಕು ಎಂದು. ಅದರಿಂದಲೇ ಅವನು 
ಏನೂ ತಿಳಿಯದವನಂತೆ ಕಾಣುತ್ತಾನೆ. 

“ಕಂದನಿಗೆ ರಾಶಿ ರಾಶಿ `'ಚಿನ್ನರನ್ನ ಸಗಳಿದ್ದುವು. ಆದರೂ ಅವನು ಭೂಮಿಗೆ 
ಬರಬೇಕಾದರೆ ಭಿಕಾರಿಯಂತೆ ಬರಿಯೆ ಕೈಯಲ್ಲಿ" ಬಂದನು. ಇದೊ೦ದು ಬರಿಯ 
ವೇಷ, ಆದರೆ ವೇಷದಲ್ಲಿ ಬರುವುದಕ್ಕೆ ಕಾರಣವಿಲ್ಲದೆ ಇರಲಿಲ್ಲ. ಬರಿಮೈಯ ಈ ಪುಟ್ಟಿ 
ಭಿಕ್ಷುಕನು ಏನೂ ದಿಕ್ಶಿಲ್ಲದಂತೆ ಕಾಣುವುದು ತಾಯ ' ಪ್ರೀತಿಯ ಧನವನ್ನು 
ಕೇಳುವುದಕ್ಕಾಗಿ. 

“ಕರಿದನು ಚಂದಮಾಮನ ಲೋಕದಲ್ಲಿ ತಂಗು ತಡಂಗು ಇಲ್ಲದೆ 
ಸ್ವತಂತ್ರನಾಗಿದ್ದನು. ಅವನು ಆ ಸ್ವಾತಂತ್ರ್ಯವನ್ನು” ಬಿಟ್ಟು ಬಂದಿದಾನೆ. ಇದಕೆ 
ಕಾರಣವಿಲ್ಲದೆ” ಇಲ್ಲ. ತಾಯ ಹೃದಯದ * ಒಂದು ಮೊಲೆಯಷ್ಟರಲ್ಲಿ ಕೊನೆ 
ಮೊದಲಿಲ್ಲದ ಸುಖಕ್ಕೆ ಸ್ಥಳವಿದೆಯಂದು ಅವನು ಬಲ್ಲನು. ಸ್ವತಂತ್ರವಾಗಿ 
ಇರುವುದಕ್ಕಿಂತ ಅವಳ ಹೋಳಿಗೆ ಸಿಕ್ಕಿ ತೆಕ್ಕೆಯಲ್ಲಿರುವುದು ಹೆಚ್ಚು: ಸುಖವೆಂದು ಅವನ 
ಅರಿವು. 

“ಕಂದನಿಗೆ ಅಳುವುದೇ ತಿಳಿದಿರಲಿಲ್ಲ ಅವನು ತುಂಬಿದ ಆನಂದದ 
ಆವಾಸದಲ್ಲಿದ್ದನು. ಅವನು ಈಗ ಅಳುವುದಕ್ಕೆ ಒಪ್ಪಿಕೊಂಡಿದ್ದಾನೆ. ಇದಕ್ಕೆ 
ಕಾರಣವಿಲ್ಲದೆ" ಇಲ್ಲ. ನಗುತಿರುವಾಗ ಅವನ ಮುದು ಮೊಗ ಅಮ್ಮನ ಎದೆಯ 
ಆಸೆಯನ್ನು ಸೆಳೆಯುವುದು ನಿಜ. ಆದರೆ ಸಣ್ಣ ಪುಟ್ಟ ತೊಂದರೆಯಿಂದ ಈ ಕೂಸು 
ಅಳುವ ಅಳು ಕನಿಕರ ಪ್ರೇಮಗಳ ಎರಡು ಬಾರೆಯ ಕಟ್ಟನ್ನು ನೇಯುತ್ತದೆ.” 
ಮಗು ತಾಯಿಗೆ ಎಷ್ಟು ಶ್ರೇಷ್ಠವಾದ ವಸ್ತು, ಅವಳ” ಜೇವನದ 'ಎಂತಹ ಫಲ, 

ವಿಶ್ವಜೀವನದ ವಾಹಿನಿಯಲ್ಲಿ ಅದು “ಯವ ಭಾಗ್ಯ, "ಎನ್ನುವುದನ್ನು ವಿವರಿಸಿರುವ ಈ ಪದ್ಯ 
ಸುರಿದರವಾಗಿಯೂ ತತ್ವ ಬೋಧಕವಾಗಿಯೂ ಇದೆ:” 

“ಮಗು ತಾಯನ್ನು ಕೇಳಿತು. ನಾ ಎಲ್ಲಿಂದ ಬಂದೆ ? ನೀನು ನನ್ನನ್ನು ಎಲ್ಲಿ 
ಎತ್ತಿಕೊಂಡೆ? 

“ತಾಯಿ ಅವನನ್ನು ಎದೆಗೆ ಅಪ್ಪಿಕೊ೦ಡು ಅರೆ ಅಳು ಅರೆ ನಗೆಯಿಂದ 
ಹೇಳಿದಳು: 

“ಕ೦ದ ನೀನು ನನ್ನ ಮನಸ್ಸಿನಲ್ಲಿ ಅದರ ಆಸೆಯಾಗಿ ಅಡಗಿದೆ. ನನ್ನ 
ಬಾಲ್ಯದ ಆಟದ ಗೊಂಬೆಗಳಲ್ಲಿ” ಇದ್ದದ್ದು ನೀನು. ದಿನವೂ ಉದಯದಲ್ಲಿ ಪೂಜೆಗೆಂದು. 
ನಾನು ಮಣ್ಣಿನ ಮೂರ್ತಿಯನ್ನು” ಮಾಡಿದಾಗ ನಿನ್ನನ್ನು ಮಾಡಿಡೆನು, ನಿನ್ನನ್ನು 
ಮರಸಿದೆನು. 

“ನೀನು ನಮ್ಮ ಮನೆಯ ದೇವರೊಳಗಿದ್ದೆ ಅವನ ಪೂಜೆಯಲ್ಲಿ ನಾನು 
ನಿನ್ನನ್ನು ಪೂಜಿಸಿದೆನು.... ನಮ್ಮ ಕುಲದೇವತೆಯ ಅನ೦ತಾತ್ಮದ ಮಡಿಲಲ್ಲಿ ನೀನು 
ಯುಗ "ಯುಗಗಳು ಬೆಳೆದೆ. 

“ಎಳತನದಲ್ಲಿ ನನ್ನ ಮನಸ್ಸು ಅರಳಿ ದಳ ಕಾಣುವ೦ದು ನೀನು ಅದರ 
ಸುಗ೦ಧವಾಗಿ ಅಲ್ಲಿ ಸುತ್ತಿಕೊಂಡಿದೆ ನನ್ನ ಯೌವನದ ಅಂಗಗಳಲ್ಲಿ ನಿನ್ನ ಮೃದುವಾದ 
ಸರಳತೆ ಉದಯದ ಮೊದಲು ನಭೆದಲ್ಲಿ ಕಾಣುವ ಪ್ರಭೆಯಂತೆ ಅರಳಿತು. 


“ಸ್ವರ್ಗಲೋಕದ ಆದಿ ಅಣುಗ ನೀನು. ಉದಯದ ಬೆಳಕಿನ ಅವಳಿಜವಳಿ 
ನೀನು. ಜಗಜೀವನದ ವಾಹಿನಿಯಲ್ಲಿ ತೇಲಿಬಂದು ನನ್ನ ಹ್ಯದಯದೆಡೆ ತಡೆದು 
ನಿಂತಿದ್ದೀಯೆ....” 
ಮಗುವನ್ನು ಸಣ್ಣ ಪುಟ್ಟ ವಿಷಯಕ್ಕೆಲ್ಲಾ ಗದರುವ ಬಯ್ಯುವ ಜನರನ್ನು ಈ ಮಾತಿನಲ್ಲಿ 

ಕವಿ ಗದರುತ್ತಾರೆ: 

“ಯಾಕೋ ಕಣ್ಣಿನಲ್ಲಿ ನೀರು ಅಪ್ಪಯ್ಯ, ಸದಾ ಕಾಲ ನಿನ್ನನ್ನು ಸುಮ್ಮನೆ 
ಬಯ್ಲುವರಲ್ಲ. ಏನು 'ಅನ್ಯಾಯ. ಬರೆಯುವಾಗ ಬೆರಳನ್ನೂ “ಮುಖವನ್ನೂ 
ಮಸಿಮಾಡಿಕೊಂಡೆಯೆಂತಲೇ? ಇಷ್ಟಕ್ಕೆ ನಿನ್ನನ್ನು ಕೊಳಕನೆನ್ನುವರೆ? ಛೇ, ಛೇ. 
ಮುಖಕೆ [ಸ್ವಲ್ಪ ಕಪ್ಪನ್ನು ಹಚ್ಚಿಕೊಂಡಿರುವ ಮಾತ್ರಕ್ಕೆ "ಹುಣ್ಚೆಮೆಯ ಚಂದ್ರ ನನ್ನು ಇವರು 
ಕೊಳಕನೆನ್ನುವರೆ ? 

“ಸಣ್ಣ ಪುಟ್ಟಿ ಮಾತಿಗೆಲ್ಲ ನಿನ್ನನ್ನು ದೂರುವರು. ಕಾರಣವಿಲ್ಲದೆಯೆ ತಪ್ಪು 
ಹುಡುಕುವರು. ಆಡುವಾಗ ನೀನು ಬಟ್ಟಿಯನ್ನು ಹರಿದುಕೊಂಡೆಯೆಂತಲೆ? ಇದಕ್ಕೆ 
ನಿನ್ನನ್ನು ಅಜಾಗ್ರತೆ ಎನ್ನುವುದು? ಛೇ, ಛೇ, ಆಶ್ರೀಜದ ಉದಯ ಹರುಕು ಮೋಡದೆ 
ಮದ್ಯೆ ನಗುತ್ತಿದ್ದರೆ ಅದನ್ನು ಅವರು ಅಜಾಗ್ರ ತೆಯೆಂದು ದೂರುವರೆ? 

“ಕಂದ, ಅವರು ಹೇಳುವುದಕ್ಕೆ `ನೀನು ಲಕ್ಷ್ಮ ಮಾಡಬೇಡ. ನಿನ್ನ ತಪ್ಪುಗಳ 
ದೊಡ್ಡದೊಂದು ಪಟ್ಟಿಯನ್ನು ಮಾಡುತ್ತಾರೆ. ನಿನಗೆ ಸೀ ಅಂದರೆ ಆಸೆ". . ಇದಕ್ಕೆ 
ನಿನ್ನನು ಆತುರದ ಮೆಗು ಎನ್ನುವುದೆ? ಛೇ ಛೇ, ನೀನೆಂದರೆ ಇಷ್ಟು ಆಸೆ ಪಡುವ 
ನಮ್ಮನ್ನು ಏನೆಂದು ಹೇಳುವುದು?” 
ಇದರಲ್ಲಿ. ಮಗುವಿನ ಮುಖವನ್ನು ಚಂದ್ರನಿಗೂ ಅವನ ಹರುಕು ಬಟ್ಟೆಯನ್ನು 

ಆಶ್ಚೀಜದ ನಗುಮೋಡಕ್ಕೂ ಹೋಲಿಸಿರುವ ಸೊಗಸು ವಿಲಕ್ಷಣವಾದುದು. ಮಗನನ್ನು 
ಶಿಕ್ಷಿಸುವೆನು ಎಂದು ಬರುವವರಿಗೆ ತಾಯಿ ಹೇಳುವ ಈ ಮಾತು ಬಹಳ ಸುಂದರವಾಗಿದೆ : 

“ನೀವು ಬೇಕಾದದ್ದು ಹೇಳಿ, ನಮ್ಮ ಮಗುವಿನ ತಪ್ಪನ್ನು ನಾನು ಬಲ್ಲೆ. ನಾನು 
ಅವನನ್ನು ಪ್ರೀತಿಸುವುದು ಅವನು ಒಳೆಯವನು ಎನ್ನುವುದರಿಂದ ಅಲ್ಲ. “ಅವನು 
ನನ್ನ ಮಗುವಾದದ್ದರಿಂದ. ಅವನನ್ನು ಹೊರುವುದಕ್ಕಾಗಲಿ ಹೊಡೆಯುವುದಕ್ಕಾಗಲಿ 
ನನಗೊಬ್ಬಳಿಗೇ ಅಧಿಕಾರ, ಶಿಕ್ಷಿಸುವ ಅಧಿಕಾರ ಪ್ರೀತಿಸುವರದು ಮಾತ್ರ.” 

ಇದರ ಕೊನೆಯ “ಮಾತು ಮಕ್ಕಳನ್ನು ಶಿಕ್ಷಿಸುವುದಕ್ಕೆ ಬಂದ ಉಪಾ ಪಾಧ್ಯಾಯರಿಗೆ ಮಾತ್ರ 
ಅನ್ವಯಿಸುವುದಿಲ್ಲ ಇನ್ನೊಬ್ಬನನ್ನು ತಿದ್ದುವವನು ನಾನು ಎಂದು ಯಾರಾದರೂ ಹಾಸೆ 
ಮಾಡಲಪೇಕ್ಷಿಸಿದರೆ ಅದಕ್ಕೂ 'ಅನ್ನಯಿಸುತ್ತದೆ. 

ಮಗು ತಾನೂ ದೊಡ್ಡವನಾಗಿದ್ದೇನೆ, ದೊಡ್ಡವರ ಹಾಗೆಯೇ ಮಾಡುತ್ತೇನೆ ಎಂದು 
ಹೇಳುವ ಈ ಪದ್ಯವೂ ಬಹಳ ಮುದ್ದಾದುದು : 

“ನಾನು ಮಗುವಾದದರಿಂದ ಸಣ್ಣವನಾಗಿದ್ದೇನೆ. ಅಪ್ಪಾಜಿಯಷ್ಟು 
ಎ ದೊಡ್ಡವನಾಗಿರುತ್ತೇನೆ. ಮೇಷ್ಟರು ಬಂದು ಹೊತ್ತಾಯಿತು ಸ್ನೇಟು 

ಸ್ತಕೆ ತೆಗೆದುಕೊಂಡು "ಬಾ ಎನ್ನುತ್ತಾರೆ. ನಾನು' ಅವರಿಗೆ, ನಾನು 'ಅಪ್ಪಾಜಿಯಷ್ಟು 
ದೂಡ್ಯನನಾಗದೇನೆ ತಿಳಿಯಲಿಲ್ಲವೆ.. ಇನ್ನು ಮೇಲೆ ನಾನು ಪಾಠ ಕಲಿಯ ಡದು. 
ಎನುತೇನೆ. ಅವರು, ಅಬ್ಬ! ಕೂಡು ದೊಡ್ಡವನಾದ, ಇಷ್ಟವಿಲ್ಲದಿದ್ದರೆ 
ಓದಜೇಕಾದದಿಲ್ಲ, ಎನ್ನುತ್ತಾರೆ. 

“ನಾನು ಬಟ್ಟಿ” ಹಾಕಿಕೊಂಡು ಸಂತೆಗೆ ಹೋಗಿ ಗುಂಪಿನಲ್ಲಿ ನುಗ್ಗುತ್ತೇನೆ. 
ಚಿಕ್ಕಪ್ಪ ಓಡಿಬಂದು, ಅಣ್ಣಯ್ಯ ತಪ್ಪಿಸಿಕೊಂಡು ಹೋಗುತ್ತೀಯೆ, ನಾ ಎತ್ತಿಕೊಳ್ಳುತ್ತೇನೆ 
ಬಾ” “ಎನ್ನುತ್ತಾರೆ. ನಾನು ಚಿಕ್ಕಪ್ಪ ನಾನು ಅಪ್ಪಾಜಿಯಷ್ಟು ದೊಡ್ಡವನಾಗಿದ್ದೇನೆ, 
ಕಾಣುವುದಿಲ್ಲವೆ, ನಾನು ಸಂತೆಗೆ 'ಬಬ್ಬನೇ ಹೋಗಬೇಕು, ಎನ್ನುತ್ತೇನೆ. ಚೆಕ್ಕಪ್ಪ, ಹೌದು 
ಕೂಸು ದೊಡ್ಡವನಾಗಿದ್ದಾನೆ, ಅವನಿಗೆ” ಇಷ್ಟಬಂದ ಕಡೆ ಹೋಗಬಹುದು, ಎನ್ನುತ್ತಾರೆ. 

“ತಾಯಿ ಸ್ನಾನ ಮುಗಿಸಿಕೊಂಡು ಬರುವಾಗ ನಾನು ದಾದಿಗೆ “ಚಿಲ್ಲರೆ 
ಕೊಡುತ್ತಿರುತ್ತೇನೆ. ಬೀಗದ ಕೈಯಿ೦ದ ಪೆಟ್ಟಿಗೆ ತೆಗೆಯುವುದು ನನಗೆ ಬಂದಿರುತ್ತದೆ. 
ಅಮ್ಮ ಆಗ, ಎಲಾ ತುಂಟ “ ಏನುಮಾಡುತ್ತಿದೀಯೋ, ಎನ್ನುತ್ತಾಳೆ. ನಾನು, ಅಮ್ಮಾ 


ನಿನಗೆ ಗೊತ್ತಿಲ್ಲವೆ, ನಾನು ಅಪ್ಪಾಜಿಯ ಹಾಗೆ ಆಗಿದೇನೆ, ದಾದಿಗೆ ಚಿಲ್ಲರೆ ಕೊಡಬೇಕು, 
ಎನ್ನುತ್ತೇನೆ. ಆಗ ಅಮ್ಮ ಹೌದು ಅವನಿಗೆ ಇಷ್ಟ ಬಂದವನಿಗೆ 'ಅವನು ಹಣ 
ಕೊಡಬಹುದು, ಎನ್ನುತ್ತಾರೆ. 
“ಆಶ್ವೀಜಮಾಸದಲ್ಲಿ ತಂದೆ ನಾನು ಇನ್ನೂ ಮಗುವೆಂದು ತಿಳಿದು ನನಗಾಗಿ 
ಪುಟ್ಟ ಜೋಡನ್ನೂ ಪುಟ ಅ೦ಗಿಯನ್ನೂ ಮನೆಗೆ ತರುತ್ತಾರೆ. ನಾನು, ಅಪ್ಪಾಜಿ ಅದನ್ನು 
ಅಣ್ಣನಿಗೆ ಕೊಡು, ನನಗೆ ಚಿಕ್ಕದು, ನಾನು ನಿನ್ನಷ್ಟು ದೊಡ್ಡವನಾಗಿದ್ದೇನೆ, ಎನ್ನುತ್ತೇನೆ. 
ಅಪ್ಪಾಜಿ ಹಾಗೆಯೇ ಯೋಚನೆಮಾಡಿ, ಹೌದು ಕೊಸು ದೊಡ್ಡವನಾದ, ಅವನ ಬಟ್ಟಿ 
ಬೇಕಾದರೆ ಅವನೇ ಕೊ೦ಡುಕೊಳ್ಳಬಲ್ಲ, ಎನ್ನುತ್ತಾರೆ. 4 
ದೊಡ್ಡವರು ಮಾಡುವ ಯಾವ ಕೆಲಸ ಮಾಡಬೇಕೆರಿದು ಹುಡುಗನು ನೋಡಿದರೂ ಆ 
ದೊಡ್ಡವರು ತಡೆಯುತ್ತಾರೆ. ಇತ್ತ ಚಿಕ್ಕಪ್ಪ, ಅತ್ತ ತಾಯಿ, ಇತ್ತ ತಂದೆ. ಈ ಕಷ್ಟದಿ೦ದೆಲ್ಲಾ ಹೇಗೆ 
ಪಾರಾಗುವುದು ಎಂದು ಮಗು ಜಸ ಆ ಪಾರಾದ ಸ್ಥಿತಿಯನ್ನು ನಲೂಹಿಸುವುದು 
ದೊಡ್ಡವರಲ್ಲಿ ಕನಿಕರದಿ೦ದ ಕೂಡಿದ ನಗುವನ್ನೆಬ್ಬಿಸಬೇಕು. ತಾನು ದೊಡ್ಡವನಾದಾಗ ತನ್ನ 
ಅಂಗಿಯನ್ನು ತನ್ನಣ್ಣನಿಗೆ ಕೊಡಬೇಕೆಂದು ಸೂಚಿಸುವ ಮಗುವಿನ ಊಹೆ" ನಿಜವಾಗಿಯೂ. 
ಮಗುವಿನದು. ಮಕ್ಕಳು ಆಡುವ ಮಾತನ್ನು ವಿಶ್ವಾಸದಿಂದ ವಿಭ್ರಾಂತಿಯಿಂದ ನೋಡಿದವರಿಗೆ 
ಮಾತ್ರ ಇದು ಅರ್ಥವಾಗುವುದು. 

ತಂದೆ ಪುಸ್ತಕವನ್ನು ಬರೆಯುವನೆಂದು ತಾನೂ ಪುಸ್ತಕವನ್ನು ಬರೆಯ ಹೊರಟ ಮಗು 
ಅಡ್ಡಿ ಮಾಡುವ ಇ "ಹೇಳುವ ಮಾತಿನ ಈ ಪದ್ಮವೂ ಇದೇ ರೀತಿಯಲ್ಲಿ ಶಿಶುಗಳಲ್ಲಿ 
ಸಹಜವಾದ ಭಾವನೆಯನ್ನು ವ್ಯಕ್ತಗೊಳಿಸುತ್ತದೆ: 

“ಅಮ್ಮಾ "ಅಪಾಜಿ ಬಹಳಾ ಪು ಸ್ತಕಾ ಬರೀತಾರೆ ಅಂತ ನೀನು ಹೇಳುತೀ. 
ಅಂದ್ರೆ ಅವರು ಟು ತಿಳಿಯೋಲ್ಲ. ಅವರು ನಿನ್ನೆ ಸಂಜೆ 
ಓದಿಹೇಳುತಾ ಇದ್ದರಲ್ಲ, ಅದು ಏನು ಅಂತ ನಿನಗೆ ನಿಜವಾಗಿ ತಿಳಿಯಿತೇನಮ್ಮ? 
ಅಮ್ಮ ನೀನು ಎಷ್ಟು ಒಳ್ಳೆಯ ಕತೆಗಳನ್ನು ಹೇಳುತೀಯೆ. ಅಪ್ಪಾಜಿ ಯಾಕೆ ಅದರ ಹಾಗೆ 
ಬರಿಯೆಬಾರದು?” ಅಪ್ಪಾಜಿಗೆ ಅವರ ತಾಯಿ ರಾಕ್ಷಸರೂ ಯಕ್ಷರೂ 
ರಾಜಕುಮಾರಿಯರೂ ಬರುವ ಕತೆಗಳನ್ನು ಹೇಳಲಿಲ್ಲವೇ ನಮ್ಮ? ಇಲ್ಲ ಅಪ್ಪಾಜಿ 
ಅದನ್ನೆಲ್ಲ ಮರೆತುಬಿಟ್ಟಿದ್ದಾರೋ. 

““ಅಮ್ಮಾ ನಾನು ಅಪ್ಪಾಜಿಯ ಲೇಕಣಿ ತೆಗೆದುಕೊ೦ಡು ಅವರ ಪುಸ್ತಕದ 
ಮೇಲೆ ಅವರು ಬೆರಿಯೋ ಹಾಗೆಯೇ ಅಆ ಇ ಈ ಎಂತ ಬರೆದರೆ ನೀನು jee 
ಬಹಳ ಕೋಪಿ ಸಿಕೊಳ್ಳುತ್ತೀಯೆ? ಅಪ್ಪಾಜಿ ಬರೆದರೆ ಮಾತ್ರ ಒಂದು ಮಾತೂ 
ಆಡುವುದಿಲ್ಲ. ಅಪ್ಪಾಜಿ” ಕಟ್ಟು ಕಟ್ಟು ಕಾಗದ ಖರ್ಚುಮಾಡಿದರೂ ನೀನು ಲಕ್ಷ 
ಮಾಡದೆ ಇದ್ದು ಬಿಡುತ್ತೀಯೆ" ನಾನು ದೋಣಿ ಮಾಡುವುದಕ್ಕೆ ಒಂದು ಕಾಗದ 
ತೆಗೆದುಕೊಂಡೆ ಕೂಗಾಡಿಬಿಡುತ್ತೀಯಲ್ಲ! ಅಪ್ಪಾಜಿ ಹೋಗಿ “ಗದದ ಮೇಲೆ 
ಕಾಗದಾನ ಎರಡೂ ಕಡೆ ಮಸಿ ಮಾಡಿದರೂ ತಪ್ಪಿಲ್ಲವೋ?” 
ತೀರಿಹೋದ ಒಂದು ಮಗುವಿಗಾಗಿ ದುಃಖಿಸುತ್ತಿರುವ ತಾಯ ಮಾತು ಈ ಪದ್ಯದಲ್ಲಿ 

ಬಂದಿದೆ : 

“ಅವಳು ಹೋದಾಗ ಅರ್ಧರಾತ್ರಿ; ಅವರೆಲ್ಲ ನಿದ್ರೆಯಲ್ಲಿದ್ದರು. ಈಗ 
ಅರ್ಧರಾತ್ರಿ, ನಾನು ಅವಳನ್ನು ಕರೆಯುತ್ತಿದೇನೆ. ಬಾರಮ್ಮ. ಕಂದಮ್ಮ, ಸೃಷ್ಟಿ 
ನಿದ್ರಿಸುತ್ತದೆ. ತಾರೆ ತಾರೆಯನ್ನು “ದೃಷ್ಟಿ ಿಸಿನೋಡುವ ಹೊತ್ತು. ಒಂದು ಕ್ಷಣ ನೀನು 
ಬಂದರೆ € ಯಾರಿಗೂ ತಿಳಿಯುವುದಿಲ್ಲ 

“ಮರಗಳಲ್ಲಿ ಮೊಗ್ಗು ಹೊರಟು ವಸಂತಕಾಲ ಹೊಸದಾಗಿದಾಗ ಅವಳು 
ಹೊರಟು ಹೋದಳು. ಈಗ ಹೂವೆಲ್ಲ ಅರಳಿದೆ. ನಾನು ಅವಳನ್ನು ಕರೆಯುತ್ತೇನೆ. 
ಬಾರಮ್ಮ ಕ೦ದಮ್ಮ, ಮಕ್ಕಳೆಲ್ಲ ಸೇರಿ" ಇಷ್ಟದಂತೆ ಆಡಿ ಹೂಗಳನ್ನು ಚೆಲ್ಲುತ್ತಿದ್ದಾರೆ. 
ನೀನು ಬಂದು ಒಂದು ಹೂವನ್ನು ತೆಗೆದುಕೊಂಡರೆ ಅದು ಹೋಯಿತೆಂದು ಯಾರೊ 
ಹೇಳುವುದಿಲ್ಲ. 

“ಅ೦ದು ಆಡುತ್ತಿದ್ದವರು ಇಂದೂ ಆಡುತ್ತಿದ್ದಾರೆ. ಬಾಳಿಗೆ ಲೆಕ್ಕವಿಲ್ಲ 


ಒಕ್ಕಣೆಯಲ್ಲ. ಅವರ ಚಿಲಿಪಿಲಿ ಮಾತನ್ನು ಕೇಳಿ ನಾನು ನಿನ್ನನ್ನು ಕರೆಯುತ್ತೇನೆ. 
ಕಂದಮ್ಮಬಾರಮ್ಮ ನಿನ್ನತಾಯ ಮನಸ್ಸು ಪ್ರೀತಿಯಿಂದ ತುಂಬಿ ಹರಿಯುತ್ತಿದೆ. ನೀನು 
ಬಂದು ಅವಳ ಒಂದು ಮುತ್ತನ್ನು ಕಸುಕೊಂಡರೆ ಕಸುಕೊಂಡಳೇ ಎಂದು ಯಾರೂ 
ಹೇಳುವುದಿಲ್ಲ” 
ಎಷ್ಟೋ ತಾಯಿಯರು ಆಡಿಕೊಳ್ಳುವ ಮಾತಿದು. ಕಾವ್ಯದಲ್ಲಿ ಇದನ್ನು ಹೇಳಿರುವುದೂ 
ಹೊಸದಲ್ಲ. ಆದರೆ ಹೇಳಿದ್ದನ್ನೇ ಹೇಳಿದರೂ ಅದರಲ್ಲಿ ಈ ನಯವನ್ನು ಈ ನೋವನ್ನು ತರುವ 
ಕಲೆ ಶ್ರೇಷ್ಠವಾದ ಕಲೆ. 
"ಮಗುವಿನ ವಿಷಯ ಯೋಚನೆಮಾಡುತ್ತ ಕವಿಯ ಮನಸ್ಸುದೇವರನ್ನುಸೇರುತ್ತದೆ : 
“ಮಗು ! ನಿನಗೆ ಬಣ ಬಣದ ಆಟದ ಸಾಮಾನುಗಳನ್ನು ನಾನು ತೆಂದಾಗ 
ಮೋಡಗಳ ಮೇಲೆ ನೀರಿನ ಮೇಲೆ" ಅಷ್ಟೊಂದು ಬಣಗಳು ಆಡುವುದೇಕೆಂದೂ 
ಷಗಳು ಹಲವು ಬಣ್ಣವಾಗಿರುವುದೇಕೆ೦ದೂ ನನಗೆ ತಿಳಿಯುತ್ತದೆ. ನಿನ್ನನ್ನು 
x Meee, ನಿನಗೆ ಮುತ್ತುಕೊಟ್ಟಾಗ ಪ್ರಾತಃಕಾಲದ ಬೆಳಕಿನಲ್ಲಿ 
ಆಕಾಶದಿಂದ ಹರಿದುಬರುವ ಸುಖವೂ ಬೇಸಗೆಯ” ತಂಗಾಳಿ ನನ್ನ ದೇಹಕ್ಕೆ ತರುವೆ 
ಆನಂದವೂ ಯಾವುವೆಂದು ನನಗೆ ತಿಳಿಯುತ್ತದೆ.?” 


೨೯. ಶೋಕ, ಸ್ಮರಣ 

ಠಾಕೂರರ ಸ್ಮರಣ ಗ್ರಂಥದ ಪದ್ಯ ಗಳಲ್ಲಿ ಹಲವು ಇಂಗ್ಲೀಷ್‌ ಗ್ರಂಥಗಳಲ್ಲಿ ಅಲ್ಲಲ್ಲಿ 
ಬಂದಿವೆ. ಈ ಕಾವ್ಯದ ಸ್ವರೂಪವನ್ನು ತಿಳೆಸುವುದಕ್ಕೆ ಕೆಲವದರೆ' ಭಾಷಾಂತರವನ್ನು ಇಲ್ಲೆ 
ಕೊಟ್ಟಿದೆ. ಪ್ರಿಯೆ ಹೋದ ಹೊಸದರಲ್ಲಿ ಜೋದಳೆಂದು ಮನಸ್ಸುನಂಬಲಾರದು : 

“ಇದ್ದರೂ ಇರುವಳೋ ಎ೦ದು ನನ್ನ ಕೊಠಡಿಯ ನಾಲ್ಕು ಕಡೆಯಲ್ಲ 
ಅವಳನ್ನು ಹುಡುಕಿ ನೋಡುತ್ತೇನೆ. ಅವಳು ಇಲ್ಲ.. 

“ಯಾವ ಸಾಗರದಲ್ಲಿ ಒಂದು ಆಸೆಯಾಗಲಿ ಒ೦ದು ಸುಖವಾಗಲಿ ಕಣ್ಣೀರ 
ನಡುವೆ ಕಂಡ ಒಂದು ಮುಖವಾಗಲಿ ಯಾವುದೂ ನಷ್ಟವಾಗುವುದಿಲ್ಲವೋ ಅಂತಹ 
ಅನ೦ತಕಾಲ ಸಾಗರದ ತೀರವನ್ನು ನಾನು ಸೇರಿದ್ದೇನೆ. ಈ ಬರಿದಾದ ನನ್ನ 
ಜೀವನವನ್ನು ಅದರಲ್ಲಿ ಅದ್ದು, “ತೀರ ತುಂಬುವಂತೆ ಆಳವಾಗಿ ಅವುಕು- 
ಕಳೆದುಹೋದ ಆ ಸುಖದ ” ಸ್ಪರ್ಶವನ್ನು ಪ್ರಪಂಚದ ಸರ್ವಸ್ಪದಲ್ಲಿ ಮತ್ತೆ 
ಅನುಭವಿಸುವಂತೆ ಮಾಡು.” 
ತಾನು ಬರೆದಿದ್ದ ಕಾಗದಗಳನ್ನು ಪತ್ನಿ ಪೆಟ್ಟಿಗೆಯಲ್ಲಿ ಭದ್ರವಾಗಿಟ್ಟುಕೊ೦ಡಿದ್ದರು. 

ಅದನ್ನು ನೋಡಿದಾಗ ತಾವು ಎಂದುಕೊಂಡ ಮಾತನ್ನು ಕವಿ ಹೀಗೆಂದು ಹೇಳಿದ್ದಾರೆ: 

“ನನ್ನ ಕಾಗದ ಹಳೆಯವು ಕೆಲವು ಅವಳ ಪೆಟ್ಟಿಗೆಯಲ್ಲೆ ಇಟ್ಟಿದ್ದವನ್ನು 
ಕಂಡೆನು. ನೆನಪು ತನ್ನ ಕೇಳಿಗಾಗಿ ಉಳಿಸಿಕೊಂಡಿದ್ದ ಸಣ್ಣ ಸಾಮಾನು ಇವು. 
ಕಾಲವಾಹಿನಿಯ ರಭಸದಿಂದ ಈ ಮುರುಕುಗಳನ್ನು ಸೆಳೆದುಕೊರಿಡು ಅಂಜುಬುರುಕಿ 
ಇವು ನನ್ನವು ಎ೦ದಳು. 

ಸನ್ನನವು ಎ೦ದು ಅವುಗಳನ್ನು ಹೇಳುವವರು ಈಗ ಇಲ್ಲ ಅವುಗಳನ್ನು 
ಪ್ರೀತಿಯಿಂದ ನೋಡಿಕೊಳ್ಳುವರಿಲ್ಲ ಆದರೂ ಅವು ಇಲ್ಲಿಯೇ ಇವೆ. ಹೀಗೆ ಅವಳನ್ನು 
ತೇರ ಅಳಿಯದಂತೆ ಉಳಿಸುವ "ಪ್ರೇಮ ಜಗತ್ತಿನಲ್ಲಿ ಇರಬೇಕು, ಈ ಕಾಗದಗಳನ್ನು 
ಅಳಿಯದಂತೆ ನೋಡಿಕೊಂಡ ಅವಳ ಪ್ರೇಮದಂತಿ. ೫ 

ತೀರಿಹೋದ ಹೆಂಡತಿಗೆ ತನ್ನ ಬದುಕನ್ನು ಈಗಲೂ ಸರಿಪಡಿಸಬೇಕೆಂದು ಅವರು ಹೀಗೆ 
ಪ್ರಾರ್ಥನೆ ಮಾಡಿದ್ದಾರೆ: 

ಇಷ್ಟ ಮಹಿಳೆ, ಉಸಿರಿಂದಿದ್ದಾಗ ನನ್ನ ಮನೆಗೆ ನಯವನ್ನೂ ನಾಜೂಕನ್ನೂ 
ತಂದಂತೆ ಬರಿದಾದ ನನ್ನ ಈ ಬಾಳಿಗೆ ಇನ್ನು ಮೇಲೆ ನಯ ನಾಜೂಕನ್ನು ತಾ. 

“ದೂಳು ಕಟ್ಟಿದ ಗಳಿಗೆಗಳನ್ನು “ತೊಡೆದು ಬರಿಯ ಪಾತ್ರೆಗಳನ್ನು ತುಂಬಿ 
ಅಸಡ್ಡೆ ಕೆಡಿಸಿರುವ ಎಲ್ಲವನ್ನೂ ಸರಿಪಡಿಸು. 

“ಆಮೇಲೆ ಗುಡಿಯ ಬಾಗಿಲನ್ನು ತೆರೆದು ದೀಪವನ್ನು ಹಚ್ಚು; ದೇವರ 


ಮುಂದೆ ಮೌನದಲ್ಲಿಮರಳಿ ಜೊತೆಯಾಗಿ ನಿಲ್ದೋಣ.” 
ಆ ಪತ್ನಿಯ ಚಿತ್ರವೊಂದನ್ನು "ನೋಡಿದಾಗ ಬಂದ ಭಾವನೆಗಳನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ. 
ದಿನದ “ಜೀವನದಿಂದ ಮಠೆಯಾದರೂ ದಿನದ ಕಾವ್ಯಕ್ಕೆ ಹೊರಗಣಿಂದ "ವಸ್ತುವಾಗುವುದು 
ನಿಂತುಹೋದರೂ ಇನ್ನೂ ಆ ಜೀವ ತನ್ನ ಗೀತಗಳಲ್ಲಿ ಪ್ರಭಾವವುಳ್ಳುದಾಗಿದೆಯೆಂದು ಇದರಲ್ಲಿ 
ತಿಳಿಸಿದ್ದಾರೆ: 

“ನೀನು ಬರಿಯ ಒಂದು ಚಿತ್ರವೆ? ಆ ತಾರೆಗಳಂತೆ ಈ ಧೂಳಿಗಳಂತೆ 
ನಿಜವಲ್ಲವೆ? ಇವು ಲೋಕದ ನಾಡಿಯ ಮೀಟಿನಿಂದ ಮೀಟುತ್ತಿವೆ. ನೀನೋ, ಓ 
ಬಣ್ಣದಿಂದ ಬರೆದ ಚಿತ್ರವೇ, ನಿಶ್ಚಲವಾಗಿ ಎಲ್ಲದರಿಂದ ವಿವಿಕ್ತವಾಗಿ ನಿಂತಿರುವೆ. 

“ಒಂದು ಕಾಲದಲ್ಲಿ ನೀನು ನನ್ನೊಡನೆ ನಡೆಡೆ. ನಿನ್ನ ಉಸಿರು ಆಗ 
ಬಿಸಿಯಾಗಿತ್ತು; ಆಗ ನಿನ್ನ ಅಂಗಗಳಲ್ಲಿ ಜೀವನದ ಗಾನವಿತ್ತು. ನನ್ನ ಲೋಕವು ನಿನ್ನ 
ಧ್ವನಿಯಿಂದ ಮಾತನಾಣಿತು: ನಿನ್ನ ಮುಖದಿಂದ ನನ್ನ ಹೃದಯವನ್ನು ಮುಟ್ಟಿತು. 
ನೀನು ಇದ್ದ ಹಾಗೆ ನಡೆಯದೆ ನಿಂತೆ; ನಿತ್ಯ ಕಾಲದ ತೆರೆಯ ನೆರಳ ಕಡೆ ಹೋದೆ. 
ನಾನೋ ಒರಿಟಿಯಾದೆ. 

ಜ್ಯ ಜೇ ಜೌ 

“ನೀನು ಮೊದಲಿನಂತೆ ನನ್ನ ಗೀತಗಳ ಮುಂಗಡೆಯಲ್ಲಿ ಇಲ್ಲ, ಅವುಗಳಲ್ಲಿ 
ಸೇರಿಹೋಗಿದ್ದೀಯೆ. ಉದಯದ ಮೊದಲ ಕಿರಣದೊಂದಿಗೆ ನೀನು ನನ್ನ ಬಳಿ ಬಂಡೆ. 
ಸಂಜೆಯ ಕೊನೆಯ ಚಿನ್ನದೊಂದಿಗೆ ನಾನು ನಿನ್ನನ್ನು ಕಳೆದುಕೊಂಡೆ. ಅದು ಮೊದಲು 
ನಾನು ನಿನ್ನನ್ನು ಕತ್ತಲೆಯಲ್ಲಿ ಕಾಣುತ್ತಿದೇನೆ. ಇಲ್ಲ. ನೀನು ಬರಿಯ ಚಿತ್ರವಲ್ಲ.” 

ಖ್‌ ಜ್ಯ ಜೇ 

“ಸಾವಿನಲ್ಲಿನೀನು ನನ್ನ ಹೊರಗಣ ಸೃಷ್ಟಿಗೆ ತೀರಿಹೋಗಿ ಪ್ರಪ೦ಚದ ಸಾವಿರ 
ಸಂಬಂಧಗಳಿಂದ ಮರೆಯಾದಾಗ ನನ್ನ ನೋವಿನಲ್ಲಿ ಮರಳಿ ಹುಟ್ಟಿದೆ. ಇದರಿಂದ 
ನನ್ನ ಬದುಕು ಸಂಪೂರ್ಣವಾಯಿತೆಂದು" ನನಗೆ ತೋರಿತು. ನನ್ನಲ್ಲಿ ಗಂಡೂ ಹೆಣ್ಣೂ 
ಅನಂತವಾಗಿ ಏಕವಾಯಿತೆ೦ದು ತೋರಿತು.” 

ಪತ್ನಿ ಒಂದುಸಲ ಕನಸಿನಲ್ಲಿ ಕಂಡಾಗ ತೋರಿದ ಭಾವನೆ ಈ ಪದ್ಯದಲ್ಲಿ ರೂಪುಗೊಂಡಿದೆ : 

“ಅವಳೆ ನನ್ನ ತಲೆಯ ಬಳಿ ಕುಳಿತು ತನ್ನಚೆರಳೆರಿದ ನನ್ನತಲೆ ಕೂದಲನ್ನು 
ಕೋದು ತನ್ನ ಕೈ ಸೋಂಕಿನ ಗಾನವನ್ನು ನುಡಿಸುತ್ತ ಇದ್ದಂತೆ ಕನಸನ್ನು ಕಂಡೆನು. 
ಅವಳ ಮುಖವನ್ನು ನೋಡಿ ಅಳುವನ್ನು ತಡೆದುಕೊಂಡೆನು. ಆಡದೆ" ನುಡಿಯ 
ನೋವಿನಿ೦ದ ನನ್ನ ನಿದ್ರೆ ನೀರುಗುಳ್ಳೆ, ಒಡೆಯುವಂತೆ ಒಡೆಯಿತು. 

“ಎದ್ದು ಸತು ನಕ್ಷತ್ರ 'ಔಥದ ಪ್ರಭೆಯನ್ನು ಕಿಟಿಕಿಯಿಂದ ನೋಡಿದೆನು. 
ಮೌನದ ಒಂದು ಲೋಕ “ಉರಿಯುವಂತೆ ಕಂಡಿತು. ಇದೇ ಕ್ಷಣದಲ್ಲಿ ನನ್ನ 
ಕನಸಿನೊಂದಿಗೆ ಶ್ರುತಿಯಾದ ಒಂದು ಕನಸನ್ನು ಅವಳೂ ಕಂಡಿರಬಹುದೋ "ನಿಂದು 
ಕೌತುಕಗೊಂಡೆನು” 

ಪತ್ನಿಯಾದವಳು ಜೀವದಿಂದಿರುವಾಗ ಸಣ್ಣ ವಿಷಯಕ್ಕೆಲ್ಲಾ ಅನ್ನುವುದು, ಆಡುವುದು; 
ತೀರಿಹೋದಮೇಲೆ ಗೋಳಾಡುವುದು: ಇದು ಮನುಷ್ಯನ' ಸ್ವಭಾವ. ಕವಿಗಳಿಗೂ ಈ 
ಹಣೆಯಬರಹ ತಪ್ಪಿದ್ದಲ್ಲ ತಾನು ಅಂದು ಆಡಿದ ವಿಷಯಗಳನ್ನು ನೆನೆದು ಕವಿ 
ಪಶ್ಚಾತ್ತಾಪಪಡುವುದು ನೂರಾರು ಜೀವಗಳು ನೋಡಿ ತಿಳಿಯಬೇಕಾದ ವಿಷಯ: 

“ಅವಳು ನನಗೆ ಮಾಡಿದ ಉಪಕಾರಗಳಿಗೆ ಪ್ರತ್ಯುಪಕಾರ ಮಾಡುವ ಕಾಲ 
ಮೀರಿತು. ಅವಳ ನಿಶಿ ಬೆಳಗಾಗಿದೆ, ನೀನು ಅವಳನ್ನು ಕರೆದುಕೊಂಡಿದೀಯೆ. 
ಆದ್ಧರಿಂದ ಅವಳಿಗೆ ಉದ್ದಿಷ್ಟವಾದ ಕೃತಜ್ಞತೆಯನ್ನೂ "ಕಪ್ಪವನ್ನೂ ನಿನ್ನ ಬಳಿ 
ತಂದಿದೇನೆ. ಅವಳ ವಿಷಯದಲ್ಲಿ ನಾನು ಮಾಡಿದ ಅನ್ಯಾಯ ಅಪಚಾರಗಳ ಬಗ್ಗೆ 
ನಿನ್ನನ್ನು ಕ್ಷಮೆ ಬೇಡುತ್ತೇನೆ. ಅವಳು ಕಾದಿದ್ದಾಗ ತೆರೆಯದೆ ಮುಗುಳಾಗಿದ್ದ ಎಲ್ಲ ನನ್ನ 
ಪ್ರೀತಿಯ : ಪುಷ್ಪಗಳನ್ನೂ ನಿನ್ನ ಸೇವೆಗಾಗಿ ನೀಡುತ್ತೇನೆ. | 

ಈ ಪದ್ಯದಲ್ಲಿ ತೋರುವಂತೆ ಕವಿ ಜೀವನದ ಎಲ್ಲ ವಿಷಯದಿಂದಲೂ ದೈವದೊಂದಿಗೆ ಒಂದು 
ಸಂಬಂಧವನ್ನು ಬೆಳಸಿಕೊಳ್ಳಲು ಪ್ರಯತ್ನ ಮಾಡುತ್ತಾರೆ. ಅದನ್ನು ಒಂದು ಚಿತ್ರದ ರೀತಿಯಲ್ಲಿ ಈ 


ಪದ್ಯದಲ್ಲಿ ವರ್ಣಿಸಿದ್ದಾರೆ: 

“ಬಿರುಗಾಳಿ ಮಳೆಯಲ್ಲಿ ನನ್ನ ಮನೆಯ ಬಾಗಿಲು ಮುರಿದ ಆ ರಾತ್ರಿ ಆ 
ಮುರುಕಿನ ಮೂಲಕ ನೀನು ನನ್ನ ಮಸೆಯನ್ನು ಹೊಕ್ಕೆ. ನನಗೆ ಇದು ತಿಳಿಯಲಿಲ್ಲ 
ದೀಪವಾರಿಹೋಗಿ ಕತ್ತಲೆ ಕವಿಯಿತು. ನೆರವಿಗಾಗಿ ನಾನು ನಭಕ್ಕೆ ಕೈಯೊಡ್ಡಿದೆನು. 
ನಿರೀಕ್ಷೆಯಲ್ಲಿ ಆ ತುಮುಲ ನಿಶೀಥದಲ್ಲಿ ನೆಲದಮೇಲೆ ಉರುಳಿದ್ದೆನು. 8 ಬಿರುಮಳೆ 
ನಿನ್ನ ಪತಾಕೆಯೆಂದು ನನಗೆ ತಿಳಿಯಲಿಲ್ಲ ಉದಯವಾಯಿತು. "ಆಗ ನನ್ನ ಮನೆಯ 
ಮೇಲೆ ಹರಿದಿದ್ದಅನಾಹುತದ ನೆತ್ತಿಯಲ್ಲಿ 'ನೀನು ನಿಂತಿರುವುದನ್ನುನಾನು ಕಂಡೆನು. ಷ್ಟ 


೩೦. ಭಕ್ತಿ ಗೀತಗಳು 

ಪ್ರಾಪಂಚಿಕ ಪ್ರೇಮವನ್ನೂ ಶೋಕವನ್ನೂ ಕುರಿತ ಮಾತುಗಳಿಂದ ಕಾವವು 
ಭಗವಂತನನ್ನು ಕುರಿತಪ್ರೇಮಕ್ಕೆ ಸುಲಭವಾಗಿ ಹಠೆಯುತ್ತದೆ. ಈ ರೀತಿಯ ಪದ್ಯಗಳೇ 
ಗೀತಾಂಜಲಿಯಲ್ಲಿ ಮುಖ್ಯವಾದುವು. ಇವುಗಳಿಂದಲೇ ಠಾಕೂರರು ಮೊದಲು ಪಾಶ್ಚಾತ್ಯ 
ಜನಾಂಗಗಳ ಮನಸ್ಸನ್ನು ಗೆದ್ದದ್ದು ಇವು ಇವರ ಕಾವ್ಯ ಶೈಲದ ಶಿಖರವೆನ್ನಬೇಕು. ಹಾಗೆಯೇ ಇಖು 
ಇವರ ಜೀವನಾನುಭವದ 'ಪರೆಪಕ್ಷಾವಸ್ಥೆಯ ಮಾ ಹೊರಗಣ “ಸೌಂದರ್ಯದಲ್ಲಿ ಕವಿ 
ದೇವದೇವನ ಸೌಂದರ್ಯದ ವೃಕ್ತರೂಪವನ್ನು ಕಾಣುತ್ತಾನೆ: 

“ನನ್ನ ಎದುರಿಗೆ ನಿಲ್ಲು; ನಿನ್ನ ನೋಟಿ ಸೋಕಿ ನನ್ನ ಗೀತಗಳು ದೀಪಗಳಂತೆ 
ಬೆಳಗಲಿ. ನಿನ್ನ ನಾರೆಗಳ ನಡುವೆ ನಿಲ್ಲು, ಅವುಗಳ ಬೆಳಕಿನಲ್ಲಿ ನಾನು ಮಾಡುವ ತೀವ್ರ 
ಪೂಜಾಗ್ನಿ ನನಗೆ ಕಾಣುವಂತೆ ಮಾಡು. ಲೋಕದ ದಾರಿಯ ಬದಿಯಲ್ಲಿ ಭೂಮಿ 
ಕಾದಿದೆ; ನಿನ ದಾರಿಯಲ್ಲಿ ಹಸುರ ವಸ್ತ್ರ ವನ್ನು ಹಾಸಿದೆ; ಅದರ ಮೇಲೆ ನಿಲ್ಲು, ನೆಲದ 
ಹುಲ್ಲಿನಲ್ಲಿ ಮೈದಾನದ ಹೂವಿನಲ್ಲಿ ನಾನು ನಿನಗೆ ಮಾಡುವ ಪಾದಸೇಷೆ ನನಗೆ 
ಅನುಭವೆವಾಗಲಿ. ಸಂಜೆಯಲ್ಲಿ ನಾನು ಒಂಟಿಯಾಗಿ ಕುಳಿತು ನನ್ನ ಹೃದಯ 
ಏಕಾಕಿಯಾಗಿರುವಾಗ ಅಲ್ಲಿ ನೀನು ನಿಲ್ಲು. ನಿರ್ಜನತೆಯ ಪಾತ್ರೆಯನ್ನು ತುರಿಬಿ “ನನ್ನಲ್ಲಿ 
ನಾನು ನಿನ್ನ ಪ್ರೇಮದ ಆನ೦ತ್ಯ ವನ್ನು ಅನುಭವಿಸುವಂತೆ ದಯಪಾಲಿಸು 

ಈ ಸೌಂದರ್ಯವನ್ನು "ಕಾಣುವುದರಿಂದ, ಆದರಲ್ಲಿ ವ್ಯಕ್ತವಾಗಿರುವ ಭಗವಂತನ ಕುರುಹನ್ನು 
ತಿಳಿಯುವುದರಿಂದ, ಮನುಷ್ಯನಿಗೆ ಗಾನವು ಬರುತ್ತದೆ: 

“ನಿನ್ನ ಪ್ರೇಮ ನನ್ನ ದ್ವನಿಯಲ್ಲಿ ಆಡಲಿ; ನನ್ನ ನೀರವತೆಯಲ್ಲಿ ನಿದ್ರೆ ಮಾಡಲಿ; 
ನನ್ನ ಹೃದಯದ” ಮೂಲಕ ನನ್ನ ಬಾಳಿನ ಚಲನವಲನಗಳಲ್ಲೆಲ್ಲ “ಚಿಲಗಲಿ: ನನ್ನ 
ಎಚ್ಚರದಲ್ಲಿ ಎಚ್ಚರಗೊಳ್ಳಲಿ; ನನ್ನ "ಆಸೆಗಳ ಅಗ್ನಿಯಲ್ಲಿ ಅಗ್ಮಿಯಾಗಿ ಉರಿಯಲಿ. ನಿನ್ನ 
ಪ್ರೇಮ ನನ್ನ ಪ್ರೇಮದ ಎಲ್ಲ ವಾಹಿನಿಗಳಲ್ಲಿಯೊ ಪ್ರವಹಿಸಲಿ, ದೇವ! ವೀಣೆ ತನ್ನ 
ತಂತಿಗಳಲ್ಲಿ" ಗಾನವನ್ನು ಧರಿಸುವಂತೆ ನಾನು ನನ್ನ. ಬಾಳಿನಲ್ಲಿ ನಿನ್ನ ಪ್ರೇಮವನ್ನು 
ಧರಿಸುವುದನ್ನು ದಯಪಾಲಿಸು; ನನ್ನ ಬಾಳಿನೊಂದಿಗೆ ನಿನಗೇ ಅದನ್ನು ಮರಳೆ. 
ಕೊಡುವಂತೆ ಜೆಳೆಯಿಸು 

ಈ ಗಾನ ಬರುವುದರಲ್ಲಿ, ಅದರಿಂದ ಭಗವಂತನಿಗೆ ಪೂಜೆ ಮಾಡುವುದರಲ್ಲಿ, 
ಸಾವಕಾಶವಾಯಿತೆ ಎಂಬ ಚಿಂತೆ ಬೇಕಿಲ್ಲ. ಅವರವರ ಸಮಯ ಬಂದಾಗ ಅವರವರು 
ಪೂಜೆಯನ್ನು ಮಾಡುತ್ತಾರೆ. 

“ಉದಯದಲ್ಲಿ ನಿನ್ನ ಪ್ರಾಂಗಣ ತಲದಲ್ಲಿಶ೦ಖ ಎತ್ತಿ ಊದಿ ದಾಗ 

“ನರ ನಾರಿಯರು ಹೂವಿನ ಬುಟ್ಟಿಗಳನ್ನು ತೆಗೆದುಕೊಂಡು ಮನೆಗಳನ್ನು 
ಬಿಟಿ 

” “ನವೀನಶಿಶಿರಸಿಕ್ತ ಗುಂಜನಮುಖರ ಸ್ಥಿಗ್ಗವನಪಥದಲ್ಲಿ ಹೊರಟರು. 

“ನಾನು ಎಲ್ಲಿಯೋ ಜ್ಞಾನದಲ್ಲಿ ಸಘನಪಲ್ಲ )ವಪು೦ಜಛಾಯಾ ಕುಂಜ 
ವನದಲ್ಲಿ 

“ತೃಣಾಸ್ತೀರ್ಣತರ೦ಗಿಣೀ ತೀರದಲ್ಲಿ ವಿಹ೦ಗಗಳ ಕಲ ಗೀತದಲ್ಲಿ 

ಟಟ ಸಮೀರದಲ್ಲಿಮಲಗಿ ಇದ್ದೆನು. 

“ನಾನು ನಿನ್ನ ಪೂಜೆಗೆ ಆಗ ಹೋಗಲಿಲ್ಲ ದೇವ; 


“ದಾರಿಯಲ್ಲಿ ಯಾರು ಹೋದರೆಂದು ನೋಡಲೂ ಇಲ್ಲ. 

“ನಾನು ಆಗ ಹೊಗದೇ ಇದ್ದದ್ದು ಒಳ್ಳೆಯದೇ ಆಯಿತೆಂದು 

“ಈಗ ನನಗೆ ಕಾಣುತ್ತಿದೆ. ನನ್ನ ಹೂ ಆಗ ಮುಗುಳಾಗಿದ್ದುವು; 

“ರಗ ನೋಡು ದಿನವೆಲ್ಲ ಅವು ಅರಳಿವೆ. ಅಪರಾಹ್ಮದಲ್ಲಿ 

“ನಾನು ಪೂಜೆಯ ಹೂವಿನ ಬುಟ್ಟಿಯನ್ನು ತುಂಬಿದೇನೆ. ೫ 

ಜೀವನದಲ್ಲಿ ಸಿದ್ದಿ ಬರುವುದಕ್ಕೆ ಎಲ್ಲರೂ ತೊಳಲಬೇಕಾದದ್ದಿಲ್ಲ ಅದು ಕೆಲವರಿಗೆ ತೊಳಲಿ 
ಬರುತ್ತದೆ; ಕೆಲವರಿಗೆ ಇದ್ದ ಕಡೆಯೇ ಬಿರುತ್ತದೆ. 

“ನ್ರಿಶಬಿವಾದ ಉದಯ ಸಮುದ್ರ ಸಣ್ಣ ಅಲೆಗಳಿಂದ ಎ೦ಬಂತೆ ಹಕ್ಕಿಗಳ 
ಹಾಡಿನಿಂದ ಚಲಿಸಿತು. ದಾರಿಯ ಪಕ್ಕದಲ್ಲಿ ಪುಷ್ಪಗಳು ಆನಂದದಿಂದ ತುಂಬಿದ್ದುವು. 
ಮೋಡಗಳ ಬಿರುಕಿನಲ್ಲಿ ಚಿನ್ನದ ರಾಶಿ” ಸುರಿದಿದ್ದಿತು. ನಾವು ಇದೊ೦ದನ್ನೂ ನೋಡದೆ 
ನಮ್ಮದಾರಿ ನಡೆಯುತ್ತಿಡ್ದೆವು... 

“ಸೂರ್ಯನು ಸತ್ತಿಗೆ ಏರಿದನು. ಪಾರಿವಾಳಗಳು ನೆರಳಲ್ಲಿ ಕೂಗುತಿದ್ದುವು. 
ಮಧ್ಯಾಹ್ನದ ಬಿಸಿಯಾದ ಗಾಳಿಯಲ್ಲಿ ಒಣ ಎಲೆಗಳು ನೃತ್ಯ ಮಾಡುತ್ತ 
ಸುತ್ತಾಡುತಿದ್ದುವು. ಕುರಿಯನ್ನು ಕಾಯುವ ಹುಡುಗನು ಆಲದ ಮರದ ಕೆಳಗೆ ನಿದ್ದೆ 
ಮಾಡುತ್ತ ಸ ಸ್ವ ಪ್ಪ ಕಾಣುತ್ತಿದ್ದನು. ನಾನು ಕಾಲುವೆಯ ಪಕ್ಕದಲ್ಲಿ ಮಲಗಿದೆನು, ಸೋತೆ 
ಕೈಕಾಲುಗಳನ್ನು ಚಾಚಿದೆನು. 

“ಸೂರ್ಯನ ಪ್ರಭೆಯಿ೦ದ ಚಿತ್ರಿತವಾದ ಹಸುರು ಗಿಡದ ನೆರಳಿನ ಶಾಂತಿ 
ನನ್ನ ಹೃದಯವನ್ನು ಆವರಿಸಿತು. ನಾನು ಯಾವುದಕ್ಕಾಗಿ ಹೊರಟಿದ್ದೆನೆ೦ಬುದು ನನಗೆ 
ಮರೆಯಿತು. ಅಲ್ಲಿಯ ನೆರಳಿನ ಅಲ್ಲಿಯ ಹಾಡಿನ ಮಾಯಕ್ಕೆ ನನ್ನಮನಸನ್ನು ತೆತ್ತಿನು. 

“ಕೊನೆಗೆ ನಿದ್ರೆಯಿಂದ ಎಚ್ಚತ್ತು ಕಣ್ಣು ತೆರೆದಾಗ ನೀನು ನನ್ನ “ಪಕ್ಕದಲ್ಲಿ 
ನಿಂತಿದ್ದೆ; ನನ್ನ ನಿದ್ರೆಯನ್ನು ನಿನ್ನ ಹಾಸದಿಂದ ತೇಲಿಸುತಿದ್ದೆ ದಾರಿ 
ದೂರವಾದುದೆಂದೂ ಜೇಸರಪಾಡುವುದೆಂದೂ ನಿನ್ನನ್ನು ಸೇರುವ” ಯತ್ನವು 
ಕಠಿನವಾದುದೆಂದೂ ನಾನು ಎಷ್ಟು ಭಯ ಪಟ್ಟಿದ್ದೆನು. jk 

ತಾನು ಮಾಡುವ ಕೆಲಸ ದೇವರ ಸೇವೆ ಎಂದು ಅವನಿಗೆ" ತಿಳಿಯುತ್ತದೆ. ಅದು ಅಷ್ಟು ಶ್ರೇಷ್ಠವಾದ 
ಸೇವೆಯಲ್ಲದಿರಬಹುದು; ಆದರೂ ಅದು ದೇವರಿಗೆ ಬೇಕಾದ ಸೇವೆ. ಅವನು ಅದನು ಒಪ್ಪಿ 
ತೆಗೆದುಕೊಳ್ಳುತ್ತಾನೆ. ಈ ಕಾರಣದಿಂದ ಕವಿ ಅದನ್ನು ಸಂತೋಷದಿಂದ ಹೆಮ್ಮೆಯಿಂದ 
ಮಾಡುತ್ತಾನೆ. 

“ನನ್ನ ದೊರೆಯೆ. ನೀನು ನನ್ನನ್ನು ಕರೆದು ದಾರಿಯ ಬದಿಯಲ್ಲಿ ಕೊಳಲು 
ನುಡಿಸೆಂದು ನಿಲ್ಲಿಸಿರುವ. ನುಡಿ ಬಾರದ 'ಬಾಳ ಹೊರೆಯ ಮಂದಿ ಇದನ್ನು ಕೇಳಿ 
ಒಂದುಕ್ಷಣ ನಿಂತು ನಿನ್ನ ಅರಮನೆಯ ಸಜ್ಜೆಯ ಮುಂದೆ ಸ್ನ ಸ್ವಲ್ಪ ಕುಳಿತುಕೊಳ್ಳಲ್ಲೆ ಸ್ವಲ್ಪ 
ಕೌತುಕ ಪಡಲ್ಲ, ಅವರು ಸ ಸದಾ ಪುರಾತನವಾದದ್ದನ್ನು ಹೊಸದಾಗಿ ಕಾಣಲಿ, ತಮ್ಮ ಸುತ್ತ 
ಹರಹಿ ಸಾಮಾನ್ಯವಾಗಿರುವುದು ವಿಚಿತ್ರವಾದುದೆಂದು ತಿಳಿಯಲಿ, ಹೂಗಳು 
ಅರಳುತ್ತಿವೆ ಹಕ್ಕಿಗಳು ಹಾಡುತ್ತಿವೆ ಎಂದು ಹೇಳಲಿ, ಎಂದು ನಿನ್ನ ಉದ್ದೇಶ.” 

ಈ ಕಾವ ದೇವರಿಂದ ಬಂದದ್ದು ಎಂದು ಕವಿ ಬಲ್ಲನು. ಆದರೆ ಅದನ್ನು ಅವನು ತನ್ನದೋ 
ಎಂಬಂತೆ ಭಗವಂತನಲ್ಲಿ ಅರ್ಪಿಸುತ್ತಾನೆ. “ನನ್ನ ಗೀತೆಗಳು ವಸಂತದ ಹೂಗಳಂತೆ. ಅವು 
ನಿನ್ನಿಂದ ಬರುತ್ತವೆ. ಆದರೂ ನಾನು ಅವನ್ನು ನನ್ನವೆಂಬಂತೆ ನಿನ್ನ ಬಳಿಗೆ ತರುತ್ತೇನೆ.” ದೇವರ 
ಈ “ಪ್ರಸಾದ ಎಷ್ಟು ದೊಡ್ಡದೆಂದು ಅವನು” ತಿಳೆಯುತ್ತಾನೆ; ಅದಕ್ಕೆ ಅರ್ಹನಾಗಿರಬೇಕೆಂದು 
ಅಸೆಪಡುತ್ತಾನೆ: 

“ನೀನು ನನ್ನನ್ನು ಅಮರನಾಗಿ ಮಾಡಿದ್ದೀಯೆ; ಇದು ನಿನ್ನ ಇಷ್ಟ. ಈ 
ಲಘುವಾದ ಪಾತ್ರವನ್ನು “ಮತ್ತಿ ಮತ್ತೆ ಬರಿಯದನ್ನಾಗಿ ಮಾಡಿ ಮತ್ತಿ “ಮತ್ತಿ 
ಜೀವಕಳೆಯಿಂದ ತುರಿಬುತ್ತಿದೀಯೆ. ಈ ಸಣ್ಣ “ಬಿದಿರು ಕೊಳವಿಯನ್ನು 
ಹಿಡಿದುಕೊಂಡು ಗುಡ್ಡ ಕಾಡುಗಳಲ್ಲೆಲ್ಲ ತಿರುಗಾಡಿ ಅದರಲ್ಲಿ ನಿನ್ನ ಸರ್ವದಾ 
ನೂತನವಾದ ಮಧುರ ಗಾನವನ್ನು ನುಡಿದಿದ್ದೀಯೆ. ಇ 


ಸುಜ 


“ಜೀವದ ಜೀವವೇ! ನಿನ್ನ ಜೀವಕಳೆ ನನ್ನ ಅಂಗಾಂಗದಲ್ಲಿ 
ವ್ಯಾಪಿಸಿರುವುದನ್ನು ತಿಳಿದು ನಾನು ಈ ದೇಹವನ್ನು ಶುದ್ಧವಾಗಿ ಇರಿಸಲು 
ನಿರಂತರವೂ ಯತ್ನ ಮಾಡುತ್ತೇನೆ. 

“ನನ್ನ ಮನಸ್ಸಿನಲ್ಲಿ ಬುದ್ದಿಯ ಬೆಳಕನ್ನು ಇಟ್ಟಿರುವ ಸತ್ಯ ವೇ ನೀನು 
ಎಂಬುದನ್ನು ತಿಳಿದು ನನ್ನ ಯೋಚನೆಗಳಿಂದೆಲ್ಲ ಎಲ್ಲ ಅಸತ್ಯವನ್ನೂ ದೂರಮಾಡಲು 
ಯತ್ನ ಮಾಡುತ್ತೇನೆ. 

ನನ ಹೃದಯದ ಅಂತರಂಗದಲ್ಲಿ ನೀನು ನೆಲಸಿರುವುದನ್ನು ತಿಳಿದು 
ಕೆಟ್ಟುದೆಲ್ಲವನ್ನೂ ದೂರಮಾಡಿ ಪ್ರೇಮವನ್ನು ವಿಕಾಸವಾಗಿರಿಸಲು ಯತ್ನಮಾಡುತ್ತೇನೆ. 

"8ಲಸಮಾಡುವ ಬಲವು ನಿನ್ನ ಶಕ್ತಿಯಿಂದ ಬಂದದ್ದೆಂದು ತಿಳಿದು 
ಕೆಲಸದಲ್ಲೆಲ್ಲ ನಿನ್ನನ್ನು ತೋರ್ಪಡಿಸಲು ಯತ್ನ ಮಾಡುತ್ತೇನೆ. 

ಆಗ ಕವಿಗೆ ಗಾನದಲ್ಲಿ 'ಟಡ೦ಿಬರ ಬೇಡವೆನ್ಸಿಸುತ್ತದೆ. 

`ನನ್ನಗಾನ ಒಡವೆಗಳನ್ನೆಲ್ಲ ತೆಗೆದು ಹಾಕಿದೆ. ಉಡುಪು ತೊಡವುಗಳ ಡಂಭ 
ಅದಕ್ಕಿಲ್ಲ. ಒಡವೆಗಳು ನನ್ನ ನಿನ್ನ ಸಮಾಗಮಕ್ಕೆ ಅಡ್ಡಿಯಾಗುವುವು. ನನ್ನ ಕಾವ್ಯದ 
ಜಂಬ” ನಿನ್ನ ಎದುರಿಗೆ ನಾಚಿಕೆಯಿಂದ ತೀರಿಹೋಯಿತು. ಕವಿಗಳ ಕವಿಯ ನಾನು 
ನಿನ್ನ ಅಡಿಯ ಬಳಿ ಕುಳಿತಿದ್ದೇನೆ. ನನಗೆ ಇನ್ನೇನೂ ಬೇಡ. ನೀನು ಗಾನದಿಂದ 
ತುರಬಜೇಕಾದ ಕೊಳಲಿನಂತೆ” ನನ್ನ ಜೀವನವನ್ನು ಸರಳವೂ ಸುಲಭವೂ ಆಗಿ 
ಮಾಡಿಕೊಂಡರೆ ಹ 44 

ಈ ದೃಷ್ಟಿಯಿಂದ ಕವಿಗೆ ಪ್ರಪ೦ಚವೆಲ್ಲ ಪ್ರಿಯವಾಗುತ್ತದೆ; ಎಲ್ಲ ಜೀವನದೊಂದಿಗೆ ಬೆರೆದು 
ಜನಸದ: ಅವನಗ ಅಸಿ ಹುಟ್ಟುತ್ತದೆ; ಹಾಗೆ ಬೆರೆಯುವುದೇ ಸರಿ, ಚಿರೆಯದೆ 
ಇರುವುದು ತಪ್ಪು, ಎಂದು ತೋರುತ್ತದೆ. 

“ಭಜನ ಪೂಜನ. ಸಾಧನ ಆರಾಧನ: 

ಬಿಡು ಇದನ್ನೆಲ್ಲ, ಏಳು. 

ರುದ್ಧದ್ದಾರದೆ. ಡೇವಾಲಯದ ಕೋಣೆಯಲ್ಲಿ 

“ ಎಕೆ ಕುಳಿತಿರುವೆ? 

ನೀನಾಗಿ ಕತ್ತಲೆಯನ್ನು ಮಾಡಿಕೊಂಡು 

ಯಾರನ್ನು ನೀನು ಹೀಗೆ ಗೋಪ್ಯವಾಗಿ ಪೂಜಿಸುತ್ತಿರುವುದು? 

ಕಣ್ಣು ತೆರೆದು ನೋಡು, ದೇಗುಲದ ಒಳಗಡೆ 

ನಿನ್ನಎದುರಿನಲ್ಲಿ ದೇವರಿಲ್ಲ. 

“ಎಲ್ಲಿ ಕೃಷಿಕನು ಮಣ್ಣು ಅಗೆದು ಕೃಷಿ | ಮಾಡುತ್ತಿದಾನೆಯೋ 

ಅಲ್ಲಿಗೆ ಅವನು ಹೋಗಿದಾನೆ; 

ವರ್ಷವೆಲ್ಲ ಕಲ್ಲನ್ನು ಒಡೆಯುತ್ತಾ ದಾರಿಯನ್ನು ಕಡಿಯುತ್ತ 

ಇರುವಲ್ಲಿಗೆ ಹೋಗಿದಾನೆ. 

ಬಿಸಿಲು ಮಳೆಯಲ್ಲಿ ಎಲ್ಲರ ಜೊತೆಯಲ್ಲಿ ಇದಾನೆ, 

ಎರಡು ಕೈಗಳನ್ನೂ 'ಧೂಳುಮಾಡಿಕೊಂಡಿದಾನೆ; 

ಶುಜಿಯಾದ ನಿನ್ನ ವಸ್ತ್ರ ಗಳನ್ನುಕಿತ್ತೊಗೆ; 

ಅವನರಿತೆ ರೊಳಗೆ: ಬಾ. 

“ಮುಕ್ತಿ! ಎಲಾ ಎಲ್ಲಿ ಕಂಡೆ? ಎಲ್ಲಿ ಈ ಮುಕ್ತಿ? 

ಮುಕ್ತಿ ಎಲ್ಲಿದೆ ? 

ನಮ್ಮಪ್ರಭು ಸೃಷ್ಟಿ ಬಂಧವನ್ನು ಧರಿಸಿ 

ಎಲ್ಲರೆ ಜೊತೆಗೆ ಬಿಂಧನದಲ್ಲಿರುವಾಗ? 

ಸಾಕು ನಿನ್ನ ಧ್ಯಾನ. ಎಸೆ ಹೂವಿನ ಬುಟ್ಟಿಯನ್ನು; 

ಧೂಳಿಯಿ೦ದ ಮಲಿನವಾದ ಚಿಂದಿಯನ್ನುಧರಿಸು; 

ಕರ್ಮಯೋಗದಲ್ಲಿ ಬೆವರನ್ನು ಹೊಮ್ಮಿಸು:' 

ನಮ್ಮ ಪ್ರಭುವಿನ ಜೊತೆಗೆ ನೆರವಾಗಿ ನಿಲ್ಬು ಚ 


ಯಾರೂ ಸೇರದ ಕಡೆ ದೇವರು ಹೋಗಿ ಇರುತ್ತಾನೆ ಎಂದು ಹೇಳುವ ಈ ಕೃತಿಯೂ 
ಸುಂದರವಾಗಿದೆ : 
“ದೀನರಲ್ಲಿದೀನರು ಸರ್ವರಲ್ಲಿ ಅಧಮರು ಎಲ್ಲಿದಾರೆ 
ಆ ಸ್ಥಳದಲ್ಲಿ ನಿನ್ನ ಚರಣ ರಾಜಿಸುತ್ತದೆ. 
ಸವಕಿರ ಹಿ೦ದೆ, ಸರ್ವರ ಕೆಳಗೆ, ಸರ್ವ ನಿರ್ಗತಿಕರ ಮಧ್ಯೆ. 
ನಾನು ನಿನಗೆ ಪ್ರಣಾಮ ಮಾಡುವ ವೇಳೆ 
ನನ್ನ ಆ ಪ್ರಣಾಮ ಎಲ್ಲಿಯೋ ನಿ೦ತುಹೋಗುತ್ತದೆ; 
ಅಪಮಾನದ ತಳದಲ್ಲಿ ನಿನ್ನ ಅಡಿಯಿರುವೆಡೆಗೆ 
ಸರ್ವರ ಹಿಂದೆ ಸರ್ವರ ಕೆಳಗೆ ಸರ್ವ ನಿರ್ಗತಿಕರ ಮಧ್ಯೆ, 
ಬಂದು ಸೇರಲು ಆರದಾ ಪ್ರಣಾಮ.” 
ಜನರೊಂದಿಗೆ ಜಗದ ಜೀವನದೊಂದಿಗೆ ಬೆರೆಯುವುದೇ ದೇವರ ಸೇವೆ, ದೇವರೊಂದಿಗೆ 
ಲೀನವಾಗುವಿಕೆ, ಎ೦ಬುದು ಕವಿಯ ಅನುಭವದ ಪರಮಾವಧಿ. ದೇವರನ್ನು ಪೂಜಿಸುವುದಕ್ಕೆ 
ನಾವು ಇಲ್ಲಿಯಾವ ಕೆಲಸವನ್ನೂ ಬಿಡಬೇಕಾದದ್ದಿಲ್ಲ 
“ನಿನಗೆ ಸ್ಥಳ ಮಾಡುವುದಕ್ಕಾಗಿ ಯಾರನ್ನೂ ದೂರ ತಳ್ಳುವಂತಿಲ್ಲ. ಪ್ರೇಮ 
ನಿನಗೆ ಸ್ಥಳಮಾಡಿದರಿದು ನೀನು ಲೋಕಕ್ಕೆ ಸ್ಥಳವನ್ನು ಮಾಡುತ್ತೀಯ. ಭೂಲೋಕದ 
ರಾಜರು” ಬಂದರೆಂದರೆ ರಕ್ಷಣೆಯ ಜನರು ಗುಂಪನ್ನು ತಡೆಯುವರು; ಆದರೆ 
ದೊರೆಯೇ ನೀನು ಬಂದರೆ ನಿನ್ನ ಜೊತೆಯಲ್ಲಿಲೋಕವೇ ಬಿರುತ್ತದೆ. 8 
ಈ ದೇವರನ್ನು ಬಿಟ್ಟು ಎಲ್ಲ ಹೋಗುವಂತಿಲ್ಲ 
“ನಿನಣೆ ವಿರೋಧಮಾಡಿದಾಗ ನಾನು ನಿನಗೆ ಬಹು ಸಮೀಪ ಬಂದೆನು. 
ಅದು ನನಗೆ ತಿಳಿಯಲಿಲ್ಲ. ನಿನ್ನೊಡನೆ ಹೋರಾಡಿ ನೀನು ನನಗೆ ಹಿರಿಯನೆಂದು 
ಒಪ್ಪಿಕೊಂಡೆನು. ಹೋರಾಟಿ ನನ್ನ “ಸೋಲಿನಲ್ಲಿ ಕೊನೆಯಾಯ್ತು ಗುಪ್ತವಾಗಿ ನಾನು 
ನಿನ್ನ ಸ್ವತ್ತನ್ನು ಕದ್ದವೇಳೆ ನಾನು ನಿನಗೆ ಕೊಡಬೇಕಾದ ಸಾಲವನ್ನು ಹೆಚ್ಚಿಸಿದೆನು. ನಿನ್ನ 
ಪ್ರಮಾಹಕ್ಕೆ ಎದುರಾಗಿ ಈಜನೋಡಿ ನಿನ್ನ ಶಕ್ತಿಯನ್ನು ನನ್ನ ಎದೆಯಲ್ಲಿ ಅರಿತನು. 
ಡ್ರೋಹಬುದ್ದಿಯಿಂದ ಮನೆಯ ದೀಪವನ್ನು ಆರಿಸಿದೆನು. ಆಗ ನಭಪ್ರದೇಶದ ನಿನ್ನ 
ತಾರೆಗಳು ನನ್ನನ್ನು ತೋರಿಸಿಕೊಟ್ಟುವು.” 
ಜೀವನದಲ್ಲಿ ಬರುವ ನೋವು ಅವನ ಪ್ರೇಮದ ಚಿಹ್ನೆಯೆ೦ದು ತೋರುವುದು. 
“ನನ್ನೊಡೆಯ! ನೀನು ನನ್ನ ತೊಡವಿಗಾಗಿ ನಿನ್ನ ಕತ್ತಿಯನ್ನು ಕೊಟ್ಟಿದೀಯೆ. 
ನನಗಿನ್ನುಸಣ್ಣ ಪುಟ್ಟ ಗೊಂಬೆಯ ತೊಡವುಗಳು ಬೇಕಿಲ್ಲ ಫಿ 
“.ತಾರೆಗಳರಿದ ಖಚಿತವಾದ ನಿನ್ನ ಅಂಗದ 
ಸುಂದರವಹುದು. 
“ಸ್ವರ್ಣರತ್ನ ಶೋಭಿತವಾಗಿ ವರ್ಣ ವರ್ಣ ರಚಿತವಾಗಿ 
ಲೋಭನೀಯವದು ಬಲೆ. 
“ಆದರೆ ವಕ್ರ ವಿದ್ಯುತ್ತಿನಂತೆ ಹೊಳೆಯುವ 
ನಿನ್ನ ಖಡ್ಗ ಅದಕ್ಕಿಂತ ಮನೋಹರ. 
“ಅಸ್ತ್ರ ಆಕಾಶದಲ್ಲಿ "ರಕ್ತ ರವಿಯ ರಾಗದಲ್ಲಿ 
ಗರುಡನ ಪಕ್ಷದಂತೆ ಇದೆ ಅದು. 
ಇದನ್ನರಿತವನು ಕಷ್ಟವನ್ನು ಬೇಡವೆನ್ನುವುದಿಲ್ಲ, ತಡೆಯುವ ಶಕ್ತಿಯನ್ನು ಬೇಡುತ್ತಾನೆ. 
“ಷ್‌ ಬಾರದಿರಲಿ ಎಂದು ಬೇಡುವುದು “ಜೀಡೆನಗೆ: ಕಷ್ಟವನ್ನು 
ಎದುರಿಸುವ ಧ್ಯರ್ಯವನ್ನು ಬೇಡುವೆನು. 
“ನೋವು ನ೦ದಲಿ ಎ೦ದು ಕೇಳುವುದು ಬೇಡ; ನೋವನ್ನು ತಡೆಯುವ 
ಎದೆಯನ್ನು ಕೇಳುವೆನು. 
ತ್ರೀವನದ ಕದನದಲ್ಲಿ ನೆರವಿನ ಮೇಲೆ ಭಾರಹಾಕುವುದು ಬೇಡ; 
ಭಾರವೆಲ್ಲನನ್ನಬಲದ ಮೇಲಿರಲಿ. 
"೦ಜಿ ಅಳುಕಿ ಪಾಹಿ ಪಾಹಿ ಎನ್ನುವುದು ಬೇಡ; ಗೆದ್ದು ಸ್ವತಂತ್ರನಾಗಿ 


ನಿಂತಿರುವುದಿರಲಿ. 

“ಸುಖದಲ್ಲಿ ಮಾತ್ರ ನಿನ್ನ ಕೃಪೆಯನ್ನು ಕಾಣುವ ಅಂಜು ಪುರುಕನಾಗದಂತೆ 
ದಯಪಾಲಿಸು. ಸೋಲಿನಲ್ಲೂ ನೀನು ನನ್ನಕ್ಕ ಹಿಡಿದಿರುವುದು ನನಗೆ ತಿಳಿಯಲಿ.” 
ಕವಿ ತನ್ನ ಕೆಲಸದಲ್ಲಿ ಗೆಲ್ಫುವನೋ” `ೋಲುವನೋ ಅದು ಮುಖ್ಯವಲ್ಲ. 

ಕೆಲಸಮಾಡಬೇಕೆಂಬ ಪ್ರಯತ್ನ. ಮುಖ್ಯ. ಯತ್ನವು ವಿಫಲವಾದರೂ ಅದರಿಂದ 
ಪ್ರಯೋಜನವಿಲ್ಲದೆ ಹೋಗುವುದಿಲ್ಲ. 

“ವಾನು ಬಲ್ಲೆನು. ಈ ಬಾಳು ಪ್ರೇಮದ ಪಕ್ಟಪದವನ್ನು ಮುಟ್ಟದಿದ್ದರೂ ತೀರ 
ವ್ಯರ್ಥವಾಗುವುದಿಲ್ಲ "ಉದಯದಲ್ಲಿಯೇ ಬಾಡುವೆ' ಹೂಗಳು, ಮಠಳ "ಕಾಡಿನಲ್ಲಿ 

ರೆಯುವ ಹೊಳೆಗಳ್ಲು, ಇವು ತೀರ ನಾಶವಾಗುವುದಿಲ್ಲವೆಂದು ನಾನು ಬಲ್ಲೆನು. 
ಮಂದ ಗತಿಯ ಭಾರದಿಂದ ಬಾಳಿನಲ್ಲಿ ಹಿಂದುಳಿಯುವ ಯಾವುದಾಗಲಿ ತೇರ 
ವ್ಯರ್ಥವಾಗುವುದಿಲ್ಲವೆಂದು ನಾನು ಬಲ್ಲೆನು. ಇನ್ನೂ ಫಲಿಸದಿರುವ ನನ ಕೆಲಸಗಳು, 
ಆರಂಭವಾಗದಿರುವ ಗಾನಗಳು, ನಿನ್ನ ಕೈಯ ಒಂದು ವೀಣೆಯ ಯಾವುದೋ ಒಂದು 
ತಂತಿಯಲ್ಲಿ ಸಿಲುಕಿಕೊಂಡಿವೆಯೆಂದು ನಾನು ಬಲ್ಲೆನು. ಅವು ನಷ್ಟವಾಗಿಲ್ಲ, 
ವ್ಯರ್ಥವಾಗಿಲ್ಲ. 4 
ನಾನು ನನ್ನದು ಎಂದು ಕಟ್ಟಿಕೊಂಡರೆ ಅದು ಕಟ್ಟಾ ಗುತ್ತದೆ; ಬಿಟ್ಟಷ್ಟೂಸುಖ ಹೆಚ್ಚು. 

“ಬಾಗಿಲಿಂದ ಬಾಗಿಲಿಗೆ ಭಕ್ತೆ ಜೇಡುತ್ತ ನಾನು ಹಳ್ಳಿಯ ದಾರಿಯಲ್ಲಿ 
ಹೋಗುತ್ತಿರುವಲ್ಲಿ ದೂರದಲ್ಲಿ ನಿನ್ನ ಸ್ವರ್ಣ ರಥವು ವೈಭವ ಸ್ವ ಪ್ದದಂತೆ ಕಣ್ಣಿಗೆ ಬಿದ್ದಿತು. 
ಈ ರಾಜಾಧಿರಾಜನಾರೋ ಎ೦ದು. ನಾನು ಕಾತರಪಟ್ಟಿನು. 

“ನನ್ನ ಆಸೆ ಅಧಿಕವಾಯಿತು. ನಾನು ನನ್ನ ಕಷ್ಟದ ದಿನಗಳು ನೀಗಿದುವು 
ಎ೦ದುಕೊಂಡೆನು. ಕೇಳದೆಯೇ ನೀನು ಭಿಕ್ಷೆ ನೀಡುವೆಯೆ೦ದೂ ಮಣ್ಣಿನಲ್ಲಿ ಧನವನ್ನು 
ಎರಚುವೆಯೆಂದೂನೆನೆದು ನಾನು ಅಲ್ಲೇ ನಿಂತೆನು. 

“ನಾನು ನಿಂತ ಕಡೆ ರಥವು “ನಿಂತಿತು. ನಿನ್ನ ದೃಷ್ಟಿ ನನ್ನ ಮೇಲೆ ಬಿದ್ದಿತು. 
ಮುಗುಳುನಗೆಯಿಂದ ನೀನು ಕೆಳಗಿಳಿದು ಬಂದೆ. ಕೊನೆಗೆ ನನ್ನ ಜೀವನದ ಸುಕೃತ 
ಬಂದಿತೆಂದು ನನಗೆ ತೋರಿತು. ಆಗ ನೀನು ಅಕಸ್ಮಾತ್‌ ನನ್ನ ಕಡೆಗೆ ನಿನ್ನ ಬಲಗೆ ಸೈಯನ್ನು 
ಚಾಚಿ ನನಗೆ ಏನನ್ನು ಕೊಡುವೆ ಎಂದು ಕೇಳಿದೆ. 

“ಆಯ್ಲಾ!” ಭಿಕ್ಷುಕನಲ್ಲಿ ಭಿಕ್ಷೆ ಬೇಡುವುದಕ್ಕೆ ಕೈನೀಡುವುದು ದೊರೆಗೆ ತಕ್ಕ 
ಹಾಸ್ಯವೇ? ನನಗೆ ಮಂಕುಬಔದು ಏನೂ ತಿಳಿಯದೆ ನಿಂತಿನು. ಕೊನೆಗೆ ನನ್ನ 
ಜೋಳಿಗೆಯಿಂದ ಒಂದು ಸಣ ಅಕ್ಕಿಯ ಕಾಳನ್ನು ತೆಗೆದು ನಿನ್ನ ಕೈಯಲ್ಲಿಟ್ಟಿನು. 

“ಆದರೆ ದಿನದ ಕೊನೆಯಲ್ಲಿ ನನ್ನ ಚೀಲವನ್ನು ಕೆವುಚಲು ನನ್ನ ಸ್ವಲ್ಪ 
ಧಾನ್ಯದಲ್ಲಿ ಒ೦ದು ಸಣ್ಣ ಚಿನ್ನದ ಕಾಳು ಇರುವುದು ಕಂಡಿತು. ನನ್ನ ಆಶ್ಚರ್ಯವನ್ನು 
ಏನೆರಿದು” ಹೇಳಲಿ! ನೀನು “ತೇಳಿದಾಗ ನನ್ನ ಸರ್ವಸ್ವವನ್ನೂ ಕೊಟ್ಟು ಬಿಟ್ಟಿದ್ದರೆ 
ಚೆನ್ನಾಗಿತ್ತಲ್ಲಾ ಎಂದು ನಾನು ಬಹಳವಾಗಿ ಅತ್ತಿನು. A 

ಕೊಡಲಾರದೆ ಉಳಿಸಿಕೊಳ್ಳುವ ಒಂದು ಹಿಡಿ ಅಕ್ಕಿ “ನಾನು ಎಂಬ ಮಂಕು. ಇದು ನಮ್ಮ 
ಹಿಂದೆಯೇ ಇರುತ್ತದೆ, ನಮ್ಮ ನಿಜವಾದ ಗುಣಕಿಂತ ಹೆಚು ಗಲಭೆಮಾಡುತ್ತದೆ. 

“ಅವನನ್ನು ಬಿಡುವುದಕ್ಕೆ ಒಂದು ಪಕ್ಕಕ್ಕೆ ನಿಂತರೂ ಅವನಿಂದ 
ತಪ್ಪಿಸಿ ಸಿಕೊಳ್ಳಲಾಗಲಿಲ್ಲ. 

“ನಡೆಯುವ ರಭಸದಿಂದ ಅವನು ಧೂಳನ್ನು ಎಬ್ಬಿಸುತ್ತಿದಾನೆ. ನಾನು 
ಆಡುವ ಮಾತು ಮಾತಿಗೂ ತನ್ನ ಗಂಟಲನ್ನು ಸೇರಿಸುತ್ತಿದಾನೆ. 

“ಒಡೆಯ! ಅವನು ನನ್ನ ಅಲ್ಪಾತ್ಮನು. ಅವನಿಗೆ ನಾಚಿಕೆಯೆನ್ನುವುದಿಲ್ಲ. 
ಆದರೆ ಅವನೊಂದಿಗೆ ನಿನ್ನಲ್ಲಿ ಬರುವುದಕ್ಕೆ ನನಗೆ ನಾಚಿಕೆಯಾಗುತ್ತಿದೆ.” 

ನಾನು ಎನ್ನುವುದನ್ನು ಬಿಡಲಾರದೆ ನಾವು ನಮ್ಮ ಆತ್ಮಕ್ಕೆ ಒಂದು ಸೆರೆಯನ್ನು ಮಾಡುತ್ತಿದೇವೆ. 
`ನನ್ನ ಹೆಸರಿನಿಂದ ನಾನು ಕವಿದಿರುವ ಆತ್ಮನು “ ಸೆರೆಯಲ್ಲಿ ಸಿಕ್ಕಿ 
ನರಳುತ್ತಿದ್ದಾನೆ ನಾನು ಸುತ್ತ ಈ ಗೋಡೆಯನ್ನು ಕಟ್ಟುವುದರಲ್ಲಿಯೇ ಸರ್ವದಾ 
ನಿಂತಿದ್ದೇನೆ.” ದಿನದಿಂದ ದಿನಕ್ಕೆ ಈ ಗೋಡೆ ಆಕಾಶಕ್ಕೆ ಎದ್ದ ಹಾಗೆ ಅದರ ಕತ್ತಲಲ್ಲಿನನ್ನ 


ಆತ್ಮದ ಸ್ವಭಾವವನ್ನು ಮರೆಯುತ್ತಿದೇನೆ.” 
ಇದು ಕೆಟ್ಟುದೆಂದು' ತಿಳಿದರೂ. ನಾವು ಇದನ್ನು ಬಿಡಲು ಇಷ್ಟ ಷ್ಟ ಪಡುವುದಿಲ್ಲ. ಭವಬಂಧವನ್ನು 
ಹರಿಸು ಎ೦ದು ಬಾಯಲ್ಲಿ ಹೇಳುತ್ತಿದ್ದರೂ ದೇವರು ಎಲ್ಲಿಯಾದರೂ ಅದನ್ನು ಹರಿಸಿಬಿಟ್ಟಾನು' 
ಎಂದು ಅಂಜುತ್ತಿರುತ್ತೇವೆ.' 

ಪ್ರ ಕಟ್ಟುಗಳು ನನ್ನನ್ನು ಕದಲುವುದಕ್ಕೆ ಬಿಡುವುದಿಲ್ಲ. ಆದರೂ 
ಅವುಗಳನ್ನು ಬಿರಿಯೋಣವೆಂದರೆ "ಅವು ಹೋಗುವುವಲ್ಲಾ ಎಂದು ಮನಸ್ಸು 
ನೋಯುತ್ತದೆ. 

ನಿನಗೆ ಬೇಕಾದದ್ದು ಬಿಡುಗಡೆ; ಆದರೆ ಅದನ್ನು ಕೋರುವುದಕ್ಕೆ 
ನಾಚುತ್ತೇನೆ. 

“ನನ್ನ ಹೊದಿಕೆ ಮಜ್ಣಿನ ಹೊದಿಕೆ; ಸಾವಿಗೆ ಸಿಕ್ಕಿದ್ದು; ಅದನ್ನು ನಾನು 
ಸಹಿಸಲಾರೆನು- ಆದರೂ ಅದನ್ನು ಪ್ರೀತಿಯಿಂದ “ಜಡಿದು ಭದ್ರವಾಗಿ 
ಹೊದ್ದುಕೊಳ್ಳುತ್ತೀನೆ. 

“ನನ್ನ ಕಡಗಳು ಹೆಚ್ಚು; ನನ್ನ ಸೋಲು ದೊಡ್ಡದು; ನನ್ನ ಪರಾಭವವು 
ಗುಪ್ತವಾದುದು. ಭಾರವಾದುದು; "ಆದರೂ ನನ್ನ ಹಿತವನು ನಾನು ಕೇಳೆಕೊಳ್ಳುವುದಕ್ಕೆ 
ಬಂದಾಗ ಅದನ್ನು ಕೊಟ್ಟೀಯೆ ಎಂದು ಹೆದರಿಕೆಯಾಗುತ್ತದೆ. 


೩೧. ಸಾಮಗಳು 

ಠಾಕೂರರ ಕೆಲವು ಕವಿತೆಗಳು ಬಹುಮುಖವಾದ ಅರ್ಥವನ್ನು ಕೊಡುತ್ತ 
ಒಗಟೆಗಳಂತೆ ಕಾಣುತ್ತವೆ. ಅವುಗಳಲ್ಲಿ ನಾಲ್ಕನ್ನು ಇಲ್ಲಿ ಕೊಟ್ಟಿದೆ. 

ಒಂದರಲ್ಲಿ ಮನೆಯ ಮನುಷನು' ಸಮುದ್ರಕ್ಕೆ ಬಲೆಯನ್ನು ಬೀಸಿ ಅನೇಕ 
ಪದಾರ್ಥಗಳನ್ನು ತ೦ದು ಮನೆಯಲ್ಲಿ ಹಾಕಿದೆಂತೆಯೂ, ಅವನ್ನು ಮನೆಯಾಕೆ ಚೆನಾಗಿಲವೆಂದು 
ಎಸೆದಂತೆಯೂ. ಮಾರನೆಯದಿನ. ಬೇರೆ ದೇಶದವರೆಲ್ಲ ಬೆಂದು ಅವನ್ನು ಜೆಲೆಜಾಳುವ 
ಪದಾರ್ಥಗಳೆಂದು ತೆಗೆದುಕೊಂಡು ಹೋದಂತೆಯೂ "ಹೇಳಿದೆ. ತನ್ನವರು ನಿರಾಕರಿಸಿದ 
ಕೃತಿಯನ್ನು ಪರದೇಶೀಯರು ಮೆಚ್ಚುವರೆ೦ಬುದು ಇದರ ದ್ವನಿ ಇರಬಹುದು. 
“ನಾನು ಬೆಳಗಾಗ ನನ್ನ ಬಲೆಯನ್ನು ಸಾಗರಕ್ಕೆ ಬೀಸಿದೆನು. ಅದರ 
ಇರುಳಾಳದಿ೦ದ ವಿಚಿತ್ರ ಆಕ್ಷತಿಯ ವಿಚಿತ್ರ ಸೌರಿದರ್ಯದ" ಹತ್ತಾರು ವಸ್ತುಗಳನ್ನು 
ಹೊರಕ್ಕೆ ಎಳೆದೆನು. ಅವುಗಳಲ್ಲಿ ಕೆಲವು ಮಂದಹಾಸದಂತೆ ಬೆಳೆಗಿದುವು; ಕೆಲವು 
ಕಣ್ಣೀರರಿತೆ ಮಿನುಗಿದುವು; ಇನ್ನು ಕೆಲವು ಮದವಣಿಗಿತ್ತಿಯ ಕೆನ್ನೆಗಳಂತೆ ಕೆಂಪೇರಿ 
ಕಂಡವು. ದಿನದ ದುಡಿತದ ಹೊರೆಯನ್ನು ಹೊತ್ತು ನಾನು ಮನೆಯನ್ನು ಸೇರಿದಾಗ 
ನನ್ನ ಪ್ರಿಯೆ ತೋಟಿದಲ್ಲಿ ಕುಳಿತಿದ್ದಳು: ಒಂದು ಹೂವಿನ ದಳಗಳನ್ನು ಕಿತ್ತು 
ಎಸೆಯುತ್ತಿದ್ದಳು. ನಾನು ಒಂದು ಕ್ಷಣ ಬಿಟ್ಟು ಸಮುದ್ರದಿಂದ ಸೆಳೆದಿದ್ದ ಎಲ್ಲವನ್ನೂ 
ಅವಳ ಕಾಲಬಳಿ ಇಟ್ಟಿನು; ಸುಮ್ಮನೆ ನಿಂತನು. ಅವಳು ಅದನ್ನೆಲ್ಲ ನೋಡಿದಳು. 
ಏತರದು ಇದು? ಇದು ಯಾವ ಕೆಲಸಕ್ಕೆ ಬರುತ್ತದೆ ಎಂದಳು. ನಾನು 
ನಾಚಿಕೊಂಡೆನು, ತಲೆ ತಗ್ಗಿಸಿದೆನು. ಇವುಗಳನ್ನು ನಾನು ಗೆದ್ದು ತರಲಿಲ್ಲ, ಪೇಟೆಯಲ್ಲಿ 
ಹಣಕೊಟ್ಟು ಕೊಳ್ಳಲಿಲ್ಲ, ಇವು ಅವಳಿಗೆ ತಕ್ಕ "ಬಾಗಿನವಲ್ಲ: “ಹೀಗೆಂದು ರಾತ್ರಿಯೆಲ್ಲ 
ಕುಳಿತು ನಾನು “ಆ “ಸಾಮಾನನ್ನು ಒಂದೊಂದಾಗಿ ಬೀದಿಗೆಸೆದೆನು. ಬೆಳಗಾಗ 
ಪರದೇಶೀಯರು ಬಂದು ಅವುಗಳೊಂದೊಂದನ್ನೂ ಎತ್ತಿಕೊಂಡು ದೂರದೇಶಗಳಿಗೆ 
ಕೊಂಡುಹೋದರು.” 
ಸೆರೆ ಅಭ್ಯಾಸವಾದವರಿಗೆ ಅದೇ ಸುಖವೆಂದು ಕಾಣುತ್ತದೆ. ಅವರಿಗೆ ಸ್ವಾತಂತ್ರ್ಯ ಸಾಧ್ಯವಿಲ್ಲ, 
ಅದರಲ್ಲಿ ಸುಖವಿಲ್ಲ ಈ ಸೆರೆ ಯಾವ ವಿಧವಾದ ಕಟ್ಟಾದರೂ ಹೀಗೆಯೇ. 

«ಪಂಜರದ ಪಕ್ಷಿ ಚಿನ್ನದ ಪಂಜರದಲ್ಲಿತ್ತು; 

ವನದ ಪಕ್ಷಿ ವನದಲ್ಲಿತ್ತು. 

ವಿಧಾತನು' ಹೀಗಾಗಬೇಕೆಂದ ವೇಳೆ ಬಂದಾಗ 

ಅವು ಒ೦ದನ್ನೊಂದು ಕ೦ಡವು. 


ವನದ ಪಕಿ ಹೇಳಿತು ಅಣ್ಣ ಪಂಜರದ ಪಕ್ಷಿ 

ಇಬ್ಬರೂ ಹೋಗೋಣ ಬಾ” 

ಪಂಜರದ ಪಕ್ಷಿ ಹೇಳಿತು ವನದ ಪಕ್ಷಿ ಬಾರ 

ಪಂಜರದಲ್ಲಿ ಜೊತೆಯಲ್ಲಿ ಇದ್ದು ಬಿಡೋಣ. 

ವನದ ಪಕ್ಷಿ ಹೊರಗೆ ಕುಳಿತು ಕುಳಿತು 

ವನದ ಗಾನವನ್ನು ಹಾಡಿತು; 

ಪಂಜರದ ಪಕ್ಷಿ ತಾನು ಕಲಿತದ್ದನ್ನು ಹಾಡಿತು; 

ಎರಡೂ ಎರಡು ಭಾಷೆಯಂತಿತ್ತು. 

ವನದ ಪಕ್ಷಿ ಹೇಳಿತು ಅಣ್ಣ ಪಂಜರದ ಪಕ್ಷಿ 

ವನದ ಗಾನ ಹಾಡು ಕೇಳೋಣ. 

ಪಂಜರದ ಪಕ್ಷಿ ಹೇಳಿತು ಅಣ್ಣವನದ ಪಕ್ಷಿ 

ಪ೦ಜರದ ಗಾನವನ್ನು ಕಲಿಸುತ್ತೇನೆ ಕಲಿ. 

ವನದ ಪಕ್ಷಿ ಹೇಳಿತು “ಜೀ, ಉಂಟೆ 

ಗಾನವನ್ನು ಕಲಿಸುವುದು ಸಾಧ ನು 

ಪಂಜರದ" ಪಕ್ಷಿ ಹೇಳಿತು ಅ 

ನಾನು ಹೇಗೆ ವನ ಗಾನವನ್ನು | 

ವನದ ಪಕ್ಷಿ ಹೇಳಿತು ನಿನ್ನ ಕ್ಕ ಬಡಿದು 

ಮೇಘದ 'ಮಧ್ಯೆ ಒಂದು ಸ ಸಲ ಹಾರು. 

ಪಂಜರದ ಪಕ್ಷಿ "ಹೇಳಿತು ಈ ನಿರಾಲ ಸುಖಕೋಣದಲ್ಲಿ 

ನೀನೂ ಬಂದಿಯಾಗಿ ಕುಳ್ಳಿರು. 

ವನದ ಪಕ್ಷಿ ಹೇಳಿತು ಛೆ 

ಇಲ್ಲಿ ರೆಕ್ಕೆ ಹರಡುವುದು ಹೇಗಾದೀತು. 

ಪಂಜರದ ಪಕ್ಷಿ ಹೇಳಿತು ಅಯ್ಯೋ 

ಮೇಘದಲ್ಲಿ ಕುಳಿತುಕೊಳ್ಳುವುದಕ್ಕೆ ಯಪ್ಪಿ ಎಲ್ಲಿ? 

ಹೀಗೆ ಇವರಿಬರ ಸ್ನೇಹ ಆಸೆಯಿಂದ ತೀವ್ರವಾಗಿದೆ; 

ಆದರೆ ರೆಕ್ಕೆಗೆ ಕಕ್ಕೆ ಹಚ್ಚಿ ಇವು ಜೊತೆಯಾಗಿ ಹಾರಲಾರವು. 

ಪಂಜರದ” ಕಂಬಿಯ ಕಂಡಿಯಿಂದ ಇವು 

ಒಂದನ್ನೊಂದು ನೀರವವಾಗಿ ನೋಡುವುವು. 

ಒಂದನ್ನೊಂದು ತಿಳಿಯಬೇಕೆಂದು ಇವುಗಳ ಆಸೆ. 

ಆದರೆ ಈ ಆಸೆ ವರ್ಥ. 

ಉತ್ತುಕವಾಗಿ ಎರಡೂ ತಮ್ಮರೆಕ್ಕೆಗಳನ್ನು ಬಡಿದು 

ಹತ್ತಿರ ಬಾ ಹತ್ತಿರ ಬಾ ಎಂದು ಬೇಡುತ್ತಪೆ. 

ವನದ ಪಕ್ಷಿ ಹೇಳುತ್ತದೆ ಒಲ್ಲೆ 

ಪಂಜರದ. ಬಾಗಿಲು ಮುಚಿಕೊಂಡೀತು. 

ಪಂಜರದ ಪಕ್ಷಿ ಹೇಳುತ್ತ 

ನನಗೆ ಶಕ್ತಿಯಿಲ್ಲ ಹಾರಲಾರೆ. ” 

ಈ ಮುಂದಣ ಕವಿತೆಯ ಬಂದಿ ಮನೆಮಠಕ್ಕಾಗಿ ದುಡಿಯುವ 
ಸಂಸಾರಿಯಾಗಬಹುದು, ಇನ್ನೊಬ್ಬನು ಕೀಳೆಂದು ಅವನನ್ನು ತುಳಿಯುವ 
ಉತ್ತಮನಾಗಬಹುದು, ಒಂದು ರಾಷ್ಟ್ರವನ್ನು ತುಚ್ಚೀಕರಿಸಿ ದಾಸ್ಯದಲ್ಲಿಡುವ 
ಚಕ್ರಾಧಿಪತ್ಯವಾಗಬಹುದು. | 

“ಬಂದೀ! ನಿನ್ನನ್ನು ಬ೦ಧಿಸಿದವರಾರು? 

“ಬ೦ದಿ ಎ೦ದನು: ನನ್ನ ಒಡೆಯನು ಬಂಧಿಸಿದನು. 

ಹಣದಿಂದಲೂ ಬಲದಿ೦ದಲೂ ಎಲ್ಲರಿಗಿಂತ ಮುಂದಾಗ ಬೇಕೆಂದು ನನ್ನ 
ದೊರೆಗೆ ಸೇರಬೇಕಾದ ಹಣವನ್ನು ನನ್ನ ಮನೆ ಯಲ್ಲಿ ಸೇರಿಸಿಟ್ಟೆನು. 


ನಿದ್ದೆ ಬಂದಾಗ ನನ್ನ ದೊರೆಗಾಗಿ ಹಾಕಿದ ಹಾಸಿಗೆಯಲ್ಲಿ ನಾನು 
ಮಲಗಿದೆನು. ಎಚ್ಚರವಾದಾಗ ನನ್ನ ಹಣದ ಮನೆಯಲ್ಲಿನಾನು ಬ೦ದಿಯಾಗಿದ್ದೆನು. ಡೆ 
“ಬಂದೀ! ಈ ಬಲಿವಾದ ಸರಪಳಿಯನ್ನು ಮಾಡಿದವರಾರು 9 
“ ವಾನೇ Ke ಸರಪಳಿಯನ್ನು ಚೆನ್ನಾಗಿ ಮಾಡಿದವನು. 
ನಾನು ಪ ಪ್ರಪ೦ಚವನ್ನೆಲ್ಲ ನನ್ನ ಆಜೀಯವಾದ ಶಕ್ತಿಯಿ೦ದ ಸೆರೆ ಹಿಡಿದು 
ನಾನು ಜಿ ಎ10 (ಂಓ ಆಲೋಚಿಸಿದೆನು. 
ರಾತ್ರಿಯೂ ಹಗಲೂ ದೊಡ್ಡ ಕೊಲಿಮೆಗಳನ್ನಿಟ್ಟು ಉಗ್ರ ತಾಡನಗಳಿ೦ದ ಈ 
ಸರಪಳಿಯನು ಮಾಡಿದೆನು. ಕೆಲಸ ಕೊನೆಗಂಡು “ಕಂಡಿಗಳೆಲ್ಲ ಮುಗಿದು 
ಭದ್ರವಾದಾಗ ನೋಡಲು ಅದು ನನ್ನನ್ನು ಹಿಡಿದುಕೊಂಡಿದ್ದಿತು. ” 
ಸಹಾಯವನ್ನು ಬೇಡಿ ಕಾದಿರುವ ಹಲವು ಕೆಲಸ ಇರಲಾಗಿ ತಮ್ಮ ಉಪಪತ್ತಿಯನ್ನು ವ್ಯ ಸನ 
ವಿನೋದಗಳಲ್ಲಿ ಕಳೆದುಬಿಡುವ ಪುಣ್ಣವ೦ತರಿಗೆ ಈ ಕವಿತೆಯ ಬಾಲೆ" ಪ್ರತಿನಿಧಿ. 
“ಶೂಸ್ಯನದೀತೀರದಲ್ಲಿಕಾತೆ ಹುಲ್ಲಿನ ವನದಲ್ಲಿ 
ನಾನು ಬಂದು ಹೇಳಿದೆನು ಬಾಲೇ ದೀಪಕ್ಕೆ | ಸೆರಗನ್ನು ಅಡ್ಡವಾಗಿ ಹಿಡಿದು 
ದಾರಿಯಲ್ಲಿ ಒಬ್ಬಳೇ ಮೆಲ್ಲನೆ ಹೋಗುತ್ತಿರುವ ನೀನು ಯಾರು? 
ನನ್ನ ಮನೆಯಲ್ಲೆ ದೀಪ ಹೆಚಿಲ ನಿನ್ನ ದೀಪವನ್ನು ಇಲ್ಲಿಡು. 
ಗೋಧೂಲಿ ಹೊತ್ತಿನಲ್ಲಿ ಎರೆಡು ನೀಲನಯನವನ್ನು 
ಕ್ಷಣಮಾತ್ರನನ್ನ ಕಡೆಗೆ: ಎತ್ತಿ ಅವಳು ಹೇಳಿದಳು, ಈ ದೀಪವನ್ನು 
ತೇಲಬಿಡುವುದಕ್ಕೆ ದಿನದ ಕೊನೆಯಲ್ಲಿ ಕೂಲಕ್ಕೆ ಬಂದಿದ್ದೇನೆ. 
ಕಾಶೇ ಹುಲ್ಲಿನ ವನದಲ್ಲಿ ನಿಂತು ನಾನು 
ಆ ದೀಪ ಅಕಾರಣವಾಗಿ ತೇಲಿಹೋದದ್ದನ್ನು ನೋಡಿದೆನು. 
ಸಂಜೆ ತುಂಬಿ ಅಂಧಕಾರ ಕವಿದಾಗ ನಾನು 'ಬಂದು ಅವಳನ್ನು ಕರೆದು ಹೇಳಿದೆನು: 
ನಿನ್ನ ಮನೆಯಲ್ಲಿ ಎಲ್ಲ ದೀಪಗಳೂ ಉರಿಯುತ್ತಿವೆ. 
ಈ ದೇಪವನ್ನು ಯಾರಿಗೆ ಕೊಡುವುದಕ್ಕೆ ಹೋಗುವೆ. 
ನನ್ನ ಮನೆಯಲ್ಲಿ ದೀಪ ಹಚ್ಚಿಲ್ಲನಿನ್ನ ದೀಪವನ್ನು ಇಲ್ಲಿಡು. 
ತನ್ನ ಎರಡು ನಯನವನ್ನು 
ನನ್ನ ಮುಖದ ಮೇಲೆ ಇಟ್ಟೆ ಒಂದು ಕ್ಷಣ ಮರೆತಂತೆ ಕಂಡು 
ಅವಳು ಹೇಳಿದಳು ನನ್ನಈ ದೀಪ ಆಕಾಶ ಪ್ರದೀಪ. 
ಇದನ್ನು ಆಕಾಶದಲ್ಲಿ ಎತ್ತಿಡಬೇಕು. 
ಶೂನ್ಯ ಗಗನ ಕೋನದಲ್ಲಿ ಆ ದೀಪ ಅಕಾರಣವಾಗಿ ಉರಿಯುವುದನ್ನು 
ನಾನು ನಿಂತು ನೋಡಿದೆನು. 
ಅಮಾವಾಸ್ಯೆಯ ಕತ್ತಲ ಎರಡನೆಯ ಪ್ರಹರದಲ್ಲಿ 
ನಾನು ಅವಳ ಹತ್ತಿರ ಹೋಗಿ ಹೇಳಿದೆನು ಅಮ್ಮಾ, ನೀನು 
ಎದೆಯ ಬಳಿ ದೀಪವನ್ನು ಹಿಡಿದುಕೊಂಡು ಯಾರಿಗಾಗಿ ಹೋಗುತಲಿರುವೆ? 
ನನ್ನ ಮನೆಯಲ್ಲಿ ದೀಪ ಹಚ್ಚಿಲ್ಲ: ನಿನ್ನದೀಪವನ್ನು ಇಲ್ಲಿ ಇಡು. 
ಕತ್ತಲಲ್ಲಿ ಕ್ಷಣಮಾತ್ರ ತನ್ನ ನೀಲನಯನಗಳಿಂದ ನನ್ನನ್ನು ನೋಡಿ 
ಅವಳು ಹೇಳಿದಳು ಈ ದೀಪವನ್ನುನಾನು ತೆಗೆದುಕೊರಿಡು ಹೋಗುತ್ತಿರುವುದು 
ದೀಪಾವಳಿಯ ಪೂಜೆಗೆ ಕೊಡುವುದಕ್ಕಾಗಿ. 
ನಾನು ನಿ೦ತು ಅವಳ ದೀಪ ಲಕ್ಷ ದೀಪಗಳೊಂದಿಗೆ 
ಅಕಾರಣವಾಗಿ ಉರಿಯುತ್ತಿರುವುದನ್ನು ನೋಡಿದೆನು.” 


೩೨. ಶಾಂತಿ, ಸಮಾಧಾನ 

ಭಕ್ತಿಯಿಂದ ಬರುವ ಜೀವನವಿಮರ್ಶೆ, ಸಮಾಧಾನ, ಶಾಂತಿ ಇವು ಕಾಣುವ ಪದ್ಯಗಳು 
ಇವರ ಈಚಿನ ಕೃತಿಗಳಲ್ಲಿ ಅನೇಕವಾಗಿವೆ. ಬಾಳನ್ನು ಕಣ್ತುಂಬ ನೋಡಿ ಮನವಾರೆ ವಿಮರ್ಶಿಸಿ 
ಇವರಲ್ಲಿ ಒಂದು "ನೀತಿಯ ಮನಃ ಪ್ರಸಾದ ತಲೆದೋರಿದೆ. “ಈ ಕೃತಿಗಳು ಈ ಕಾರಣದಿ೦ದ ಬಹು 


ಸುಂದರವಾಗಿವೆ. 

“ಚಿಕ್ಕಂದಿನಲ್ಲಿ ನನ್ನ ಬಾಳು ಒಂದು ಹೂವಿನಂತಿತ್ತು: ವಸಂತ ಮಾರುತನು 
ಬಂದು ಬಾಗಿಲ ಬಳಿ ನಿರಿತು ಬೇಡಿದಾಗ ತನ್ನ ಐಶ್ವರ್ಯದಿಂದ ಒಂದೆರಡು 
ದಳಗಳನ್ನು ಕೊಟ್ಟು ತನಗೆ ಕಡಮೆಯಾಯಿತೆ೦ದು ಕಾಣದ "ಹೂವಿನಂತೆ. 

ನಯಾವನವು ಕಳೆದುಹೋಯಿತು. ಈಗ ಬಾಳು ಒ೦ದು ಹಣ್ಣಿನಂತೆ ಆಗಿದೆ. 
ಅದು ಇನ್ನೇನನ್ನೂ ಕೊಡುವಂತಿಲ್ಲ ತುಂಬು ರಸದ ಭಾರದೊಡನೆ ತನ್ನನ್ನೇ 
ನೀಡಿಕೊಳ್ಳಲು ಕಾದಿದೆ. ಕೆ 

* ಬೂ ಜೃ 

“ವಸಂತದ ಉತ್ಸವವು ಹೊಸ ಹೂವಿಗೆ ಮಾತ್ರವೆ? ತರಗೆಲೆಗೆ ಬಾಡಿದ 
ಹೂವಿಗೆ ಇಲ್ಲವೆ? ಸಾಗರದ ಘೋಷವು ಅಲೆಗಳ ಉಬ್ಬರಕ್ಕೆ ಮಾತ್ರ 
ಶ್ರುತಿಯಾಗಿದೆಯೆ? ಇಳಿಯುವ ಅಲೆಗಳೊಡನೆ ಅದು ಹಾಡುವುದಿಲ್ಲಪೆ? ನನ್ನ ದೊರೆ 
ನಿಂತಿರುವ ಜಮಖಾನದಲ್ಲಿ ನವರತ್ನಗಳನ್ನು ಸೇರಿಸಿ ಹೆಣೆದಿದೆ ನಿಜ. ಆದರೆ “ಅವನ 
ಕಾಲ ಸೋಕಿಗೆ ದಿನ ಬರುವುದೆಂದು 'ಮಣ್ಣು 'ಜೆಂಟೆಗಳೂ ಕಾದಿವೆ. 

“ನಮ್ಮೊಡೆಯನೊಂದಿಗೆ ಕುಳ್ಳಿರಬೆಲ್ಲ ಮೇಧಾವಿಗಳೂ ಮಹಾ ಮಹಿಮರೂ 
ಇಲ್ಲದೆ ಇಲ್ಲ. ಆದರೂ ಆತನು ಮೂಢನಾದ' ನನ್ನ ಕೈ ಹಿಡಿದೆತ್ತಿದಾನೆ; ನನ್ನನ್ನು ತನ್ನ 
ಸೇವಕನಾಗಿ ಮಾಡಿಕೊಂಡಿದಾನೆ.” 

ಸಿದ್ದಿ ಹೊಂದಿದ ಇಂಥ ಜೀವನಕ್ಕೆ ಪ್ರಪ 
ಹಲಬಲಿರುವುದಿಲ್ಲ: ಅದರದು ಒಂದು ಮುಗ್ಯಾವಸ್ಥೆ 

“ನಾನು ಬೆಳಗಾಗ ಎದ್ದು "ಅವನ ಪತ್ರವನ್ನು ನೋಡಿದೆ. ಅದರಲ್ಲಿ 
ಏನಿದೆಯೆಂದು ನಾನು ಕಾಣೆ. ನನಗೆ ಓದು ಬಾರದು. 

“ಅದನ್ನು ಓದಿ ಹೇಳೆಂದು ನಮ್ಮ ಬುದ್ದಿವ೦ತನನ್ನು ನಾನು ಕೇಳುವುದಿಲ್ಲ. 
ಅವನು ತನ್ನಪು ಸಕವನ್ನು ಓದಲಿ. ಈ ಕಾಗದವನ್ನು ಓದಲು "ಅವನಿಗೆ ಬರುವುದೋ 
ಇಲ್ಲವೋ? 

“ಇದನ್ನು ನಾನು ನನ್ನ ಕಣ್ಣಿಗೆ ಒತ್ತಿಕೊಳ್ಳುತ್ತೇನೆ, ಎದೆಗೆ ಅಪ್ಪಿಕೊಳ್ಳುತ್ತೇನೆ. 
ಇರುಳು ಶಾಂತಿಗೆ 'ಜಿಳೆದು ತಾರೆ" ಒಂದಾದ ಮೇಲೊಂದು ಬಂದಾಗ ಮಡಿಲಲ್ಲಿ ಇಟ್ಟು 
ಮೌನದಿಂದ ಕುಳ್ಳಿರುತ್ತೇನೆ. 

“ಎಲೆಗಳು ಮರ್ಮರ ಶಬ್ದ ಮಾಡುತ್ತ ಅದನ್ನು ನನಗೆ ಓದಿ ಹೇಳುತ್ತವೆ. 
ಹರಿದೋಡುವ ಹೊಳೆ ಅದನ್ನು ಘೋಷಿ ಸುತ್ತದೆ. ಸಪ್ತರ್ಷಿ ಮಂಡಲವು ಅದನ್ನು 
ಗಗನದಿ೦ದ ಗಾನಮಾಡುತ್ತದೆ. 

“ಅರಸುವುದು ಸಿಕ್ಕುವುದಿಲ್ಲ. ಕಲಿಯಬೇಕೆಂದದ್ದು ತಿಳಿಯುವುದಿಲ್ಲ ಈ 
ಓದಲಾಗದ ಕಾಗದವಾದರೋ ನನ ಹೊರೆಯನ್ನು ಹಗುರಮಾಡಿದೆ, ನನ್ನ 
ಭಾವನೆಯನ್ನು ಗೀತಮಾಡಿದೆ.” 

ಅದಕ್ಕೆ ದೇವರನ್ನು ಪೂಜಿಸುವುದು ಪ್ರಾರ್ಥಿಸುವುದು ಬೇಡ. ಸುಮ್ಮನೆ ಅವನ ಹೆಸರನ್ನು 
ಕರೆಯುವುದೇ ಒಂದು ಸಂತೋಷ : 

“ನನ್ನ ಮೌನದ ಧ್ಯಾನದ ನೆಳಲಿನಲ್ಲಿ ಒಂಟಿಯಾಗಿ ಕುಳಿತು ನಾನು ನಿನ್ನ 
ನಾಮವನ್ನು ಉಚ್ಚಾರಮಾಡುತ್ತೀನೆ. ಮಾತನಾಡದೆ ಉದ್ದೇಶವಿಲ್ಲದೆ ನಿನ್ನ ಹೆಸರನ್ನು 
ನಾನು ಉಜ್ಜರಿಸುತ್ತೇನೆ. ಅಮ್ಮಾ ಎನ್ನುವುದನ್ನು ಕಲಿತ ಸಂತೋಷದಲ್ಲಿ ಮೆಗು ಸುಮ್ಮ 
ಸುಮ್ಮನೆ ಅಮ್ಯಾ ಅಮ್ಮಾ “ಎಂದು ನೂರುಸಲ ಕರೆಯುತ್ತದೆ. ನಾನು ಆ 
ಮಗುವಿನಂತೆ.” 

ಠಾಕೂರರು ಸಾವಿನ ವಿಷಯವಾಗಿ ಬರೆದಿರುವ ಪದ್ಯಗಳು ಅವರ ಮನಸ್ಸು ಬೆಳೆದಿರುವ 
ರೀತಿಯನ್ನು ತೋರಿಸುತ್ತವೆ. ಅವುಗಳನ್ನು ಇಲ್ಲಿ ತರುವುದು ಸಹಜ ಮತ್ತು ಉಚಿತ. 

“ಜೀವನದ ಚರಮ" ಸಾಧನವಾದ ಮ್ಯತ್ಯುವೇ! ಬಿಂದು ನನ್ನ ಕಿವಿಯಲ್ಲಿ 
ಮಾತನಾಡು. ದಿನದಿಂದ ದಿನಕ್ಕೆ ನಾನು ನಿನಗಾಗಿ "ಕಾದಿದ್ದೇನೆ. ನಿನಗಾಗಿ ಕಷ್ಟಗಳನ್ನೂ 
ಸುಖಗಳನ್ನೂ ಅನುಭವಿಸಿದ್ದೇನೆ. 


ಪಂಚದ ವಿಚಾರವೆಲ್ಲ ತಿಳಿಯಬೇಕೆಂಬ 


“ಹೂಗಳನ್ನು ಪೋಣಿಸಿ ಮದವಣಿಗನಿಗಾಗಿ ಮಾಲೆಯನ್ನು ಮಾಡಿದೆ. 
ಮದುವೆಯಾದಮೇಲೆ ಮದವಣಿಗಿತ್ತಿ ತೌರುಮನೆಯನ್ನು ಬಿಟ್ಟು ತನ್ನ ಒಡೆಯನನ್ನು 
ಸರಿರಾತ್ರಿಯಲ್ಲಿ ಒಬ್ಬಳೇ ಕಾಣುವಳು. 5 

ಜೀವನವನ್ನು ಬಿಡುವ ಮೊದಲು ಅದರಿಂದ ತಿಳಿಯಬೇಕಾದದ್ದೆಲ್ಲ ತಿಳಿಯಲಿ ಎಂದು ಕವಿಯ 
ಆಸೆ. 

“ಯಾವುದೋ ಒಂದು ದಿನದ ನಸುಗತ್ತಲ ಹೊತ್ತಿನಲ್ಲಿ ನೇಸರು 
ಹೋಗಿಬರುವೆನೆನ್ನುವುದು, ನಾನು ಅದನ್ನು ಮರಳಿ ನೋಡುವುದಿಲ್ಲ. ನಾನಿದನ್ನು 
ಬಲ್ಲೆ 

“ದನ ಕಾಯುವವರು ಆಲದಡಿ ಕೊಳಲುಗಳನ್ನೂದುತ್ತ ಇರಲು ದನ 
ಹೊಳೆಯ ಬದಿಯ ಕಾವಲಲ್ಲಿ ಮೇಯುತ್ತಿರುವುವು, ನನ್ನ ಬಾಳು ಕತ್ತಲಲ್ಲಿ 
ಮರೆದಿರುವುದು. 

“ಇಷ್ಟನ್ನು ನಾನು ಬೇಡುತ್ತೇನೆ. ನಾನು ಭೂಮಿಯನ್ನು ಬಿಡುವ ಮೊದಲು 
ಇದು ನನಗೆ ತಿಳಿಯಲಿ. ಭೂಮಾತೆ ನನ್ನನ್ನು ಕರೆದೆಕ್ತಿಕೊಂಡಳೇಕೆ? ಅವಳ ನಿಶಿಯ 
ಮೌನ ನನಗೆ ತಾರೆಗಳ ಮಾತನ್ನಾಡಿತೇಕೆ? ಅವಳ ಹಗಲು ನನ್ನಭಾವಗಳನ್ನು ಮುದ್ಧಿಸಿ 
ಹೂವಾಗಿ ಅರಳಿಸಿತೇಕೆ? 

“ಹೊರಟುಹೋಗುವ ಮೊದಲು ಬಾಳ ನುಡಿಯನ್ನು ಸಾವಧಾನವಾಗಿ 
ನುಡಿದು ಗಾನವನ್ನು ಮುಗಿಸುವಂತಾಗಲಿ, ನಿನ್ನನ್ನು ನೋಡುವಂತೆ ಬೆಳಕು ಹಬ್ಬಿರಲಿ. 
ನಿನಗೆ ಹಾಕುವುದಕ್ಕೆ ಹಾರ ಕಟ್ಟಿರಲಿ.” 

ಜೀವನವನ್ನು ಬಿಡುವಂದು ಉಬ್ಬಸಕ್ಕೆ ಕಾರಣವಿಲ್ಲ ಜೀವನ ಸುಖವಾಗಿದೆ. ನಿಜ; ಆದರೆ ಅದು 
ನಿಶಿ. ಸಾವು ಉದಯ: 

“ನನಗೆ ಅಪ್ಪಣೆ ಬಂದಿದೆ, ಅಣ್ಣ ನಾನು ಹೋಗಿಬರುತ್ತೇನೆ. ನಿಮಗೆ 
ನಮಸ್ಕಾರ; ಅನುಜ್ಞೆಯನ್ನು ಕೊಡಿ. ಇಗೋ” ನನ್ನ ಮನೆಯ ಬೀಗದ “ಗಳು. ನನ್ನ 
ಮನೆಯಲ್ಲಿ ನನಗಿರುವ ಅಧಿಕಾರವನ್ನೆಲ್ಲ ಬಿಟ್ಟಿದೇನೆ. ನನಗೆ ಇನ್ನೇನೂ ಜೇಡ. ನೀವು 
ಕೊನೆಯ "ಮಾತಾಗಿ ವಿಶ್ವಾಸದ ಎರಡು ಮಾತುಗಳನ್ನು ಆಡಿದರೆ ಸಾಕು. ನಾವು 
ಬಹುಕಾಲ ನೆರೆಹೊರೆಯಾಗಿದ್ದೆವು. ನಾನು ಕೊಟ್ಟದಕ್ಕಿಂತ ನಿಮ್ಮಿಂದ 
ತೆಗೆದುಕೊಂಡಿರುವುದೇ ಹೆಚ್ಚು. ಈಗ ಉದಯವಾಯಿತು. ನನ್ನ “ಮೂಲೆಯ ದೀಪ 
ಆರಿಹೋಯಿತು. ಆಜ್ಞೆ ಬಂದದರಿಂದ ನಾನು ಪ್ರಯಾಣಕ್ಕೆ ಸಿದ್ಧನಾಗಿದ್ದೇನೆ. 4 

ಈಗ ಜೀವನ ಸುಖವಾಗಿ ಕಾಣುವಂತೆ ಮುಂದೆ ಸಾವೂ ಸುಖವಾಗಿ ಕಾಣುವುದೆ೦ಬ ಈ 
ಕವಿತೆಯ ತರ್ಕ ಸು೦ದರವಾಗಿದೆ ಭದ್ರವಾಗಿದೆ: 

“ನಾನು ಜೀವನದ ಸಿಂಹದ್ದಾರವನ್ನು ಹೊಕ್ಕು 
ಈ ಆಶ್ಚರ್ಯ ಸಂಸಾರದ ಮಹಾ ನಿಕೇತನವನ್ನು ಸೇರಿದ ವೇಳೆಯನ್ನು 
ನಾನು ಕಾಣೆನು: ಯಾವ ಶಕ್ತಿ ನನ್ನನ್ನು 
ಅರ್ಧರಾತ್ರಿಯಲ್ಲಿ ) ಮಹಾರಣ್ಯದಲ್ಲಿ ಅರಳುವ ಒ೦ದು ಮುಗುಳಂತೆ 
ಈ ವಿಪುಲ. ರಹಸ್ಯದ ತೊಡೆಯ ಮೇಲೆ ಅರಳಿಸಿತು? 
ಪ್ರಭಾತದಲ್ಲಿ ಶಿರವನ್ನೆತ್ತಿ ನಾನು ಧರೆಯನ್ನು ಕಣ್ಣೆರೆದು ನೋಡಿದಾಗ 
ಕನಕ ಕಿರಣದಿಂದ ನೆಯ ನೀಲಾಂಬರವನ್ನುಟ್ಟಿ 
ಸುಖದುಃಖಗಳಿ೦ದ ಖಚಿತವಾದ ಸಂಸಾರವನ್ನು ಕಂಡೆನು. 
ಆಗ ಅಜಾತವಾಗಿದ ಈ ಅಪಾರ ರಹಸ್ಯ 
ಒಂದು ನಿಮಿಷದಲ್ಲಿ ಮಾತೃವಕ್ಷವೆ೦ಬಂತೆ ಕಂಡಿತು. 
ಏಕಾ೦ತವಾಗಿದ್ದದು' ನಿತಾರಿತ ಪರಿಚಿತವಾಗಿ ಕಂಡಿತು. 
ರೂಪ ಹೀನ ಜಾನಾತೀತ ಭೀಷಣ ಶಕ್ತಿ 
ನನ್ನಬಳಿಯಲ್ಲಿ ಜನನೀಮೂರುತಿಯನ್ನು ಧರಿಸಿತ್ತು. 
ಈಗ ಮೃತ್ಯು ಅಜ್ಞಾತ ನನಗೆ. ಈಗ ಅದನ್ನು ಕುರಿತು 
ಕ್ಷಣಕ್ಷಣವೂ ನಹೆಗಿ ಅದುರಿ ನಾನು ಹೆದರುತ್ತೇನೆ. 


ಸಂಸಾರವನ್ನು ಬಿಟ್ಟುಹೋಗುವುದಕ್ಕೆ ಕಣ್ಣೀರು ಸುರಿಸಿ ಜೀವನ 
ನನ್ನದೆ೦ದು ಎಣಿಸಿ 'ಶಿದನ್ನು ಎರಡು ಕೈ ಗಳಿಂದ ಕಟ್ಟಿಕೊಳ್ಳುತ್ತೇನೆ. 
ಎಲಾ ಮೂಢ, ನೀನು ಇಚ್ಚಿಸುವ ಮೊದಲು ಜನ್ಮಮುಹೂರ್ತದಿಂದ ಅಜ್ಞಾತವಾಗಿದ್ದ 
ಜೀವನ ಸ೦ಸಾರವನ್ನುನಿನ್ನದೆ೦ದು ಯಾರು ಮಾಡಿದರು? 
ಹಾಗೆಯೇ ಮೃತ್ಯು ಮೂಡುವ ಮುಹೂರ್ತದಲ್ಲಿ ಅದರ ಅಪರಿಚಿತ ಮುಖ 
ಇದರಂತೆ ಪರೆಚಿತವಾಗಿ ಕಾಣುವುದು. 
ಯಾವ ರೀತಿಯಿಂದ ಈ ಜೀವನದಲ್ಲಿ ನನಗೆ ಪ್ರೀತಿ ಇದೆಯೋ 
ಅದೇ ರೀತಿಯಿಂದ ನಾನು ಮೃತ್ಯುವನ್ನು 
ಪ್ರೀತಿಸುವುದು ನಿಶ್ಚಯ. ಒಂದು ಸನದಿಲಿದ ಬಿಡಿಸಿ ಎತ್ತಿದ ಕ್ಷಣದಲ್ಲಿ 
ಮಗು ಹೆದರಿ ಅಳುತ್ತದೆ. ಒಂದು ಮುಹೂರ್ತದಲ್ಲಿ 
ಇನ್ನೊಂದು ಸ್ತನದಲ್ಲೆ' ಅದು ಸಮಾಧಾನವನ್ನು ಪಡೆಯುತ್ತದೆ. > 
ಈ ಉಪಮೆಯ ಸೊಗಸೇ ಸೊಗಸು. ಠಾಕೂರರ ಕವಿತೆಗಳಲ್ಲಿ ತತ್ತ್ವವಿಚಾರದಲ್ಲಿ 
ಉಪಮೆ ಬಹು ಕೆಲಸವನ್ನು ಮಾಡುತ್ತದೆ. ಇವರು ಅದನ್ನು ಉಪಯೋಗಿಸಿರುವ ನರೀತಿಯಷ್ಟೇ' 
ವಿಸ್ತಾರವಾದ ವಿಚಾರಕ್ಕೆ ಅರ್ಹವಾದ ವಿಷಯ. ಎಲ್ಲ ದೃಷ್ಟಿಯಿಂದಲೂ ಸಾರ್ಥಕವಾದ ಈ 
ಉಪಮೆ ಆ ರೀತಿಗೆ ಒ೦ದು ನಿದರ್ಶನ. 
ಸಾವಿನ ವಿಷಯದಲ್ಲಿ ಈ ಸಮಾಧಾನ ಬರುವುದು ಜೀವನವೆಲ್ಲದರ ಮುಖ್ಯ 
ಫಲವೆನ್ನಬಹುದು. ಭಯವಿಲ್ಲದ. ಬಾಳು ಮಾನವನ ಗುರಿ. ಎಲ್ಲ ಭಯಗಳಿಗೆ ಹಿರಿಯದು ಮೃತ್ತು 
ಭಯ. ಇದನ್ನು ಬಿಟ್ಟವನು ಇನ್ನೆಲ್ಲ ಭಯವನ್ನೂ ಬಿಟ್ಟಂತೆಯೇ. ಆದರೆ ಇದರಿಂದ ಜೀವನದ 
ವಿಷಯದಲ್ಲಿ ಅಶ್ರದ್ದೆ 'ಓರಬೇಕಾದದಿಲ್ಲ ಕವಿಗೆ ತನ್ನ ಜೀವನದ ಭಟ ನೆನೆದುಕೊಂಡಾಗ 
“ಧೂ ಜೀವನದ ಅಪರಿಮಿತವಾದ "ಐಶ್ವರ್ಯ `ಕಂಡುಬರುತ್ತದೆ. ಪಂಚದ ಅತಿ ತಗ್ಗಿನ 
ಆಸನವೂ ಅಸಾಧಾರಣವಾದದು. ಅದರೆ ಅಧಮತಮ ಜೀವನವೂ "ಶ್ರೇಷ್ಯವಾದದು” ಎಂದು 
ತಿಳಿಯುತ್ತದೆ. 
`ಇಂಥ ಸಿದ್ಧಿಯನ್ನು ಪಡೆದ ಇವರ ದಾರಿ ಹಿಂದಿನವರು ಮಾಡಿದ ದಾರಿಯಲ್ಲವೆಂದು 
ಹೇಳುವವರು೦ಂಟು. ಅವರ ಟೀಕೆಯನ್ನು ಕುರಿತು ಎ೦ಬಂತೆ ಕವಿ ಈ ಮಾತನ್ನು ಹೇಳಿದಾರೆ. 
“ಅವರು ದಾರಿಯನ್ನು ಕಂಡವರು. ಆದಕಾರಣ ನಿನ್ನನ್ನು ಹುಡುಕುತ್ತ 
ಓಣಿಯಲ್ಲಿನಡೆದರು. ನಾನು ಕಾಣದವನು, ರಾತ್ರಿಯಲ್ಲಿಅಲೆದೆ. 
“ಕತ್ತಲಲ್ಲಿ ನಿನಗೆ ಹೆದರಬೇಕಾದಷ್ಟು ತಿಳಿವಳಿಕೆಯಿಲ್ಲ ನನಗೆ. 
ತಿಳಿಯದೆಯೇ ನಾನು ಬಂದು ನಿನ್ನ ಬಾಗಿಲನ್ನು ಸೇರಿದನು. 
“ತಿಳಿದವರು ನನ್ನನ್ನು ಗದರಿದರು. ಓಣಿಯಲ್ಲಿ ಬರಲಿಲ್ಲ ಹೋಗು ಆಚೆ 
ಎಂದರು. ಹೌದೇನೋ ಎಂದು: ನಾನು ಹಿಂತಿರುಗಿದೆ. ಆದರೆ ನೀನು ನನ್ನನ್ನು ಬಿಡಲಿಲ್ಲ 
ಹಿಡಿದುಕೊಂಡೆ. ಅವರ ಗದರಿಕೆಯೋ ದಿನ ದಿನವೂ ಹೆಚ್ಚಾಯಿತು. ಚ್ಟ 


೩೩ ಪರಿಣತಿಯ ಕಾವ್ಯ 
ಇಂಗ್ಲೀಷಿನಲ್ಲಿ ಗೀತಿಂಜಲಿ ಪ್ರಕಟವಾದ ಮೇಲೆ ಠಾಕೂರರ ಜೀವನ ಪ್ರಪಂಚದ 
ಸ್ವತ್ತಾ ಯಿತು. ಇದನ್ನು ಇವರು ಈ ಪದ್ಯದಲ್ಲಿ ವರ್ಣಿಸಿದ್ದಾರೆಂದು ಕಾಣುತ್ತದೆ : 
`ನನ್ನ ಯಾತ್ರೆ ಮೆಗಿಯಿತೆಂದೂ, ನನ್ನ ಶಕ್ತಿ ಕೊನೆಮುಟ್ಟಿತೆಂದೂ ನಾನು 
ಭಾವಿಸಿದ್ದೆನು. 'ನನ್ನ ಮುಂಡೆ ದಾರಿ ಮುಚ್ಚಿ ಹೋಗಿದೆ ನನ್ನ ಸಾಮಗ್ರಿ ಮುಗಿಯಿತು 
ಎಂದೂ, "ಇನ್ನು ಬಾಯಿ ಮುಚ್ಚಿಕೊಂಡು ನನ್ನ ಮೂಲೆಯಲ್ಲಿ ನಾನು ಕುಳಿತಿರುವ ಕಾಲ 
ಬಂದಿತೆಂದೂ” ಎಣಿಸಿಕೊಂಡನು. ಆದರೆ ನನ್ನ ವಿಷಯದಲ್ಲಿ ನಿನ್ನ ಕೃಪೆಗೆ 
ಕೊನೆಯಿಲ್ಲವೆನ್ನುವುದು ನನಗೆ ಕಾಣುತ್ತಿದೆ. ಪೂರ್ವದ ಮಾತು ನಾಲಗೆಯ ಮೇಲೆ 
ಮುಗಿಯುವ ಪೊದಲು ಹೃದಯದಿಂದ ಹೊಸ ಗಾನ ಹೊಮ್ಮುತ್ತಿದೆ; ಹಳೆಯ 
ದಾರಿಗಳು ಮರೆದಿರಲಾಗಿ ಸ ದೇಶವೇ ತನ್ನ ಆಶ್ಚರ್ಯಗಳನ್ನು ಎದುರಿಗೆ 
ತೆರೆದಿಡುತ್ತಿದೆ.' ಲೋಕವೇ ತಮ್ಮದಾದ ಭಾವವನ್ನು ಇವರು ಈ ಪದ್ಯದಲ್ಲಿ ಹೇಳಿದಾರೆ: 
“ನನಗೆ ತಿಳಿಯದೆ ಇದ್ದ ಸ್ನೇಹಿತರಿಗೆಲ್ಲ ನೀನು ನನ್ನನ್ನು ತಿಳಿಯುವಂತೆ 


ಮಾಡಿದೆ. ನನಗೆ ಸೇರದ ಮನೆಗಳಲ್ಲಿ ನನಗೆ ಸ್ಥಳವನ್ನು ಕೊಡಿಸಿದೆ. ದೂರವಾದದನ್ನು 
ಹತ್ತಿರ ತಂದು ಅಪರಿಚಿತನನ್ನು ಒಡಹುಟ್ಟಿದವನನ್ನಾಗಿ ಮಾಡಿದೆ. ನನ್ನ ವಾಡಿಕೆಯಾದೆ" 
ಸ್ಥಳವನ್ನು ಬಿಡಬೇಕಾದರೆ ಮನಸ್ಸು ಶರಿಕಿಸುತ್ತದೆ. ನವೀನದಲ್ಲಿಯೂ 
ಪ್ರಾಚೀನವಿರುವುದೆಂಬುದನ್ನೂ ಅವೆರಡರಲ್ಲೂ ನೀನಿರುವೆಯೆಂಬುದನ್ನೂ "ನಾನು 
ಮರೆತಿರುವೆನು. ಹುಟ್ಟಿನಲ್ಲಿ ಸಾವಿನಲ್ಲೂ ಈ ಲೋಕದಲ್ಲಿ ಇತರ ಲೋಕಗಳಲ್ಲೂ ನೀನು 
ಎಲ್ಲಿ ಕರೆದುಕೊಂಡು ಹೋದರೆ ಅಲ್ಲಿ "ಎಲ್ಲವೂ ಯಾವಾಗಲೂ ಒಬ್ಬನೇ ಆದ ನೀನೇ 
ನನ್ನ ಅನಂತ ಜೀವನದ ಒಬ್ಬ ಒಡನಾಡಿಯಾಗಿ ನನ್ನ ಹೃದಯವನ್ನು ಅಪರಿಚಿತಕ್ಕೆಲ್ಲ 
ಆನಂದ ಬಂಧನದಿಂದ ಬಂಧಿಸುತ್ತಿರುವೆ. 
“ನಿನ್ನನ್ನು ಅರಿತಮೇಲೆ' ಅಪರಿಚಿತರಿಲ್ಲ ಆಗ್ಗೆ ಯಾವ ಬಾಗಿಲೂ 
ಮುಚ್ಚಿರುವುದಿಲ್ಲ” 
ಯೂರೋಪಿನ “ಹೋರ ಸಂಗ್ರಾಮ ನಡೆಯುತ್ತಿದ್ದ ಕಾಲದಲ್ಲಿ ಈ ಅನ್ಯಾಯವುಂಟೇ ಎಂದು 
ಕವಿವರರು ಬಹುದುಃಖಿಸಿದರು. ಆ ಸಂದರ್ಭದಲ್ಲಿ. ಕೆಲವು ಪದ್ಯ ಗಳನ್ನು ಬರೆದರು. ಭಗವಂತನ 
ಸೃಷ್ಟಿಯನ್ನು ಮಾನವನು ಕೆಡಿಸುತ್ತಾನೆ; ಡೇವರು ಅವನ ಕ್ರೂರ ಕರ್ಮವನ್ನು 
ಮೆಕೆಯಿಸುವುದರಲ್ಲಿ ನಿರತನಾಗಿದಾನೆ; ಎನ್ನುವುದು ಈ ಕವಿತೆಗಳ ಮುಖ್ಯಭಾವ. ಪಕ್ಚವಾದ ಈ 
ವಿಶ್ವಪ್ರೇಮ ಇವರ ಕೊನೆಯ ಗ್ರಂಥಗಳಲ್ಲೆಲ್ಲಿ ಕಾಣುತ್ತದೆ. ಪಲಾತಕಾ "ಗ್ರಂಥದಲ್ಲಿ ಜೀವನ 
ಚಿತ್ರಗಳನ್ನು ಕೊಡುವ ಕವಿತೆಗಳಿವೆ. ಒಂದು ಕಥೆ ವರ ಸಿಕ್ಕದೆ ಮದುಪೆಯಿಲ್ಲದೆ ಇರುವ 
ಹುಡುಗಿಯೊಬ್ಬಳು, ಅವಳನ್ನು ಪ್ರೀತಿಸುತ್ತಿದೇನೆ೦ದುಕೊಳ್ಳುವ ಆದರೆ ಅವಳನ್ನು 
ಮದುವೆಯಾಗಲು ಸಾಕಾದ ಗುಂಡಿಗೆ ಇಲ್ಲದ ಹುಡುಗ ಒಬ್ಬ, ಇವರ ಚರಿತ್ರೆ; ಇನ್ನೊಂದು ಕವಿತೆ" 
ಸಂಸಾರದ ನೂರು ಕಟ್ಟಿಲೆಗೆ ತಲೆಕೊಟ್ಟು 'ಮಗುನುರಿಯಾಗಿ ಮೂವತ್ತು ವಯಸ್ಸಿಗೆ ಸಾಯುವ 
ಹೆಣ್ಣು ಒಬ್ಬಳ ಕತೆ; ಅವಿಭಕ್ತ ಕುಟುಂಬದಲ್ಲಿ ಅಡಗಿ ಅಡಗಿ ಇದ್ದು ಕಾಯೆಲೆಯಾದಾಗ 
ಗಂಡನೊಂದಿಗೆ ಒಂದು ಪಯಣ ಹೊರಟ ಒಬ್ಬ ತರುಣಿಯ ಧಾರಾಳವನ್ನೂ ಆನ೦ದವನ್ನೂ 
ಕುರಿತದ್ದು ಇನ್ನೊಂದು ಕತೆ; ತನ್ನ ಮಗಳು ಕತ್ತಲಲ್ಲಿ ದೀಪವನ್ನು ಹಿಡಿದು “ಮಹಡಿಯಿಂದ 
ಕೆಳಗಿಳಿದುಹೋಗಿ ಅಲ್ಲಿ ದೀಪ “ಆರಿಹೋಗಲು ದಾರಿ ತಪಿಹೋಯಿತೆಂದು ಭಯದಿಂದ 
ಕೂಗಿಕೊಂಡದ್ದನ್ನು ಹೇಳ ಹೀಗೆಯೇ ಆಕಾಶಪಥದಲ್ಲಿ ನಕ್ಷತ್ರವೊಂದು ಎಲ್ಲಿಯೋ ಸ್ವಲ್ಪ ದೂರ 
ಹೊರಟು ಬೆಳಕು “ಹೋಗಿ ಕೂಗಿಕೊಂಡರೆ ಏನು ಗತಿ ಎ೦ಬ ಕನಿಕರದ ಕೂಗು ಒಂದು ಕವನ. 
ಹೀಗೆ ಈ ಕಾವ್ಯಗುಚ್ಚದಲ್ಲಿ ಜೀವನದೊಂದಿಗೆ ಆರ್ದ್ರ ಹೃದಯದಿಂದ ಸಹಕರಿಸುವ ಸ್ಥಿತಿ 
ಕಾಣುತ್ತದೆ. ಮೊದಲ "ಕಾವ್ಯ ಗಳಲ್ಲಿ ಸ್ವಂತದ ಅನುಭವ, ತಿಳಿವು, ಇವು ಮುಖ್ಯ. ಇಲ್ಲಿ ಇತರ 
ಜೀವನದೊಂದಿಗೆ ಸಹಾನುಭೂತಿ” ಅದರ ದೃಷ್ಟಿಯಿ೦ದ ಅರಿವು ಇವು ಮುಖ್ಯ" ಸಮಾಜದಲ್ಲಿ 
ತಪ್ಪು ಕಂಡಾಗ ಅಂದು ಉಗ್ರವಾದ ಮಾತುಗಳಿಂದ ಖಂಡಿಸಿದ ಇವರ ಬಿರಹದಲ್ಲಿ ಈಗ 
ಖಂಡನವೂ ನಯವಾಗಿದೆ. ಅಲ್ಲಿ ಹುಳಿಯಾಗಿದ್ದ ಮಾವು ಇಲ್ಲಿ ಪಕ್ಷವಾಗಿ ಸಿಹಿಯೇ ಆಗಿದೆ. 
ಅಜೀರ್ಣದ ಜಠರಕ್ಕೆ ಚಿಕಿತ್ಸೆ ಮಾಡಲು ಹುಳಿಯನ್ನು ಹಾಕಬೇಕು” ವೈದ್ಯನು ಆರಂಭದಲ್ಲಿ 
ಕ್ಷಾರವನ್ನು ಕೊಡುವನು: ವಯೆಸ್ಸಾದವನಾದರೆ ಕಿತ್ತಳೆ ಹಣ್ಣನ್ನು ಕೊಡುವನು. ಕವಿವರರ ಕಡೆಯ 
ಸಿತಿ ಈ ಪಕ್ಕದ ಸ್ಥಿತಿ. 


$8 2ಜಿ ಜು 
ಳಿ 
45 222 ಜಾ 
ps ser ₹೫, ನಕ್ಲಿ 
A ae 9% 


pr 


mada nt arm ಸಿ funds 
Hn tea? 


9 hemes 1೪. 
ಗೊ. Hush pon ms suk io hones nem 994 


ust ಹ! ಜೊ Ducat Mua 
(4 uma Dude 1 hn of Me ಗಟ್‌ 


ಠಾಕೂರರ ಬರಹದ ಪ್ರತಿಕೃತಿ 
(ವಂಗ ಮತ್ತು ಇಂಗ್ಲೀಷು : ಕಿರಿದು ಮಾಡಿದ್ದು) 

ತೀರಾ ಕಡೆಯ ವರ್ಷಗಳಲ್ಲಿ ಪ್ರಕಟಿಸಿದ ನವಜಾತಕ, ರೋಗ ಶಯ್ಯಾಯ್‌, 
ಆರೋಗ್ಯ, ಜನ್ಮದಿನೇ ಎಂಬ ಪದ್ಯಗ್ರಂಥಗಳಲ್ಲಿ ಕವಿವರರು ಅಂದಂದಿನ ಭಾವನೆಗೆ ರೂಪು 
ಕೊಡುತ್ತಲೇ ನಡೆದರು. ಈ ಕೃತಿಗಳ ಹಲ ಕೆಲವು ಪದ್ಯ ಇಂಗ್ಲೀಷಿನಲ್ಲಿ ಬಂದಿವೆ. ಬಡತನವನ್ನು 
ಕುರಿತ ಕನಿಕರ, ಲೋಕಜೀವನವನ್ನು ಕುರಿತ ಹಿರಿಯೆದೆಯ ಆತಂಕೆ, ಪರಿಣತ ಜೀವನದಲ್ಲಿ 
ಮತ್ತೆ ಕಾಣುವ ಎಳೆಗೂಸಿನ ಸಾರಳ್ಯ, ಈ ಪದ್ಯಗಳ ಮುಖ್ಯ ಲಕ್ಷಣ. 

ಠಾಕೂರರ ಕಾವ್ಯಗಳ ಈ ಅವಲೋಕನ ಅವರು ತಮ್ಮ ಗೀತೆಗಳನ್ನು ಕುರಿತು 
ಹೇಳಿರುವ ಮಾತಿನಿಂದ ಮುಗಿಯಬಹುದು. 

“ನನ್ನ ಜೀವನದಲ್ಲೆಲ್ಲ ನನ್ನ ಗೀತಗಳ ಮೂಲಕ ನಾನು ನಿನ್ನನ್ನು 
ಅನ್ಹೇಷಿಸಿದೇನೆ. ಬಾಗಿಲಿನಿಂದ ಬಾಗಿಲಿಗೆ ನನ್ನನ್ನು ಕರೆದುಕೊಂಡು ಹೋದುವು 
ಅವು. ಅವುಗಳಿ೦ದ ನಾನು ನನ್ನ ಪ್ರಪ೦ಚವನ್ನು ತಡವುತ್ತ ಮುಟ್ಟುತ್ತ ಸುತ್ತಣ 
ಸ್ಥಿತಿಗಳನ್ನು ತಿಳಿದೆನು. ನಾನು ಕಲಿತ ಪಾಠಗಳನ್ನೆಲ್ಲ ನನ್ನ ಗೀತಗಳು ನನಗೆ 
ಕಲಿಸಿಕೊಟ್ಟವು. ಹೃದಯಾಕಾಶದ ಅಂಚಿನ ಅನೇಕ ನಕ್ಷತ್ರಗಳನ್ನು ಅವು ನನ್ನೆದುರಿಗೆ 
ತ೦ದುಬಿಟ್ಟವು. 

“ಹಾಡಿನಲ್ಲಿರುವ ಚಿತ್ರವೆಲ್ಲ ದೇವ ದೇವನವು. ಅಲ್ಲಿರುವ ನುಡಿಯೆಲ್ಲ 
ಅವನನ್ನುಕಕುರಿತದು. ಗಾನವೇ ಅಲ್ಲದೆ ಅರ್ಥವೂ ದೇವರನ್ನು ಕುರಿತದು. 


ಅಧ್ಯಾಯ ೫ 


ಕತೆಗಳು 


೩೪. ಸಣ್ಣ ಕತೆಗಳು 

ಠಾಕೂರರು ಎಷ್ಟು ದೊಡ ಕವಿಗಳೋ ಅಷ್ಟೂ ದೊಡ್ಡ ಕತೆಗಾರರು. ಬಾಲ್ಕದಲ್ಲಿ ಮತ್ತು 
ಅಭ್ಯಾಸದ ಕಾಲದಲ್ಲಿ ಬರೆದ ಒಂದೆರಡು ಕತೆಗಳನ್ನು ಬಿಟ್ಟರೆ ಈ ಜಾತಿಯಲ್ಲಿ ಇವರು ಮೊದಲು 
ಬರೆದುವು ಸ ಸಣ್ಣ ಕತೆಗಳು. ಇವರ ಕತೆಗಳನ್ನು ಕುರಿತ “ಈ ಅಧ್ಯಾಯದಲ್ಲಿ ಮೊದಲು ಸ ಸಣ್ಣಕತೆಗಳ 
ವಿಷಯ ಹೇಳುವುದರಲ್ಲಿ ಔಚಿತ್ಯವುಂಟು. 

ರವೀಂದ್ರರ ಸಣ್ಣ ಕತೆಯ ವಿಸ್ತಾರವಾದ ವಿಷಯ ಕ್ಷೇತ್ರವನ್ನು ತಿಳಿಸುವುದಕ್ಕೆ 
ಅವುಗಳಲ್ಲಿ ಮುಖ್ಯವಾದುಪುಗಳ ಸಾರಾಂಶವನ್ನು ಹೇಳಿದರೆ ಸಾಕು. ರಾತ್ರಿಯಲ್ಲಿ ಎಂಬಿ 
ಕತೆಯಲ್ಲಿ “ರೋಖನ್‌ ಬಾಬು ಎಂಬವನ ರಾತ್ರಿಯ ಅವಸ್ಥೆಯನ್ನು ಹೇಳಿದೆ.” ಈತನು 
ರೋಗಿಯಾದ ತನ್ನ ಹೆಂಡತಿಗೆ ಬಹು ಪ್ರೇಮವನ್ನು ತೋರಿಸುವಂತೆ ಇರುತ್ತಾ ಅವಳು ಸಾಯುವ 
ಮೊದಲು ಪರಿಚಯದ ಒಬ ಯುವತಿಯನ್ನು ಪ್ರೀತಿಸುತ್ತಿದ್ದು ಹೆಂಡತಿ ತೀರಿದ ಕೆಲದಿನದಲ್ಲಿಯೇ 
ಅವಳನ್ನು ಮದುವೆಯಾಗುವನು. ಈ ಯುವತಿ ಒಂದುಸಲ ಇವರ ಮನೆಗೆ ಬಂದಾಗ 
ರೋಗಿಯಾದ ಹೆಂಡತಿ “ಓ ಕೇ, ಓ ಕೇ?” ಎಂದರೆ “ಅವಳು ಯಾರು, ಅವಳು ಯಾರು” 
ಎ೦ದು ಕೇಳಿದ್ದಳು. ಒಬ್ಬನೇ ಇರುವ ವೇಳೆ ಓಕೆ, ಓಕೆ ಎಂಬಂತೆ ಕೂಗುವ ಹಕ್ಕಿ ಎಲ್ಲಿಯಾದರೂ 
ಶಬ್ದ ಮಾಡಿದರೆ ಇವನಿಗೆ ಹೆಂಡತಿಯ ಪ್ರಶ್ನೆ ನೆನಪು ಬರುವುದು. ಹೀಗೆ ತಾನು ತಪ್ಪು 
ಮಾಡಿದೆನೆಂಬ ಬುದ್ದಿಯಿಂದ ಇವನಿಗೆ ರಾತ್ರಿಯ ವೇಳೆ ಭಯಂಕರವಾಗಿ ಹೋಯಿತು” 
ಸಂಪಾದಕ ಎಂಬ "ಕತೆಯಲ್ಲಿ ಒಬ್ಬ ತಂದೆ” ಮತ್ತು ಅವನ ಮಗಳ ಜೀವನದ ಒಂದು 
ಸ೦ದರ್ಭವನ್ನು ಚಿತ್ರಿಸಿದೆ. ತಾಯನ್ನು ಕಳೆದುಕೊಂಡ ಈ ಮಗು ಮನೆಯ ಕೆಲಸವನ್ನು 
ನೋಡಿಕೊಳ್ಳುಕಿತ್ತು. "ಅದರ ವಿಷಯದಲ್ಲಿ ಬಹು ಪ್ರೇಮವಿದ್ದರೂ ತಂದೆ ಪತ್ರಿಕೆಯಕೆಲಸದೆ. 
ಗೊಂದಲದಲ್ಲಿ "ಅದನ್ನು ವಿಚಾರಿಸಿಕೊಳ್ಳುತ್ತಿರಲಿಲ್ಲ ಪತ್ರಿಕೆಗಳ ಕೆಲಸ' ಅಷ್ಟೇನೂ 
ತೃಪ್ತಿಕರವಾಗಿಲ್ಲದಿದ್ದಾಗ ಬಂದುಸಲ ಮಗು ಬಿಂದು ಇವನನ್ನು ಮಾತನಾಡಿಸುತ್ತದೆ; ಇವನು 
ಎಲ್ಲಿಯೋ ಜ್ಞಾನವಾಗಿರುತ್ತಾನೆ. ಆದರೂ ಬಹು ದಿನದಿ೦ದ ಇಷ್ಟು *ಮೆಚ್ಚಾಗಿ ಬಳಿಗೆ ಬರದ ಮಗು 
ಅಂದು ಬಂದದ್ದು ಅವನ ಮನಸ್ಸಿ ಗೆ ತಗಲಿರುತ್ತದೆ. ಆಮೇಲೆ ನೋಡಿದರೆ ಮಗು ಜ್ವರದಲ್ಲಿದಾಳೆ. 
ಆಗ ತಂದೆ ಪತ್ರಿಕೆಗಳನ್ನು ಹರಿದುಹಾಕಿ ಪುನಃ ಅವಳಿಗೆ ಗಮನಕೊಡುತ್ತಾನೆ.” ಗಿರಿಬಾಲಾ 
ಎಂಬ ಕತೆಯಲ್ಲಿ: ಒಬ್ಬ ಪೋಲಿ ಗ೦ಡ ಅವನ ಹೆಂಡತಿ ಇವರ ವಿಷಯವನ್ನು ಹೇಳಿದೆ. ಗಂಡನು 
ಸುಂದರಿಯಾದ ತನ್ನ ಪತ್ನಿಯ ವಿಷಯದಲ್ಲಿ ಸರಿಯಾಗಿ ನಡೆದುಕೊಳ್ಳದೆ ನಾಟಕದ ಸ್ತ್ರೀಯರಲ್ಲಿ 
ಆಸಕ್ತನಾಗಿರುವನು.” ಗಿರೆಬಾಲೆ ಬೇಡ ಜೀಡ ಎಂದು ಹೇಳುವಷ್ಟೂ ಹೇಳಿ ಎಲ್ಲಿಯೋ 
ಹೊರಟುಹೋಗುವಳು. ಏನಾದಳೆಂದು ಇವನಿಗೆ ತಿಳಿಯದು. ಕೊನೆಗೆ ಒಲದು ಹೊಸ ನಾಟಕಕ್ಕೆ 
ಇವನು ಹೋದಾಗ ಅವಳು ರಂಗದಲ್ಲಿ ಬಂದು ನಟಿಸುವಳು. ಇವನು ಗಲಭೆ ಮಾಡುವನು. 
ಹಸಿದ ಕಲ್ಲುಗಳು ಎ೦ಬ ಕತೆಯಲ್ಲಿ ಬಾದಷಹರ ಕಾಲದ ಅರಮನೆಯೊಂದರಲ್ಲಿ ಕೆಲವು ಕಾಲ 
ಒಬ್ಬನೇ ವಾಸಮಾಡಿದ ಆದುನಿಕನೊಬನು ಪೂರ್ವದ ಶೋಕಮೋಹ ಭರಿತವಾದ ಜೀವನದ 
ಛಾಯೆ ಅಲ್ಲಿ ಈಗಲೂ ಸುಳಿಯುತ್ತಿರುವೆಂತೆ ಅನುಭವಿಸಿದ ವಿಷಯವನ್ನು ಹೇಳಿದೆ. ವಿಜಯ 
ಎಂಬ ಕತೆಯಲ್ಲಿ ಹೊರಗಣಿಂದ ' ಬಂದ ಪಾಂಡಿತ್ಯದ ಆಡಂಬರದ ಕೃತಕ ಕವಿಯೊಬನೂ 
ರಾಜನ ಆಸ್ವಾನದಲ್ಲೇ ಇದ್ದ ಸರಳವಾದ ಕವಿತೆಯ ಸಹಜ ಕವಿಯೊಬ್ಬನೂ ಪಂಥದಲ್ಲಿ 
ಹೋರಾಡಿ ಪಂಡಿತನು ಗೆದ್ದು ಕವಿ ಸೋತ ವಿಷಯವನ್ನು ಹೇಳಿದೆ. ಸೋತ ಕವಿ 
ಸಾಯುವಂತಿರಲು ಅವನು ಪೂಜಿಸುತ್ತ ತನ್ನ ಕಾವ್ಯದಿಂದ ಮೆಚ್ಚಿಸಬೇಕೆಂದಿದ್ದ ರಾಜಕುಮಾರಿ 
ಬಂದು ಅವನಿಗೆ ಮರ್ಯಾದೆಮಾಡಿದ೦ತೆ ಅನುಭವವಾಗುವುದು. ಈ ಉತ್ಪಾಹದಲ್ಲಿ ಅವನು 
ಜೀವವನ್ನು ಬಿಡುವನು. ಮನೆಗೆ ಬಂದದು ಎಂಬ ಕತೆಯಲ್ಲಿ ಒಬ್ಬ ತುಂಟಿ ಹುಡುಗನನ್ನು 
ಅವನ ತಾಯಮನೆಯಿಂದ ಬಿಡಿಸಿ ಮಾವನು ತನ್ನ ಮನೆಗೆ ಕಠೆದುತೊ೦ಡು ಹೋಗುವನು; 
ಅವನು ಅಲ್ಲಿ ಅಸುಖಿಯಾಗಿ ಹಿಂದಕ್ಕೆ ಹೋಗಬೇಕೆಂದಿದ್ದು ಹೋಗಲಾಗದೆ ಕಾಯಿಲೆ 
ಬೀಳುವನು; ಸಾಯುವಾಗ ಊರನ್ನು ನೆನೆದುಕೊಳ್ಳುವನು; ಆದನ್ನು ತಾಯಿ ಕಾಣುವಳು. 


ಇಸ್ಪೀಟ್‌ ರಾಜ್ಯ ಎಂಬ ಕತೆಯಲ್ಲಿ ನ ಇಸ್ಟೀಟುಗಳ ಹೆಸರಿಟ್ಟು ನಮ್ಮ ಸೀಮೆಯ ಕೆಲವು ಸಾಮಾಜಿಕ 
ವ್ಯವಸ್ಥೆಗಳನ್ನು ಪರಿಹಾಸ್ಯ ಮಾಡುವ೦3 ಒಂದು ಚಿತ್ರ ಕಥೆಯನ್ನು ರಚಿಸಿದೆ. ನೋಟ ಎಂಬ 
ಕತೆಯಲ್ಲಿ ಗಂಡನ ಅಚಾತುರ್ಯದಿಂದ ಕಣ್ಣು ಹೋದ ಹೆಂಡತಿ ಅವನನ್ನು ಬೇರೆ 
ಮದುವೆಯಾಗೆಂದು ಹೇಳುವುದು; ಅವನು ಆಗುವುದಿಲ್ಲವೆಂದು ಆಣೆಯಿಟ್ಟುಕೊಳ್ಳವುದು; 
ಆಮೇಲೆ ಬೇರೆ ಮದುವೆ ಮಾಡಿಕೊಳ್ಳುವುದಕ್ಕೆ ಯತ್ನಮಾಡುವುದು; ಆ ಹುಡುಗಿ “ಅವನ 
ಮೈದುನನನ್ನು ಮದುವೆಯಾಗಲಾಗಿ ಅವನು * ಇಟ್ಟುಕೊಂಡ ಆಣೆ ಉಳಿಯುವುದು; ಈ 
ವಿಷಯವನ್ನು. ಹೇಳಿದೆ. ನ್ಯಾಯ೦ಜೋರಿನ ಜೋಡಿ ದಾರರು ಎ೦ಬ ಕತೆಯಲ್ಲಿ ಸುಮ್ಮನೆ 
ಜ೦ಭಕೊಚ್ಚುವ ಜೋಡೀದಾರನೊಬ್ಬನ ಪರಿಚಯದ ಒಬ್ಬ ಯುವಕನು ಅವನಿಗೆ 
ಅವಮಾನಮಾಡುವುದಕ್ಕೆ ಯತ್ನ ಮಾಡಿ ಮುದುಕನ ಮಗಳು ಅದರಿಂದ ಎಷ್ಟು 
ನೊಂದಳೆಂಬುದನ್ನು ನೋಡಿ ಅವಳನ್ನು ಮದುವೆಯಾದ ಮಾತು ಹೇಳಿದೆ. ಇದವಳೊ 
ಸತ್ತವಳೋ ಎಂಬ ಕತೆಯಲ್ಲಿ ಸರಿಯಾಗಿ ಜೀವಹೋಗುವುದಕ್ಕೆ ಮುಂಚೆ ಸ್ಮಶಾನಕ್ಕೆ ಕೊಂಡು 
ಹೋದ ವಿಧವೆ ಎಚ್ಚತ್ತು ಹೊರಟು ಹೋದಂತೆ, ಆಮೇಲೆ ಅವಳು ಜೀವದಿ೦ದಿದ್ದರೂ ಅವಳು 
ಪಿಶಾಚಿಯಾಗಿ ಬಂದಿರುವಳೆಂದು ಜನರು ತಿಳಿದಂತೆ, ಅವಳು ಮರಳಿ ಮನೆಗೆ ಬಂದಾಗ 
ನೀನು ನಮ್ಮನ್ನು ಕಾಡಬೇಡ. ನಿನಗೆ ಆಗಬೇಕಾದ ಎಲ್ಲ ಕರ್ಮವನ್ನೂ ಮಾಡಿಸುತೇವೆ ಎಂದು 
ಮನೆಯವರು ಹೇಳಿದಂತೆ, ಅವಳು ಹೋಗಿ ಬಾವಿಯಲ್ಲಿ ಬಿದ್ದು ಸತ್ತಂತೆ ಹೇಳಿದೆ. ಪರಿತ್ಯಾಗ 
ಎಂಬ ಕತೆಯಲ್ಲಿ ಆಚಾರವ೦ತನೊಬ್ಬನು ನೆಂಟನೊಬ್ಬನನ್ನು' ಆಚಾರ ಬಿಟ್ಟನೆಂದು 
ಬಹಿಷ್ಕಾರಪಡಿಸಲು ಅವನು ಪ್ರತೀಕಾರಕ್ಕಾಗಿ ಇವನ ಮಗನಿಗೆ `ಜಾತಿಗೆಟ್ಟವರ ಮಗಳನ್ನು 
ಕೊಡಿಸಿ ಮದುವೆಮಾಡಿಸಿ ಕೆಲವು ಕಾಲದಮೇಲೆ ಅದನ್ನು ತಿಳಿಸಿದ್ದನ್ನೂ, ಆಗ ಈ 
ಆಚಾರವಂತನು ಸೊಸೆಯನ್ನು ಬಿಟ್ಟು ಬಿಡೆ೦ದು ಮಗನಿಗೆ ಹೇಳಿದ್ದನ್ನೂ, ಮಗಸೆ ಸ್ವಲ್ಪ ಯೋಚನೆ 
ಮಾಡಿ ಹೆಂಡತಿಯ ಸ್ಥಿತಿಯನ್ನು ನೋಡಿ ಇದಕ್ಕೆ ಒಪ್ಪದೆ ಇದ್ದದನ್ನೂ. ಅವನು ಜಾತಿಯನ್ನು 
ಬಿಡುವೆನೆಂದದಕ್ಕೆ ತಂದೆ ನಾನು ನಿನ್ನನ್ನು ಬಿಡುವೆನು ಎಂದು" ಹೇಳೆದ್ದನ್ನೂ ಹೇಳಿದೆ. ಶುಭ" 
ಸಂದರ್ಶನ ಎಂಬ ಕತೆಯಲ್ಲಿ ಒಬ್ಬ ತರುಣನು ಒಬ್ಬ ಕನ್ಯೆಯನ್ನು ನೋಡಿ ಮೆಚ್ಚಿದಂತೆ, ಅವಳ 
ಹೆಸರು ಸುಧಾ ಎಂದು ತಿಳಿದು ಅವಳನ್ನು ಮದುಖೆಯಾಗುವೆನಂದು ಅವಳ ತಂದೆಯನ್ನು 
ಕೇಳಿದಂತೆ, ಮದುವೆಯಾದಮೇಲೆ ತನ “ಹಿಂಡಿ ತಾನು ಮೆಚ್ಚಿದ ಹುಡುಗಿಯಲ್ಲವೆಂದು. 
ತಿಳಿದು ಅತೃಪ್ತನಾದಂತೆ, ಆಮೇಲೆ ಆ ಮೆಚ್ಚಿದ ಹುಡುಗಿ ಹತ್ತಿರಕ್ಕೆ ಬರಲು ಅವಳು ಹುಟ್ಟು 
ಮೂಕಳೆಂ ಮೊದಳೆಂದೂ ತಿಳಿದು ಇ೦ಥವಳನ್ನು ಮದುವೆಯಾಗದಂತಿ ರಕ್ಷಿಸಿದ್ದಕ್ಕಾಗಿ 
ದೈವಕ್ಕೆ ಕೃತಜ್ಞನಾದ೦ತೆ, ಮರಳಿ ತನ್ನ ಹೆಂಡತಿಯನ್ನು ಅತೃಪ್ಪಿಯಿಲ್ಲದೆ ಸಂತೋಷದಿಂದ 
ನೋಡಿದಂತೆ" ಹೇಳಿದೆ. ಸ್ನಾನಘಟ್ಟ ಎಂಬ ಕತೆಯಲ್ಲಿ *ಕುಸುಮೆ ಎಂಬ ಹುಡುಗಿ 
ಚಿಕ್ಕವಯಸ್ಸಿನಲ್ಲಿ ಮದುವೆಯಾಗಿ ಗಂಡನ ಮನೆಗೆ ಹೋಗಿ ಕೆಲವು ದಿನದಲ್ಲಿ ಅವನು 
ತೀಶಿಹೋದನೆಂದು ಹಿಂದಕ್ಕೆ ಬ೦ದದ್ದನ್ನೂ, ಕೆಲವು ಕಾಲದಲ್ಲಿ ಅವರ ಉರಿಗೆ 
ಸ೦ನ್ಯಾಸಿಯೊಬ್ಬನು ಬಂದದ್ದನ್ನೂ, ಕುಸುಮಳು ಅವನ ಸೇವೆ ಮಾಡುತ್ತಿದ್ದು ಅವನು ತನ್ನ 
ಗಂಡನೆಂದು ತಿ ತಿಳಿದು ಆ ವಿಷಯವನ್ನು ನಡತೆಯಲ್ಲಿ ತೋರಿಸಲು ಅವನು ಹೀಗೆ ಮಾಡಬೇಡ. 
ದೇವರನ್ನು ನಂಬು ಎಂದು ಅವಳಿಗೆ" ಹೇಳಿ ಹೊರಟು ಹೋದದ್ದನ್ನೂ ಅವಳು ಆ ರಾತ್ರಿ 
ಹೊಳೆಯಲ್ಲಿ ಮುಳುಗಿಕೊ೦ಡದ್ದನ್ನೂ ಹೇಳಿದೆ. 
ನಾಟಕದ ಚೀಟಿಗಳ ಕೆಥಾಸಾರಾಂಶದಂತಿರುವ ಈ ವಸ್ತುನಿರೂಪಣದಿ೦ದ ಠಾಕೂರರ 
ಸಣ್ಣ ಕತೆಗಳ ಗುಣವನ್ನು ತಿಳಿಯುವುದು ಕಷ್ಟ. ಆದರೆ ಈಚೆಗೆ ಈ ಸಣ್ಣ ಕತೆಗಳಲ್ಲಿ 
ಮುಖ ಿವಾದುವು ಹಲವು ಕನ್ನಡದಲ್ಲಿ ಪತ್ರಿಕೆಗಳಲ್ಲಿಯೂ ಗ್ರಂಥರೂಪವಾಗಿಯೂ ಪ್ರಕಟವಾಗಿವೆ. 
ಇವನ್ನು ಓದಿ ನಮ್ಮ ಜನ ಠಾಕೂರರ ಕಥನಕೌಶಲದ ಸ್ವರೂಪವನ್ನು ಅರಿಯಬಹುದಾಗಿದೆ. ಈ 
ಕಥೆಗಳನ್ನು ಓದಿದರೆ ಒಂದು ವಿಷಯ ಒಡನೆ ಸ ಸ್ಪಷ್ಟವಾಗುತ್ತದೆ. ಠಾಕೂರರ ಕತೆಗಳ ಪಪಂಚ 
ಬಹು ವಿಸ್ತಾರವಾದದು. ಬಾಬುಗಳು, ಬಡವರು, ಭಿಕ್ಷುಕರು; ಸುಖಿಗಳು, ದುಃ ಪಗಳು. 
ಸಂಸಾರಿಗಳು, ಸ೦ನ್ಯಾಸಿಗಳು; ನಟಿರು, ಗಾಯಕರು, ಪಂಡಿತರು, ಕವಿಗಳು; ಬಾಲಕರು, 
ಬಾಲಕಿಯರು; ತರುಣರು, ವೃದ್ಧರು: ಈ ಪ್ರಪ೦ಚ ಎಲ್ಲರನ್ನೂ ಒಳಗೊಂಡಿದೆ. ನಿರ್ನುರಿಯ 
ಪ್ಲ ಭಂಗ ವೆಂಬ ಕೃತಿಯಲ್ಲಿ ಇ ಒಂದು ಸ ದೃಷ್ಟಿಯ ಆಗಮನವನ್ನು ಸೂಚಿಸಿದರೆಂದು 
ಸೃಷ್ಟ ಭಂ ಹೇಳಿದೆ. ಇವರ ಕಾವ್ಯಕ್ಕೆ ಆಮೇಲೆ ಹೊಸ ಶಕ್ತಿಯೊಂದು ಬಂದಿತು. ಆ ಶಕ್ತಿ ಕಾವ್ಯದಲ್ಲಿ 


ಧರಿಸಿರುವ ರೂಪವನ್ನು ಗುರುತಿಸುವುದು ಸ್ವಲ್ಪ 


ಕಷ್ಟ; 
ಖು 
ಕ 


`'ಯಾವ ವಸ್ತುವಾದರೂ ಕಾವ್ಯವಾಗುವಲ್ಲಿ 
ಕವಿಯ ಮನಸ್ಸಿನ ಬಣ್ಣವನ್ನು ಪಡೆಯುತ್ತದೆ. ಸಣ್ಣ ಕತೆಯ ಈ ಬಣ್ಣ ಅಷ್ಟು ಬೆರೆಯುವುದಿಲ್ಲ. 
ಠಾಕೂರರ ನವೀನ ದೃಷ್ಟಿ ಇಲ್ಲಿಯ ವಸುವೆ ವಿರ ದಲ್ಲಿ ಕಾಣುತ್ತದೆ. ಇವರು ಬಹು ರೀತಿಯ 
ಜನವನ್ನು ನೋಡಿದರು? ಎಲ್ಲವೂ ಇವರ ಕಣ್ಣಿಗೆ ನೋಡಲರ್ಹವೆಂದು ಕಾಣುತಿತ್ತು; 


ಣ 


ಎಲ್ಲದರೊಂದಿಗೆ ಸಹಾನುಭೂತಿಯಿಂದ ವರ್ತಿಸಿ ಎಲ್ಲದರ ಗುಟ್ಟಿನ್ನೂ ಇವರು ಅರಿತರು. ಈ 
ದೃಷ್ಟಿಬ೦ದ ಮನುಷ್ಯನಿಗೆ ಯಾವ ಜೀವನವೂ ಅಲ್ಲವಲ್ಲ, ಯಾವ "ವಿಷಯವೂ ಸಣ್ಣದಲ್ಲ; 
ಇವನೊಂದಿಗೆ ಮೆಟ್ಟೆಲ ಕಲ್ಲು ಮಾತನಾಡುತ್ತದೆ, ಅಸ್ಥಿಪಂಜರ ಸ್ನೇಹ ಬೆಳಸುತ್ತದೆ. "ವಸ್ತು 
ವೈವಿಧ್ಯಕ್ಕೆ ಅನುಸಾರವಾಗಿ ಈ "ಕತೆಗಳಲ್ಲಿ ರೀತಿ ' ವೈವಿಧ್ಯವೂ ಇದೆ. ಮನೆಗೆ ಬಂದದು. ಎಂಬಲ್ಲಿ 
ಸಾಮಾನ್ಯವಾದ ಒಂದು ಸಂಸಾರದ ಮಾತು ” ತೆಗಳು ಹಸಿದ ಕಲ್ಲುಗಳು ಎಂಬಲ್ಲಿ 
ಮಾಯಾದರ್ಪಣದಲ್ಲಿ ಸುಳಿಯುವ ನೆರಳುಗಳಿಗೆ ಅನುಗುಣವಾದ ನಡೆನುಡಿಗಳು. 
ಸ್ನಾನಘಟ್ಟ ಎಂಬಲ್ಲಿ ಎಳೆಯ ಜೀವದ ಆಸೆ ನಿರಾಸೆಗಳಿಗೆ ಕರಗಿದ ಕಲ್ಲಿಗೆ ತಕ್ಕ ಸರಳವಾದ 
ಮಾತು, ವಿಜಯ ಎಂಬಲ್ಲಿ ಪಂಡಿತನ ಆಡ೦ಬರದ ಕೂಗು ಕವಿಯ “ಸವಿಯಾದ ನುಡಿ: 
ಆಯಾ ಸಂದರ್ಭ ಅದಕ್ಕೆ ಅನುರೂಪವಾದ ರೀತಿಯಲ್ಲಿ ಚಿತ್ರಿತವಾಗಿದೆ. ಇನ್ನಿವರ ಕಥನ ಕೌಶಲ 
ಅಸಾಧಾರಣವಾದದ್ದು “ಇವರ ಕತೆ ಬಹಳ ಇವೆ; ಇನ್ನೂ ಒಂದೇ ಮಟ್ಟಿದಲ್ಲಿರುವುದು 
ಸಾಧ್ಯ ವಲ್ಲ ಆದರೆ ಏನೂ ಇಲ್ಲವೆಂದು ಹೇಳುವ ಕತೆಯಲ್ಲಿ ಕೂಡ ವಸ್ತು ಹಿಡಿತದಲ್ಲಿದೆ. ಅದನ್ನು 
ನಾದಿರುವುದರಲ್ಲಿ ವಿವೇಚನೆಯಿದೆ; ಮೊತ್ತದಲ್ಲಿ ಕತೆ ಕೆಟ್ಟು ಹೋಗಿರುವುದಿಲ್ಲ. ಚೆನ್ನಾಗಿ ಬಂದ" 
ತ ಈ ಕೌಶಲ ಮೇಲಣ ಮೆಟ್ಟಲಿನದು. ಠಾಕೂರರ ಅತ್ಯುತ್ತಮವಾದ. ಕತೆಗಳು 
ಪಂಚದ ಅತ್ಯುತ್ತಮವಾದ ಕತೆಗಳಲ್ಲಿ ಗಣಿಸಲರ್ಹವಾದುವು. ಇದಕ್ಕೆ `ದಾಹರಣೆ, ಇವರ 
po "ಎಂಬ ಕತೆ. ಇದನ್ನು ಶ್ರೀಮಾನ್‌ ಅಗರದ ನರಸಿರಿಹಯ್ನನವರು ಕೆಲವು 
ವರ್ಷಗಳ ಹಿಂದೆ ಕನ್ನಡಕ್ಕೆ ಭಾಷಾಂತರಿಸಿದರು. ಠಾಕೂರರ ಕತೆಯ ರೀತಿಯನ್ನು ತಿಳಿಸುವುದಕ್ಕೆ 
ಇಲ್ಲಿ ಅದರ ಮುಖ್ಯಾಂಶಗಳನ್ನು ಸಂಗ್ರಹಿಸಿ ಕೊಟ್ಟಿದೆ. 
ಕತೆಗಾರನಿಗೆ ಒಬ್ಬ ಚಿಕ್ಕ ಮಗಳು: ಮಾತುಗಾರನಲ್ಲಿ, ಅಪಾ ಪ್ಪಾ ಅಮ್ಮ ನಿನಗೇನಾಗಬೇಕು, 
ಎನ್ನುವಳು; ಅಪ್ಪಾ ಮೋಡದಲ್ಲಿ ಆನೆಯಿದೆಯಂತೆ, ಅದು” ಸೊಂಡಲಿನಲ್ಲಿ ಊದೋದರಿಂದ 
ಮಳೆ" ಸುರಿಯುತ್ತಂತೆ, ಹೌದೇನಷ್ಪಾ, ಎಂದು ಕೇಳುವಳು. ಒಂದು ದಿನ ಇವಳು ತಂದೆಯ ಬಳಿ 
ಕುಳಿತಿರುವಾಗ ಬೀದಿಯಲ್ಲಿ ಒಬ ) ಕಾಬೂಲಿಯನ್ನು ನೋಡಿ ಕಾಬೂಲಿವಾಲಾ ಕಾಬೂಲಿವಾಲಾ 
ಎಂದಳು. ಕಾಬೂಲಿ ಇದನ್ನು ಕೇಳಿ ಒಳಗೆ ಬಂದನು. ಮೀನಿ ಓಡಿಹೋದಳು. ಕತೆಗಾರನು ಸ ಸ್ವಲ್ಪ 
ಹಣ್ಣನ್ನು ಕೊಂಡನು. ಹಣ್ಣಿನವನು, ಮಗುವೆಲ್ಲಿ ಸ್ವಾಮಿ, ಎಂದನು. ತಂದೆ ಅವಳ ಭಯವನ್ನು 
ಬಿಡಿಸುವುದಕ್ಕಾಗಿ ಅವಳನ್ನು ಹೊರಗೆ ಕಠೆತಕೆದು ಇವನಿಗೆ ಗುರುತು ಮಾಡಿಸಿದನು. 
ಇವರಿವರಿಗೆ ಬಹಳ ಸೇಹ ಬೆಳೆಯಿತು. ಒಂದು ದಿನ ಕಾಬೂಲಿ ಬಾಗಿಲಲ್ಲಿ ಮಗುವಿನೊಂದಿಗೆ 
ಆಡುತ್ತಿದ್ದನು. ಅವಳ ಜೀಬಿನ ತುಂಬ ಹಣ್ಣು ಮಗುವಿಗೆ ಇದನ್ನೆಲ್ಲ ಏಕೆ ಕೊಟ್ಟಿ ಎಂದು ತಂದೆ 
ಅವನಿಗೆ ಎಂಟಾಣೆ ಕೊಟ್ಟನು. ಅವನು ಆಗ ಅದನ್ನು ತೆಗೆದುಕೊಂಡು ಆಮೇಲೆ ಮಗುವಿಗೆ 
ಹಿಂದಕ್ಕೆ ಕೊಟ್ಟಿನು. ಮಗುವನ್ನು ಇಂಥವನೊಂದಿಗೆ ಆಡುವುದಕ್ಕೆ ಬಿಡುವರೇ ಎಂದು 
ಮೀನಿಯ ತಾಯಿ ಆಕ್ಷೇಪಿಸುವಳು. ಕತೆಗಾರನು ಇದೆಲ್ಲ ಬರಿಯ ಭಯವೆಂದು ಸಮಾಧಾನ 
ಹೇಳುವನು. ಕಾಬೂಲಿ ಹುಡುಗಿಯನ್ನು “ಮಾವನ ಮನೆಗೆ ಎಂದು ಹೋಗುತ್ತೀ?” ಎ೦ದು 
ಕೇಳುವನು. ಅವಳು ಹೊಸ ದಾರಿಯಲ್ಲಿ ಬೆಳೆದ ಮಗು. ಇದು ಅವಳಿಗೆ ತಿಳಿಯುವುದಿಲ್ಲ 
ಪ್ರತಿಯಾಗಿ ಅವಳು, ನೀನು ಎ೦ದು ಹೋಗುತ್ತೀಯಾ, ಎನ್ನುವಳು. ಅವನಿಗೆ ಅವನಂಥವರಿಗೆ 
ಮಾವನ ಮನೆ ಎಂದರೆ ಕೆಲಸಮಾಡದೆ ಇದ್ದರೂ ಅನ್ನ ಸಿಕ್ಕುವ ಸೆರೆಮನೆ. ಅವನು ನಮ್ಮ 
ಮಾವನನ್ನು ಎ೦ದರೆ ಪೋಲೀಸಿನವನನ್ನು ಬಲಿಹಾಕುತ್ತೇನೆ ವಿನುವನು. ಮೀನಿ ನಗುವಳು" 
ಕೆಲವು ದಿನದ ಮೇಲೆ ಒಂದು ಜಗಳದಲ್ಲಿ ಸಿಕ್ಕಿ ರಹಮಾನ ಸೆರೆಮನೆಗೆ ಹೋಗುತ್ತಾನೆ. ಇವರು 
ಅವನನ್ನು ಮರೆಯುತ್ತಾರೆ. ಕೆಲವು ವರ್ಷಗಳಾಗಿವೆ. ಮೀನಿಯ ಮದುವೆಯ ದಿನ. ಮೀನಿ 
ಶ್ಷಂಗಾರವಾಗುತ್ತ ಒಳಗಿದಾಳೆ ಹೊರಗಡೆ ರಹಮಾನ ಬಂದನು. ಕತೆಗಾರನು ಅವನ 
ಕ್ಷೇಮಸಮಾಚಾರವನ್ನು ವಿಚಾರಿಸುವನು. ಸೆರೆಯಿಂದ ಬಂದೆನೆಂದೊಡನೆ ಇವನಿಗೆ 
ಅಸಹ್ಯವಾಗಿ ಇನ್ನೊಮ್ಮೆ ಬಾ ಎನ್ನುವನು. ರಹಮಾನ ಹೊರಹೋಗಲು ನಡೆದು ಬಾಗಿಲಲ್ಲಿ 
ನಿಂತು ಮಗುವನ್ನು. ಒಲದು ಸಲ ನೋಡಬಹುದೇ ಸ್ವಾಮಿ, ಎನ್ನುವನು. ರಹಮಾನನಿಗೆ ಮೀನಿ 


€ 


ಬೆಳೆದಿರಬೇಕೆಂಬ ಭಾವನೆ ಇಲ್ಲ ಮಗುವಿಗೆಂದು ಒಂದಿಷ್ಟು ದ್ರಾಕ್ಷಿ ಖರ್ಜೂರವನ್ನು 
ತ೦ದಿರುವನು. ಕತೆಗಾರನು ಈ ಹೊತ್ತು ಮನೆಯಲ್ಲೆ ಹಬ್ಬ ಯಾರನ್ನೂ 
ನೋಡುವುದಕ್ಕಾಗುವುದಿಲ್ಲ, ಎನ್ನುವನು. ರಹಮಾನ ಪೆಚ್ಚು ಬಿದ್ದು ಹೊರಗೆ ಹೋಗುವನು. 
ಕತೆಗಾರನು, ಅಯ್ಯೋ ಪಾಪ ಕರೆಯೋಣವೇ, ಎಂದುಕೊಳ್ಳುವನೆ. ರಹಮಾನನು ತಾನೇ 
ಹಿಂದಕ್ಕೆ ಬರುವನು; "ಹಣ್ಣಿನ ಪೊಟ್ಟಣವನ್ನು ಇವನ ಮುಂದಿಟ್ಟು ಇದನ್ನು ಮಗುವಿಗೆ ಎಂದು 
ತಂದೆ, ಇದನ್ನು ಅದಕ್ಕೆ ಕೊಡುವಿರಾ. ಎನ್ನುವನು. ಕತೆಗಾರನು ಆದನ್ನು ತೆಗೆದುಕೊಂಡು ಹಣ 
ಕೊಡಲು ಹೋಗುವನು. ರಹಮಾನ ಇದಕ್ಕೆ ಹಣ ಕೊಡಬೇಡಿ, ನಿಮ್ಮ ಮೆಗಳಂತೆ ನನಗೂ ಒಬ್ಬ 
ಮಗಳಿದಾಳೆ, ನಾನು ನನ್ನ ಮಗಳನ್ನು ನೆನೆದು ನಿಮ್ಮ ಮಗುವಿಗೆ ಹಣ್ಣು ಕೊಡುತ್ತೇನೆ, ಹಣಕ್ಕಾಗಿ 
ಅಲ್ಲ, ಎನ್ನುವನು. ಆಮೇಲೆ ತನ್ನ ಚೀಲದಲ್ಲಿ ಕೆ ಹಾಕಿ ಒಂದು ಕಾಗದವನ್ನು" ತೆಗೆಯುವನು. 
ಹಳೆಯ ಕಾಗದ, ಕೊಳೆಯಾಗಿದೆ. ಅದರಲ್ಲಿ ' ಮೆಸಿಯಲ್ಲಿ ಹಚ್ಚಿರುವ ಒಂದು ಪುಟ್ಟ ಕ್ಲೆ 
ಗುರುತು. ಇದು ಮಗಳ ನೆನಪಿಗಾಗಿ ರಹಮಾನನು ಇಟ್ಟುಕೊಂಡಿದ್ದ ಭಾವಚಿತ್ರ. ಮ 
ಕಣ್ಣಲ್ಲಿ ನೀರು ಚಿಮ್ಮಿತು. ಇವನು ಬರಿಯ ಒಬ್ಬ ಕಾಬೂಲಿ, ತಾನು-ತಾನು” ಹೆಚ್ಚು ಏನು? 
ರಹಮಾನನೂ ತನ್ನಂತೆಯೇ ಮಗಳನ್ನು ಹೆತ್ತ ತರಿದೆ. ಕತೆಗಾರನು ಮೀನಿಯನ್ನು ಕರಸಿದನು. 
ಅವಳು ಬೆಳೆದಿರುವುದನ್ನು ನೋಡಿ ರಹಮಾನನಿಗೆ ಆಶ್ಚರ್ಯ; ಅವನು ಅಪ್ರತಿಭನಾದನು; 
ಕ್ಷಣಬಿಟ್ಟು ನಕ್ಕು, ಅಮ್ಮಯ್ಯ ಮಾವನ ಮನೆಗೆ ಹೋಗುತ್ತೀಯಾ, ಎಂದನು. ಅವನಿಗೆ ಇನ್ನೇನು 
ಹೇಳುವುದಕ್ಕೂ ತೋರಲಿಲ್ಲ. ಮೀನಿ ನಾಚಿಕೊಂಡು ಒಳಗೆ ಹೋದಳು. ರಹಮಾನನನ್ನು 
ನೋಡಿ ಕತೆಗಾರನಿಗೆ ವ್ಯಸನವಾಯಿತು. ರಹಮಾನನು ಕಾಬೂಲಿಗೆ ಹೋಗುವಾಗ್ಗೆ ಅವನ" 
ಮಗಳು ಜೆಳೆದಿರುವಳು ದೊಡ್ಡವಳಾಗಿರುವಳು. ಇನ್ನವಳ ಪರಿಚಯವನ್ನು ಹೊಸದಾಗಿ 
ಮಾಡಿಕೊಳ್ಳಬೇಕಾಗುವುದೆ೦ದು ರೆಹಮಾನನಿಗೂ ತೋರಿತು. ಕತೆಗಾರನು ಅವನ ಕೈಯಲ್ಲಿ 
ಇಷ್ಟು ಹಣ ಕೊಟ್ಟು, ರಹಮಾನ್‌ ನಿಮ್ಮೂರಿಗೆ ಹೋಗು, ಮಗಳನ್ನು ನೋಡು, ಎರಿದನು. 
ರಹಮಾನನಿಗೆ ಕೊಟ್ಟಿ ಹಣವನ್ನು ಉಳಿಸುವುದಕ್ಕೆ ಮದುವೆಯ ಸಂಭ್ರಮಗಳಲ್ಲೊಂದನ್ನು 
ಬಿಡಬೇಕಾಯಿತು. “ಆದರೆ ನನಗೆ ಮದುವೆಯ ಸಂಭ್ರಮ ದೂರದೇಶ ಒಂದರಲ್ಲಿ ಬಹು' ದಿನದ" 
ಹಿಂದೆ ಹೊರಟುಹೋಗಿದ್ದ ತ೦ದೆಯೊಬ್ಬನು ಮರಳಿ' ಬಂದು ತನ್ನ ಮಗುವನ್ನು “ನೋಡುವನು 
ಎಂಬ ಯೋಚನೆಯಿಂದ ಬಿಹಳ ಪ್ರಕಾಶವಾಗಿ ಕಂಡಿತು.” 

ಸರಿಯಾಗಿ ಬರೆದ ಸಣ್ಣ ಕತೆ ಸಾಹಿತ್ಯದಲ್ಲಿ ಒಂದು ಸಣ್ಣ ರತ್ನ. ಠಾಕೂರರು 
ಸ್ವಭಾವವಾಗಿ ಭಾವಗೀತ ಕವಿಗಳು” ಕತೆಗಳಲ್ಲಿ ಸಣ್ಣ ಕತೆ ಭಾವಗೀತ. ಇಲ್ಲಿ ಇವರು ಒಂದು 
ಭಾವವನ್ನು ಅಸಾಧಾರಣವಾದ ಊಹೆಯಿಂದ. ಕತೆಮಾಡಿದ್ದಾರೆ. ಇವರ ಪದ: ಗಳಲ್ಲಿ ಊರ್ವಶಿ 
ಹೇಗೋ ಹಾಗೆ ಇವರ ಸ ಸಣ್ಣ ಕತೆಗಳಲ್ಲಿ ಕಾಬೂಲಿವಾಲಾ, ಕತೆಯಲ್ಲಿ ಭಾವದ ಸೊಗಸೂ ಮಾತಿನ 
ಕುಂದಣದ ಕೌಶಲವೂ ಬ೦ದುಗೂಡಿ ಈ ಬರವಣಿಗೆ ದೋಷವೇ ಇಲ್ಲದ ರತ್ನ ಎನ್ನಿಸುವಂತೆ 
ಮಾಡಿವೆ. 


೩೫. ಕಣ್ಣುಬೇನೆ 

ಠಾಕೂರರು ಯುಕ್ತ ವಯಸ್ಸಿನಲ್ಲಿ ಬರೆದ ಕತೆಗಳಲ್ಲಿ “ಕಣ್ಣು ಬೇನೆ” ಮೊದಲನೆಯದು. 
ಮಹೇಂದ್ರ ಪುಣ್ಯವ೦ತರ ಮಗ; ತ೦ದೆಯನ್ನು ಕಳೆದುಕೊ೦ಡು ತಾಯ ಕೈಯಲ್ಲಿ ಬೆಳೆದಿದಾನೆ. 
ಆ ತಾಯಿ” ರಾಜಲಕ್ಷ್ಮಿ ಅವನನ್ನು ಗಾಢವಾಗಿ, ಆದರೂ ಸ್ವಾರ್ಥದಿಂದ, ಪ್ರೀತಿಸುತ್ತಾಳೆ. ಅವನಿಗೆ 
ಒಬ್ಬ ಗೆಳೆಯ. ಅವನ ಹೆಸರು ವಿಹಾರಿ. ಮನೆಯಲ್ಲಿ ಇವನೌಂದಿಗೇ ಓಡಾಡಿ ಕೆಳೆಗಿಂತ ಹೆಚ್ಚಾಗಿ 
ತಮ್ಮನಂತಾಗಿದ್ದಾನೆ. ಮನೆಯಲ್ಲಿ ರಾಜ ಲಕ್ಷ್ಮಿಯ ಓರಗಿತ್ತಿ ಅನ್ನಪೂರ್ಣಾ ಇದಾಳೆ. ವಿಧಪೆ: 
ಮಕ್ಕಳಿಲ್ಲದವಳು; ಅವಳ ರೀತಿ” ರಾಜಲಕ್ಷ್ಮಿಯ ರೀತಿಯಿ೦ದ ತೀರ ಬೇರೆ. ರಾಜಲಕ್ಷ್ಮಿ, ತನ್ನ 
ಹಳ್ಳಿಯ ' ಗೆಳತಿ ಹರಿಮತಿಯ ಮಗಳ ವಿನೋದಿನಿಯನ್ನು ಮದುವೆಯಾಗಬೆಲೆಂದು' 
ಮಹೇಂದ್ರನಿಗೆ ಹೇಳುತ್ತಾಳೆ. ಅವನು ಒಪ್ಪದಿರಲು ಅದೇ ಮಾತನ್ನು ವಿಹಾರಿಗೆ ಹೇಳುತ್ತಾಳೆ. 
ಅವನೂ ಒಪ್ಪುವುದಿಲ್ಲ. ವಿನೋದಿನಿಗೆ ಬೇಕೆ ಎಲ್ಲಿಗೋ ಮದುವೆಯಾಗುತ್ತದೆ; ಮನೆ ತಪ್ಪುತ್ತದೆ. 
ಮೂರು ವರ್ಷದನ೦ತರ ರಾಜಲಕ್ಷ್ಮಿ ಮಹೇಂದ್ರನನ್ನು ಆ ಚಿಕ್ಕಮ್ಮನ ತಂಗಿಯ ಮಗಳೆನ್ನು 
ಮದುವೆಮಾಡಿಕೊ ಎಂದು ಒತ್ತಾಯ ಮಾಡುತ್ತಾಳೆ. ಚಿಕ್ಕಮ್ಮನಾದವಳು ಇದು ಸರಿ ಎನ್ನುತ್ತಾಳೆ. 
ರಾಜಲಕ್ಷ್ಮಿ, ನನ್ನ ಮಗ ನನ್ನಂತೆ ನಡೆದುಕೊಳ್ಳುವುದು ನಿನಗೆ ಸಹಿಸಲಿಲ್ಲ, ಎಂದು ಅವಳನ್ನು 


ಬಲ 


ದೂರುತ್ತಾಳೆ. ಮಹೇ೦ದ್ರ ಚಿಕ್ಕಮ್ಮನಿಗೆ ಸಮಾಧಾನ ಹೇಳುತ್ತಾನೆ; ಹಾಗೆಯೇ, ಅವಳ ತಂಗಿಯ 
ಮಗಳನ್ನು ನೋಡೋಣ, ವಿಹಾರಿಗೆ ಮದುವೆ ಮಾಡೋಣ. ಎನ್ನುತ್ತಾನೆ. ಗೆಳೆಯರು ಹೋಗಿ 
ಹುಡುಗಿ "ಆಶಾವನ್ನು ನೋಡುತ್ತಾರೆ. ವಿಹಾರಿಗೆ ಅವಳನ್ನು ಮದುವೆಯಾಗಲು ಒಪ್ಪಿಗೆ ಇದೆ; 
ಆದರೆ ಮಹೇಂದ್ರ ನಿಗೂ ಅವಳ ರೀತಿ ಒಪ್ಪಿಗೆಯಾಗಿ ಅವನೇ ಅವಳನ್ನು ಮದುವೆಯಾಗುತ್ತಾನೆ. 
ಇದು ತಾಯಿಗೆ ಇಷ್ಟವಿಲ್ಲ ಮಹೇಂದ್ರ ಹೊಸ ಸಂಸಾರದ ಸುಖದಲ್ಲಿ ತನ್ನನ್ನು ಮರೆತನೆಂದೂ 
ತಂಗಿಯ ಮಗಳು ಬ೦ದದ್ದರಿಂದ ' ತನ್ನ ಓರಗಿತ್ತಿ ಸ್ವಲ್ಪ ಹೆಚ್ಚಿಕೌಂಡಳೆರಿದೂ ಅವಳಿಗೆ 
ತೋರುತ್ತದೆ. ಈ ಎಲ್ಲ ಬೇಸರದಿಂದ ಅವಳು ತನ್ನ ಹಳ್ಳಿಗೆ ಹೊರಟುಹೋಗುತ್ತಾಳೆ. ಚಿಕ್ಕಮ್ಮ 
ಅನ್ನಪೂ ರ್ಣೆ ಇದನ್ನರಿತು ತಾನು ಇಲ್ಲಿದ್ದರಲ್ಲವೆ ಈ ಆಂತಸ್ತಾಪ ಎಂದು ಯೋಜಿಸಿ ವಾರಣಾಸಿಗೆ 
ಯಾತ್ರಿ ಹೊರಡುತ್ತಾಳೆ. ಹೊರಡುತ್ತ ಮಹೇ೦ಿದ್ರನಿಗೆ, ಹಳ್ಳಿಗೆ ಹೋಗಿ ತಾಯನ್ನು ಕರೆತಾ, ಎಂದು 
ಹೇಳುತ್ತಾಳೆ. ಮಹೇಂದ್ರ ಹಳ್ಳಿಗೆ ಹೋಗುವ ಹೇಳೆಗೆ ರಾಜಲಕ್ಷ್ಮಿ ವಿನೋದಿನಿಯೊಂದಿಗೆ ಬಹು 
ಬಳಕೆ ಮಾಡಿಕೊಂಡಿದಾಳೆ. ಕ್ರವನೊಡನೆ ಬರುತ್ತ ಅವಳನ್ನೂ ಕರೆತರುತ್ತಾಳೆ. ಆಶಾ ವಿನೋದಿನಿ 
ತುಂಬ ಸ್ನೇಹಿತರಾಗುತ್ತಾರೆ. ವಿನೋದಿನಿ ತಾವು ಒಬ್ಬರೊಬ್ಬರನ್ನು ಸತ್ರಣಬುಜೇನೆ” ಎಂದು 
ಕರೆಯೋಣವೆನ್ನುತ್ತಾಳೆ. ಆಶಾ ಏನೂ ಅರಿಯದ ಸರಳ ಹೆಣ್ಣು ವಿನೋದಿನಿ ವಶೀಕರಣ ಬಲ್ಲ 
ಪ್ರೌಢೆ. ಮೆಲ್ಲಮೆಲ್ಲನೆ ಇವಳು ಮಹೇಂದ್ರನನ್ನು ಮರುಳು ಮಾಡಿ ಅವನ ಸಂಸಾರದ ಹದವನ್ನು 
ಕೆಜಿಸುತ್ತಾಳೆ. ವಿಹಾರಿಗೆ ಇದು ಕಾಣುತ್ತದೆ. ಅವನು ಅವಳಿಗೆ, ಹಾಗೆಯೇ ಮಹೆಂದ್ರನಿಗೆ, ಆ ಬಗ್ಗೆ 
ಅಸಮಾಧಾನ ಸೂಚಿಸುತ್ತಾನೆ. ಆಶಾ `ಒಮ್ಮೆ ಅನ್ನಪೂ ರ್ಣೆಯನ್ನು ಕರೆತರಲು ಹೋಗುತ್ತಾಳೆ. ಆಗ. 
ಇವರ ರೀತಿ ತೀರಾ ಕೆಡುತ್ತದೆ. ವಿಹಾರಿ "ಆಶಾಮೇಲೆ ಮನಸ್ಸಿಟ್ಟಿದ್ದಾನೆ ಎಂದು ವಿನೋದಿನಿ 
ಮಹೇಂದ್ರನಿಗೆ ಚುಚ್ಚಿಕೊಟ್ಟು ಇವರಿವರ ಮನಸ್ಸನ್ನು ಕೆಡಿಸುತ್ತಾಳೆ. “ಮಹೇಂದ್ರ ಆಶಾವನ್ನು 
ತೊರೆದು ವಿನೋದಿನಿಯೊರದಿಗೆ ಪರದೇಶ ಹೋಗಲು ಸಿದ್ಧನಾಗುತ್ತಾನೆ. ಆ ವೇಳೆಗೆ" 
ವಿನೋದಿನಿಗೆ ವಿಹಾರಿಯ ವಿಷಯದಲ್ಲಿ ಅಸಾಧಾರಣವಾದ ಸಾರವ "ಪ್ರೇಮ ಹುಟ್ಟಿವೆ; 
ಇದರಿಂದ ಕೋಪಗೊಂಡು ಮಹೇಂದ್ರ ವಿಹಾರಿಗೆ ಇನ್ನು ನಮ್ಮ ಮನೆಗೆ ಬರಬೇಡ ಎನ್ನುತ್ತಾನೆ. 
ವಿಹಾರಿ ಹೊರಟುಹೋಗುತ್ತಾನೆ. ವಿಸೋದಿನಿ ಅವನನು ಹಿಂಬಾಲಿಸುತ್ತಲೆ: ಮಹೇಂದ್ರ 
ಅವಳನ್ನು ಹಿಂಬಾಲಿಸಿ ಬರುತ್ತಾನೆ. ವಿನೋದಿನಿ ವಿಹಾರಿಗೆ ಒಂದು ಕಾಗದ ಬರೆಯುತ್ತಾಳೆ. 
ಮಹೇಂದ್ರ ಆ ಕಾಗದ ವಿಹಾರಿಗೆ' ಮುಟ್ಟದಂತೆ ತಡೆದು ತೆರೆದು ಅದನ್ನು ವಿನೋದಿನಿಯ ಬಳಿಗೆ 
ಹಿಂದಕ್ಕೆ ತರುತ್ತಾನೆ. ತಾನು ವಿಹಾರಿಗೆ" ಬೇಡದೆ ಹೋದೆನೆಂದು ವಿನೋದಿನಿ ತಿಳಿಯುತ್ತಾಳೆ. 
ಮಹೇರಿದ್ರನೂ `ಅವಳೂ ಜೊತೆಯಾಗಿ ಒಂದು ಯಾತ್ರೆ ಹೊರಡುತ್ತಾರೆ; ದಾರಿಯಲ್ಲಿ ಒಂದು 
ಊರಿನಲ್ಲಿ ವಿಹಾರಿ ಇರುವ ಸ್ಥಳಕ್ಕೆ ಬರುತ್ತಾರೆ. ಆ ವೇಳೆಗೆ ಅವನಿಗೆ ವಿನೋದಿನಿಯನ್ನು ಕುರಿತು 
ಕನಿಕರ ಮೂಡಿರುತ್ತದೆ. ಆದರೆ ಇವಳು 'ಮಹೇಂದ್ರನ ಜೊತೆಗೆ ಇರುವುದನ್ನು ನೋಡಿ ಸ್ವಲ್ಪ 
ಶಂಕೆಯಾಗುತ್ತದೆ. "ಶಂಕೆಗೆ ಕಾರಣವಿಲ್ಲ ಅವಳು ಇವನಲ್ಲೇ ಅನುರಕ್ತಳಗಿದಾಳೆ. ಈ 
ಕಾರಣದಿಂದ "ಇವನು ಅವಳನ್ನು ಮದುಪೆಯಾಗಲು ಸಮೃಕಿಸುತ್ತಾನೆ. ಎಲ್ಲರಿಗೂ ವಿಹಾರಿಯ 
ಮೇಲೆಯೇ ಪ್ರೀತಿ, ತಾನು ಯಾರೆಗೂ ಬೇಡವಾದೆನೆ ಎಂದು ಮಹೇಂದ್ರನಿಗೆ' ಬೇಸರ. ಇಷ್ಟರಲ್ಲಿ 
ರಾಜಲಕ್ಷ್ಮಿಕಾಯಿಲೆ ಬೀಳುತ್ತಾಳೆ. ವಿಹಾರಿ ಅವಳಿಗೆ ಶುಶ್ರೂಷೆ ಮಾಡಲು ಹೋಗುತ್ತಾನೆ. ಅವಳು 
ಸಾಯುವ ವೇಳೆಗೆ ಮಹೇಂದ್ರ ಹಿಂದಿರುಗಿ ಬರುತ್ತಾನೆ. “ಆಗೆ ಅವನ ಬುದ್ದಿ ಸ್ವಲ್ಪ ತಿಳಿದಿದೆ. 
ರಾಜಲಕ್ಷ್ಮಿಯ ಮೃತ್ಯುಶಯ್ಯೆಯ ಸನ್ನಿಧಿಯಲ್ಲಿ ಮಹೇಂದ್ರ ಮತ್ತು ಆಶಾ ತಮ್ಮ ಮತ್ತೊಂದು 
ಉರ್ದದ" ಬಾಳನ್ನು ಆರಂಭಿಸುತ್ತಾರೆ. ವಿನೋದಿನಿಗೂ ಈ ವೇಳೆಗೆ ಬುದ್ದಿ ತಿಳಿದಿದೆ. ವಿಹಾರಿ 
ಮದುವೆಯಾಗುತ್ತೇನೆ೦ದರೂ ಅವಳು ಒಪ್ಪದೆ ಅವನು ಸ್ಥಾಪಿ ಸಸಿರುವೆ ಒಂದು ಸೇವಾ 
ಮಂದಿರದಲ್ಲಿ ಸೇವೆಯ ದೀಕ್ಷೆ ತೆಗೆದುಕೊ೦ಡು ನಿಲ್ಲುತ್ತಾಳೆ. ij 

ಈ “ಕತೆಯನ್ನು ಕಟ್ಟಿರುವ ರೀತಿ ಚೆನ್ನಾಗಿದೆ. "ಠಾಕೂರರ ಉದ್ದವಾದ ಕತೆಗಳಲ್ಲಿ ಇದು 
ಮೊದಲದಾದರೂ ಅವರಿಗೆ “ಈ ಮೊದಲೇ ಕತೆ ಬರೆಯುವುದು ವಾಡಿಕೆಯಾಗಿತ್ತು ಕತೆಯ 
ಆರಂಭದಲ್ಲಿ ಬಂಕಿಂಚಂದ್ರರ ವಿಷವೃಕ್ಷದ ನೆನಪು ಬರುತ್ತದೆ; ಆ ಪುಸ್ತಕವನ್ನು ವಿನೋದಿನಿ 
ಓದುತ್ತಿದ್ದಳೆ೦ದೂ ಉಕ್ತವಾಗಿದೆ. ಆದರೆ ಕತೆ ಮುಂಡೆ ತನ್ನದೇ ಆದ “ ದಾರಿಯನ್ನು 
ಅನುಸರಸುತ್ತದೆ. ಕತೆಯ ಒಂದು ವಿಶೇಷ ಗುಣ ಅದು ಬಹುಮಟ್ಟಿಗೆ ಸಂಭಾಷ ಣೆಯಲ್ಲೆ 
ಕಾಣುವುದು. ಅದರಲ್ಲಿ ಸಂಭಾಷಣೆ ಬೆಳೆದಿದೆ. ಟೀಕೆ ಇಲ್ಲ; ವಿವರಣೆ ಇಲ್ಲ. ಕತೆಗಿಂತ ಹೆಚ್ಚಾಗಿ 
ನಾಟಕವೆಂಬಂತೆ ಕತೆಗಾರನ ಹ ಕೇಳುವುದೇ ಇಲ್ಲ. ಕತೆಯ ಸಂಗತಿ ನಮ್ಮ ಮನಸ್ಸನ್ನು 


ಪಟ್ಟಾಗಿ ಹಿಡಿಯುತ್ತದೆ. ಕಥನ ಸರಾಗವಾಗಿ ಸಹಜವಾಗಿ ಸಾಗುತ್ತದೆ. ಕತೆಯ ಮೊದಲಲ್ಲೇ ಈ 
ಪಾತ್ರ] ಗಳು ಎಷು ಸಹಜ ಎಂಬ ಭಾವವನ್ನು ಮೂಡಿಸಿ ಆ ಸ್ಪಾರ್ಥೆಯಾದ ತಾಯಿ ರಾಜಲಕ್ಷ್ಮಿ 
ನಿಸ್ವಾರ್ಥಿ ಚಿಕ್ಕಮ್ಮ ಅನ್ನಪೂರ್ಣಾ, ಮುಂಡೆ" ಬರುತ್ತಾರೆ. ಇಲ್ಲಿಯೇ ಬಾಳ ಹಾಸ್ಯವೂ ಮುವಾ 
ರೂಪುಗೊಳ್ಳುತ್ತದೆ. ವಿನೋದಿನಿಯನ್ನು ಒಲ್ಲೆನೆ೦ದು "ಮಹೇಂದ್ರ ಹೇಳಿ ಇ 
ಮದುಷೆಯಾಗಬೇಕೆಂದು ರಾಜಲಕ್ಷ್ಮಿ ವಿಹಾರಿಗೆ” ಸೂಚಿಸಿದಾಗ ಅವನು, “ಅವ್ವ ಮಹೇಂದ್ರ 
ಒಲ್ಲೆನೆಂದ ರಸಗುಳ್ಳವನ್ನು ನಾನು ತಿನ್ನೆಬೇಕೆಂದು ನೀನು ಬಲವಂತ ಮಾಡಿದಾಗ ನಾನು ಅಡ್ಡಿ 
ಮಾಡಲಿಲ್ಲ, ಒಪ್ಪಿಕೊಂಡೆ. ಅವನು ಒಲ್ಲೆನೆಂದ ಹುಡುಗಿಯನ್ನು ನಾನು 
ಮದುವೆಯಾಗಬೇಕೆನ್ನುತ್ತೀಯೆ. ಇದಕ್ಕೆ ನಾನು ಒಪ್ಪಲಾರೆ” ಎನ್ನುತ್ತಾನೆ. ಈ ಮತ್ತು. ಇತರ ಎಲ್ಲ 
ಪಾತ್ರಗಳೂ ಕತೆಯಲ್ಲಿ ಸ್ಟುಟವಾದ ಆಕಾರದಿಂದ ಕಾಣುತ್ತವೆ. ನಿಜವಾಗಿ ನೋಡಿದರೆ ಈ ಕತೆ 
ಠಾಕೂರರ ಕತೆಗಳಲ್ಲಿ ಮೆಂದೆ ಬರುವ ಮೂರು ನಾಲ್ಕು ಮುಖ್ಯ ರೀತಿಯ ಜನರ ಮೂಲ 
ಮೂರ್ತಿಗಳನ್ನು ಸೃಷ್ಟಿ ಮಾಡಿದೆ. ಅನ್ನಪೂರ್ಣಾ ಮುಂದೆ ಗೋರಾದಲ್ಲಿ ಸುಚರಿತೆಯ 
ಚಿಕ್ಕಮ್ಮನಾಗುತ್ತಾಳೆ. ಇಲ್ಲಿಯ ವಿಹಾರಿ ಅಲ್ಲಿಯ ವಿನಯ ಅಥವಾ ಚತುರಂಗದ ಶ್ರೀ ವಿಲಾಸ. 
ತನ್ನದೇ ದಾರಿ ಎಂಬ ಹಟದ ಮಹೇಂದ್ರ. ಸ್ವಭಾವದಲ್ಲಿ ಗೋರನಂತೆ, ಹಟದ ಕ್ಷೇತ್ರ ಬೇರೆ. 
ಇಲ್ಲೆಯ ವಿನೋದಿನಿ ಚತುರಂಗದ ದಾಮಿನಿಯಾಗಿ ಬೆಳೆಯುತ್ತಾಳೆ. ಕತೆಯ ಸಂಗತಿ ಒಂದು 
ಸಂದರ್ಭದಲ್ಲಿ ಅಸಂಭವವೆಂದು ಕಾಣುತ್ತದೆ. ವಿನೋದಿನಿ ಮಹೇಂದ್ರನನ್ನು ಬಿಟ್ಟು 
ವಿಹಾರಿಯನ್ನು ಬಯಸಿದ್ದು ಹೇಗೆ ಎನ್ನುವುದು ಇಲ್ಲಿ ಸ್ಪಷ್ಟವಾಗಿಲ್ಲ. ವಿಹಾರಿಯ “ಮನಸು, 
ಅವಳಕಡೆ ತಿರುಗಿದ್ದು ಹೇಗೆ ಎಂದು ಸ್ವಲ್ಪ "ವರ್ಣನೆ ಇಡೆ; ತ ಅಷ್ಟರಿಂದ ಆ ಮಾರ್ಪಾಡು" 
ವಾಸ್ತವವೆಂಬ ನಂಜಿಕೆ ಹುಟ್ಟುವುದಿಲ್ಲ. “ನೋದಿಸಿ ವಿಹಾರಿಯನ್ನು ಮದುವೆಯಾಗುವುದಕ್ಕೆ 
ಒಪ್ಪದೆ ಇದ್ದದು ಸಹಜವಿರಬಿಹುದು. ಆದರೆ ಕತೆಯಲ್ಲಿ ಆ ಸಹಜತೆ ಸಿದ್ಧಿಸುವುದಿಲ್ಲ. 
ವಿಹಾರಿಯ೦ತ ನಾಯಕ ವಿನೋದಿನಿಯಂತ ಹೆಣ್ಣನ್ನು' ಮದುವೆಯಾಗುವುದು ತನಗೆ 
ಇಷ್ಟವಿಲ್ಲದ್ದರಿ೦ದ ಕತೆಗಾರ ಆ ಮದುವೆಯನ್ನು ಹೇಗೋ “ತಪ್ಪಿಸಿದಾನೆ ಎನ್ನಿಸುತ್ತದೆ. ಕತೆಯ 
ಕೊನೆ ಸಾಂಪ್ರದಾಯಕ ಆಗಿ ಕೆಟ್ಟಿದೆ. ಅದರ ಉಳಿದ ಭಾಗ ಚೆನ್ನಾಗಿಯೇ ಇದೆ. 

ಕತೆಯ ತಿರುಳೇನೆಂದು ಯೋಚಿಸುವವರಿಗೆ ಮಹೇಂದ್ರ ಮತ್ತು ಆಶಾ ಇವರ 
ಪ್ರೇಮದ ಚರಿತ್ರೆ ಲೇಖಕರ ಮುಖ್ಯ ಲಕ್ಷ್ಯವಾಗಿತ್ತೆಂದು ತೋರುತ್ತದೆ. ಆಶಾ ಮಹೇಂದ್ರನ 
ಹೆಂಡತಿಯಾಗಜೇಕೇ, ವಿಹಾರಿಯ 'ಂಡತಿಯಾಗಬೇಕೇ ಎನ್ನುವುದು ಎಷ್ಟು ಸುಲಭವಾಗಿ 
ಇತ್ತಲೋ ಅತ್ತಲೋ ತಿರುಗುತ್ತದೆ! ಇದು ನಮ್ಮ ಸಮಾಜ ಜೀವನದ ಯಥಾವತ್‌ ಪ್ರತಿಬಿಂಬ. 
ಹೀಗೆ ಹೆಂಡತಿಯಾದ ಆಶಾ, ಹೀಗೆ ಗಂಡನಾದ “ಇಂಥ ಮಹೇಂದ ನ್ರನನ್ನುಹೀಗೆ ಪ್ರಿ ಪ್ರೀತಿಸುತ್ತಾಳಲ್ಲ, 
ಇದು ವಿಚಿತ್ರ. ಆದರೆ ನಮ್ಮ ಜನಜೀವನವನ್ನು ಅರಿತವರಿಗೆ ಇದರಲ್ಲಿ ಆಶ್ಚರ್ಯವಿಲ್ಲ "ಇಂಥ 
ವಿವಾಹದಲ್ಲಿ ಹೆಣ್ಣು ತನ್ನ ಗ೦ಡನ್ನು ಕುರಿತು ತಳೆಯುವ ಅಭಿಮಾನ ಸೀತಾದೇವಿ ರಾಮನನ್ನು 
ಕುರಿತು ತಳದ ಅಜೆಮಾನದಂತೆ ಧರ್ಮ ಪ್ರೇರಿತವಾದದು. ಸಾವಿತ್ರಿ ದಮಯಂತಿಯರು ತಾವು 
ನೋಡಿ ಒಪ್ಪಿದ ತರುಣರನ್ನು ಮದುವೆಯಾದರು. ಸೀತೆ ಧನುಸನ್ನು ಭಂಗಮಾಡಿದನೆಂಬ 
ಕಾರಣದಿಂದ ರಾಮನ ಕೈಸೀರಿದಳು. ಮೆಚಿ ಮದುವೆಯಾದೆನೆ೦ಬ ಕಾರಣದಿ೦ದಲ್ಲ, 
ಅದೃಷ್ಟದಿ೦ದ ತನ್ನ ಪಾಲಿಗೆ ಬಿಂದನೆಂದು, ಆ ಗಂಡನಲ್ಲಿ ತನ್ನ ಪ್ರೇಮದ ಮೂರ್ತಿಯನ್ನು ತನ್ನ 
ನೆಚ್ಚಿನ ನಲ್ಲನನ್ನು "ಕಂಡಳು. ಸರಳವಾದ ಹೃದಯ ಹೀಗೆ ಮಾಡಬಲ್ಲದು. ಅದಕ್ಕೆ ಈ ವರ್ತನೆ" 
ಸಾಧ್ಯವಾಗುವುದಕ್ಕೆ ಕಾರಣ, ಅದು ತನಗಾಗಿ ಏನೂ ಬಯಸದೆ ತನಗೆ ಅದೃಷ್ಟ ತಂದ ಒಲವಿಗೆ 
ಆತ್ಮವನ್ನು ಸಮರ್ಪಿಸಿಕೊಳ್ಳುವುದು. ಮಹೇಂ೦ದ್ರನಷ್ಟು ಅಲ್ಪ ಯೋಗ್ಯತೆಯ ಗ೦ಡನ್ನು ಕುರಿತು 
ಇಂತಹ ಪ್ರೇಮ ವ್ಯಯವಾಗುವುದನ್ನು ನೋಡಿ” ಇದು ವಢಥವಾಯಿತೆಂದು ನಮಗೆ 
ತೋರಬಹುದು. ಕವಿ ಈ ಅಭಿಪ್ರಾಯವನ್ನು ತಪ್ಪೆನ್ನುವುದಿಲ್ವ, ಆದರೆ ಅನುಮೋದಿಸುವುದಿಲ್ಲ, 
ಎ೦ದು ಕಾಣುತ್ತದೆ. ಇ೦ತಹ ಪವಿತ್ರ “ಪ್ರೇಮ ಇರಲಿ; ಸಾಮಾನ್ಯ ಪ್ರೇಮಕ್ಕೆ ಕೂಡ 
ಅರ್ಹರಾದವರು ಎಷ್ಟು ಮಂದಿ? ವಿಹಾರಿಯಂತ ಜನ ತೀರಾ ವಿರಳ. ಗಂಡನನ್ನು ಕುರಿತು 
ಆಶಾಳ ನಿಶ್ಶಂಕ ಪ್ರಮ ಆ ಗಂಡ ವಿನೋದಿನಿಗಾಗಿ ಎಲ್ಲವನ್ನೂ ತೊರೆಯಲು 
ಸಿದ್ಧನಾಗಿರುವುದನ್ನು ಕಂಡಾಗ ಸಹಿಸಲಾಗದ ಅಪಘಾತದಿಂದ ನೋಯುತ್ತದೆ. ಪಾಪ ಆ ಜೀವ 
ಎಷ್ಟು ನೊಂದಿತೊ! ಕವಿ ಇದನ್ನು ವರ್ಣಿಸಿಲ್ಲ; ಊಹೆಗೆ ಬಿಟ್ಟಿದಾನೆ. ಇದೇ ಗ೦ಡ ಹಿಂದಕ್ಕೆ 
ಬಂದಾಗ ಈ ಹೆಣ್ಣು ಅವನನ್ನು ಆ ಮೊದಲೆನಂತಿಯೇ ಸಮಾಧಾನದಿಂದ ಒಪ್ಪಿಕೊಳ್ಳುತ್ತಾಳೆ 


ಆದರೆ ಪ್ರಾಯಶಃ ಎಳೆತನದ ಸರಳವಾದ ಅಂದಿನ ಆಶೆ ಬಾಳು ತ೦ದ ಅನುಭವದಿಂದ ನಂದಿ 
ಹೋಗಿದೆ. ಹೆಣ್ಣಿನ ಜೀವ ಇಂತಹ ನಿರಾಶೆಯ ಸಮಾಧಾನದಿಂದ ಬಾಳಿನಲ್ಲಿ 
ನಡೆಯಲೊಪ್ಪು ಮದು ಅದೆಷು ಷ್ಟು ಸಲವೊ! ಇದನ್ನು ಚಿತ್ರಿ ಸುವುದು ಕಷ್ಟ. ಅತುತ್ತಮ ಸಾಹಿತ್ಯ ಇಲ್ಲೆ 
ಸೀತಾ ಶಕುಂತೆಲೆಯರಲ್ಲಿ ಅಲ್ಲಿ ಹೆಲೆನಾ ಹರ್ಮಿಯೋನ್‌ಗಳಲ್ಲಿ ಚಿತ್ರಿಸಿ ಗೆದ್ದಿದೆ. ಈ ಕತೆಯ 
ಆಶಾ ಇದೇ ತರದ ಒಂದು ಉತ್ತಮ ಚಿತ್ರ. 


೩೬. ಮುರಿದ ನೌಕ 

ಠಾಕೂರರ ದೊಡ್ಡ ಕತೆಗಳಲ್ಲಿ ಮುರಿದ ನೌಕ ಎನ್ನುವುದು ಒಂದು. ರಮೇಶನೆಂಬ 
ಬ್ರಾಹ್ಮಣ ವಿದ್ಯಾರ್ಥಿ ಕಲತೆಯಲ್ಲಿ ತನ್ನ ಸ್ನೇಹಿತ ಜೋಗೀಂದ್ರನ ಮನೆಗೆ ಹೋಗುತ್ತ ಬರುತ್ತ 
ಜೋಗೀಂದ್ರನ "ತಂಗಿ ಹೇಮನಳಿನಿಯೆಲ್ಲಿ. ಅನುರಾಗವುಳ್ಳವನಾಗುತ್ತಾನೆ. ಹೇಮ ನಳಿನಿಯ 
ಮನೆಯವರು ಬ್ರಾಹ್ಮ ಸಮಾಜಕ್ಕೆ ಸೇರಿದವರು. ಆದಕಾರಣ ರಮೇಶ ಹೇಮನಳಿನಿಯರ 
ಮದುವೆ ಸಾಮಾನ್ಯವಾಗಿ ನಡೆಯತಕ್ಕದ್ದಲ್ಲ. ಇದು ತಿಳಿದೂ ಇವರು ಪರಸ್ಪರ ಪ್ರೀತಿಯಿಂದ 
ನಡೆದುಕೊಳ್ಳುತ್ತಿರುತ್ತಾರೆ. ರಮೇಶನ ಇಂಡ ಬಂದು ರಮೇಶನನ್ನು ಕರೆದೆಕೊ೦ಡುಹೋಗಿ 
ತಾನು ಹುಡುಕಿದ್ದ ಬ೦ದು ಹುಡುಗಿಯನ್ನು ತ೦ದು ಅವನಿಗೆ ಮದುವೆಮಾಡುವನು. ಮದುವೆ 
ಮುಗಿಸಿಕೊಂಡು ಹಿಂದಕ್ಕೆ ಬರುವಾಗ ರಮೇಶನೂ ಇವನ ಹೆಂಡತಿಯೂ ಇನ್ನು ಇತರರೂ ಇದ್ದ 
ದೋಣಿ ಬಿರುಗಾಳಿಯಲ್ಲಿ ಕ್ಕಿ ಮುಳುಗುವುದು. ಪ್ರವಾಹ ರಮೇಶನನ್ನು ಕೊಚ್ಚಿಕೊಂಡು ಬಂದ 
ನದೀಮಧ್ಯದ ಒಂದು ದ್ವೀಪದಮೇಲೆ ಹಾಕುವುದು. ಜ್ಞಾನತಪ್ಪಿದ್ದ ರಮೇಶನು ಎಚ್ಚತ್ತಾಗ ಸ್ವಲ್ಪ 
ದೂರದಲ್ಲಿ ಒಬ್ಬ ಹುಡುಗಿ ನಿಂತಿರುವುದು ಕಾಣುವುದು. ಅವಳೊ ಹೊಸದಾಗಿ ಮದುಷೆಯಾದೆ 
ಹುಡುಗಿ. "ಅವಳು ತನ್ನ ಹೆಂಡತಿಯೆಂದು ಅವನು ತಿಳಿಯುವನು. ಇವನು ತನ್ನ ಗಂಡನೆಂದು 
ಅವಳು ತಿಳಿಯುವಳು. ಆದರೆ ಅವಳು ಇವನ ಹೆ೦ಡತಿಯಲ್ಲ ಇನ್ನೊಂದು. ಮದುವೆಯ 
ಗುಂಪಿನವರು ರಮೇಶನ ದೋಣಿಯ ತೆರದ ಇನ್ನೊಂದು ದೋಣಿಯಲ್ಲಿ! ಬರುತ್ತಿರಲು ಅದೇ 
ಬಿರುಗಾಳಿಯಲ್ಲಿ ದೋಣಿ ಮುಳುಗಿಹೋಗಿ ಪ್ರವಾಹ ಈ ಹುಡುಗಿಯನ್ನು ಕೊಚ್ಚಿಕೊಂಡು ಇಲ್ಲಿಗೆ 
ತಂದಿರುವುದು. ಇದೆಲ್ಲ ತಿಳಿಯದೆ ರಮೇಶ ಇವಳನ್ನು ಕರೆದುಕೊಂಡು ಊರಿಗೆ ಹೋಗುವನು: 
ಶೀಘ್ರದಲ್ಲಿಯೇ ಇವಳು ತನ್ನ ಪತ್ನಿಯಲ್ಲವೆ೦ದು ಅವಳ ಮಾತಿನಿಂದ ತಿಳಿಯುವನು; ತಾನು 
ಅವಳ ” ಗಂಡನಲ್ಲವೆಂಬುದನ್ನು” ತಿಳಿಸದೆ ಅವಳಿಂದ ಅವಳ ಸ೦ಬ೦ಧವನ್ನೆಲ್ಲ 
ವಿಚಾರಿಸಿಕೊಳ್ಳುವನು. ಅವಳ ಗರಿಡನ ಹೆಸರು ನಳಿನಾಕ್ಷ ಅವನು ಎಲ್ಲಿದಾನೆಂದು ವಿಚಾರಿಸಿ 
ರಮೇಶನು ಒಂದು ಕಾಗದ ಬರೆಯುವನು. ಅವನು ಏನಾದನೆಂದು ರಮೇಶನಿಗೆ ತಿಳಿಯದೆ 
ಹೋಗುವುದು. ಮದುವೆಯಾದ ಹುಡುಗಿ ಗಂಡನಲ್ಲದ ತನ್ನೊಂದಿಗೆ ಮೂರು ತಿಂಗಳು ಇದ್ದು 
ಈಗ ಹಿಂದಕ್ಕೆ ಹೇಗೆ ಹೋದಾಳು ಎಂಬ ಸಂಕೋಚದಿಂದ ರಮೇಶ ಅವಳನ್ನು ಕಲತಿಗೆ 
ಕರೆದುಕೊಂಡುಬಂದು ಏನುಮಾಡುವುದೆಂದು ತೋಚದೆ ತನ್ನ ಹೆಂಡತಿಯೆಂದು ಹೇಳಿ 
ಒ೦ದು ಶಾಲೆಯಲ್ಲಿ ಓದುವುದಕ್ಕೆ ಬಿಡುವನು; ಈ ಮಧ್ಯೆ ಹೇಮನಳೆನಿಯ ಬಳಿಗೆ ಬಂದು ಪುನಃ 
ಮಾತು ಕತೆಯನ್ನು ಆರಂಭಿಸುವನು. ಹೇಮನಳಿನಿಯನ್ನು ಮದುವೆಯಾಗಬೇಕೆ೦ಂದಿರುವ 
ಅಕ್ಷಯನೆಂಬ ಯುವಕನು ರಮೇಶನ ಸುಳಿವನ್ನು ನೋಡುತ್ತ ಇವನು ಇನ್ನೊಬ್ಬ ಹೆಂಗಸಿನ 
ಸಂಬಂಧದಲ್ಲಿರುವುದನ್ನು ತಿಳಿದುಕೊಳ್ಳುವನು. ೬ ಮಧ್ಯೆ. ರಮೇಶ ಹೇಮನಳಿನಿಯರ 
ಮದುವೆಯಾಗುವುದೆಂದು ಏರ್ಪಾಡಾಗಿ ಒಂದು ದಿನ ಗೊತ್ತಾಗುವುದು. ಮದುವೆಯ ಹಿಂದಿನ 
ದಿವಸ ಕಮಲೆ ಶಾಲೆಯಿಂದ ಹಿಂದಕ್ಕೆ ಬರುವ ದಿನ. "ಈ ಕಾರಣದಿಂದ ರಮೇಶನು 
ಮದುವೆಯನ್ನು ಸ್ವಲ್ಪ ದಿನ ಮುಂದಕ್ಕೆ ನೂಕಬೇಕಾಗುವುದು. ಹೇಮನಳಿನಿಗೂ ಅವಳ 
ತಂದೆಗೂ ಇದರ ಕಾರಣ ಗೊತ್ತಿಲ್ಲ ರಮೇಶನು ಕಮಲೆಯನ್ನು ಕರೆದುಕೊ೦ಡುಹೋಗಿ ತಾನು 
ದೂರದಲ್ಲಿ ಮಾಡಿದ್ದ ಒಂದು ಮನೆಯಲ್ಲಿ ಅವಳ ಜೊತೆಗಿರುವನು. ಜೋಗೀಂದ್ರನೂ 
ಅಕ್ಷಯನೂ ಅಲ್ಲಿ ಬೆಂದು ಅವನ ಗುಟು 'ಗುಟ್ಟಲ್ಲವೆಂದು ತೋರಿಸುವರು. ರಮೇಶ ಇನ್ನು 
ಇಲ್ಲೆರುವುದು ಸರಿಯಲ್ಲವೆಂದು ಕಮಲೆಯೊಡನೆ' ಹೊರಟು ಒಂದು ದೋಣಿಯನ್ನೇರೆ 
ವಾರಣಾಸಿಯ ಕಡೆಗೆ ಹೋಗುವನು. ಇತ್ತ ಜೋಗೀಂದ್ರನು ತನಗೆ ತಿಳಿದಿದ್ದುದನ್ನು ಹೇಳಲು 
ಹೇಮನಳಿನಿಗೂ ಅವಳ ತಂದೆಗೂ ಬಹಳ ಬೇದವಾಗುವುದು. ಅಕ್ಷಯನು ರಮೇಶನನ್ನು 
ಹಿಂಬಾಲಿಸುವನು; ರಮೇಶ ಅವನಿಗೆ ಸಿಕ್ಕದಂತೆ ತಪ್ಪಿಸಿಕೊಳ್ಳುವನು. "ವಾರಣಾಸಿಗೆ ಹೊಗುತ್ತ 


ದೋಣಿಯಲ್ಲಿ ಕಮಲೆಗೆ ಸಹಾಯಕ್ಕೆ ಉಮೇಶನೆ೦ಬ ಒಬ್ಬ ಬಡಹುಡುಗನು ಸಿಕ್ಕುವನು. 
ರಮೇಶನು ತನ್ನ ಗಂಡನಲ್ಲವೆಂದು ಕಮಲೆಗೆ ಇನ್ನೂ ತಿಳಿಯದು. ರಮೇಶ ಏನೋ ಒಂದು ಕತೆ 
ಹೇಳುವಂತೆ ಹೇಳ ಅವಳಿಗೆ ನಿಜವನ್ನು ಸೂಚಿಸುತ್ತಾನೆ; ಆದರೆ ಅವಳು ಅದರ ಅರ್ಥವನ್ನು 
ಗ್ರಹಿಸುವುದಿಲ್ಲ ಕಮಲೆಯ ಗಂಡನು ದೋಣಿ `ಮುಳುಗಿದಾಗ ತೀರಿಹೋಗಿರಬೇಕೆಂದು 
ರಮೇಶ ಅವಳನು ಮದುವೆಯಾಗುವುದೇ ಸರಿಯೆಂದು ನಿರ್ಧರಿಸಿಕೊಳ್ಳುವನು. ಇಷ್ಟರಲ್ಲಿ 
ದೋಣಿಯಲ್ಲಿ ತ್ರೈಲೋಕ್ಯ ಚಕ್ರವರ್ತಿ ಎ೦ಬಾತನು ಇವರಿಗೆ ಜೊತೆಯಾಗಿ "ಇವರೆಲ್ಲ ಆತನ 
ಊರಾದ ಫಾಸೀಪುರದವರೆಗೆ ಬಂದು ಅಲ್ಲಿ ಇಳಿಯುವರು. ರಮೇಶ ಕಮಲೆಯರು ಆತನ 
ಮನೆಯಲ್ಲಿ ಸ್ವಲ್ಪ ದಿನ ಇರುವರು. ಇವರು ಗಂಡ ಹೆಂಡಿರೆಂದು ತಿಳಿದುಕೊಂಡಿರುವ 
ಚಕ್ರವರ್ತಿಗೂ ಅವನ ಸಂಸಾರಕ್ಕೂ ಇವರಿವರ ಸ್ಥಿತಿ ಅರ್ಥವಾಗುವುದಿಲ್ಲ. ರಮೇಶನು ತನ್ನನ್ನು 
ಸರಿಯಾಗಿ ಕಾಣುತ್ತಿಲ್ಲವೆ೦ದು ಕಮಲೆಗೂ ಅಸೆಮಾಧಾನ. ಕೆಲವು ದಿನದಮೇಲೆ ರಮೇಶ" 
ಏನೋ ಕೆಲಸಕ್ಕಾಗಿ 'ಕಲ್ಮತ್ತೆಗೆ ಹೋಗಿ ಅಲ್ಲಿ ತನ್ನ ಮತ್ತು ಕಮಲೆಯ ಕತೆಯನ್ನು ಒಂದು 
ಕಾಗದದಲ್ಲಿ ಬರೆದು ಹೇಮನಳಿನಿಗೆ ಕೊಡುವುದಕ್ಕೆ “ಹೋಗುವನು. ಹೇಮನಳಿನಿಯೂ ಅವಳ 
ತಂದೆಯ "ಊರನ್ನು ಬಿಟ್ಟು ಬ್ರಾಹ್ಮಸಮಾಜದ ಪ್ರಸಿದ್ದ ಉಪನ್ಯಾಸಕನಾದ ನಳಿನಾಕ್ಷನೆಂಬ 
ವೈದ್ಯನೊಂದಿಗೆ ವೃದ್ಧನ ಆರೋಗ್ಯದ” ಸಲುವಾಗಿ ಬೇರೆ "ಎಲ್ಲಿಯೋ ಹೋಗಿರುವರೆಂದು ಕೇಳಿ 
ಕಾಗದವನ್ನು ಹಿಂದಕ್ಕೆ ತರುವನು. *ಕಮಲೆಯನ್ನು ಮದುವೆಯಾಗಬೇಕೆಂದೇ ಅವನ ಉದ್ದೇಶ. 
ಆದರೆ ಕಮಲೆ ಒಂದು ದಿನ ಇವನು ಹೇಮನಳಿನಿಗೆ ಬರೆದಿದ್ದ ಕಾಗದವನ್ನು ಅಕಸ್ಮಾತ್ತಾಗಿ 
ನೋಡುತ್ತಾಳೆ. ಆ ದಿನ ರಮೇಶ ಘಾಸೀಪುರದಲ್ಲಿರಲಿಲ್ಲ. ಕಮಲೆ ಗಂಡನಲ್ಲದವನೊಂದಿಗೆ 
ಇಷ್ಟು ದಿನೆ” ಇದ್ದೆನೇ ಎಂದು ನೊಂದು ಮನೆಯನ್ನು ಬಿಟ್ಟು ನದೀತೀರಕ್ಕೆ ಹೋಗಿ ರಮೇಶನು 
ಕೊಟ್ಟಿದ್ದ ಒಂದು ಉಂಗುರವನ್ನು ಅಲ್ಲಿ ಕಳಚಿ ಎಸೆದು" ನದಿಗೆ ಎದುರಾಗಿ ದಡದಮೇಲೆ 
ಹೊರಟು ಹೋಗುವಳು. ರಮೇಶ ಹಿರಿದಕೆ ಬಂದು, ಕಮಲೆಯಿಲ್ಲದಿರಲು ಏನಾದಳೋ 
ಎಂದು ಹುಡುಕುತ್ತಾನೆ. ನೀರಿನವರೆಗೆ ಕಂಡ ಹೆಜ್ಜೆಯಿಂದಲೂ ಅಲ್ಲಿ ಸಿಕ್ಕಿದ ಉಂಗುರದಿ೦ದಲೂ 
ಎಲ್ಲರೂ ಅವಳು ನೆದಿಯಲ್ಲಿ ಬಿದ್ದಿರಬೇಕೆ೦ದು ಊಹಿಸುತ್ತಾರೆ. ಇತ್ತ ಜೋಗೀಂದ್ರ ಹೇಮನಳಿನಿ 
ಅಕ್ಷಯನನ್ನು ಮದುವೆಯಾಗಬೇಕೆಂದು ಬಲವಂತಪಡಿಸುತ್ತೆರುತ್ತಾನೆ. `ಇವರಿಬ್ಬರಿಂದ 

ತಪ್ಪಿಸಿಕೊಂಡೇ ಹೇಮನಳಿನಿಯೂ ಅವಳ ತಂದೆಯೂ ನಳಿನಾಕ್ಷನೊಂದಿಗೆ ವಾರಣಾಸಿಗೆ 
ವಗ ಅಲ್ಲಿ ನಳಿನಾಕ್ಷನ ತಾಯಿ ದೈವಸಾನ್ನಿಧ್ಯದಲ್ಲಿ ಜೀವವನ್ನು ಬಿಡಬೇಕೆಂದು ಮನೆ 
ಮಾಡಿಕೊ೦ಡು ಇದ್ದಾಳೆ. ನದೀ ತೀರದಲ್ಲಿ ನಡೆದುಬಂದ ಕಮಲೆ "ನವೀನ ಕಾಳಿ ಎಂಬ 
ಸಂಸಾರಿಗೆ ಸಿಕ್ಕಿ ಅವಳ ಮನೆಯಲ್ಲಿ ಅಡಿಗೆಗೆ ನಿಲ್ಲುತ್ತಾಳೆ; ಇವರು ವಾರಣಾಸಿಗೆ ಬರುತ್ತಾರೆ. 
ನವೀನಕಾಳಿಯ ಯಜಮಾನನಿಗೆ ಡೇಹದಲ್ಲಿ ಸ್ವಲ್ಪ ಅಲಸ್ಸವಾಗಿ ಅವರು ವೈದ್ಯ ನಳಿನಾಕ್ಷನಿಗೆ 
ಹೇಳಿಕಳುಹಿಸುತ್ತಾರೆ. ಕಮಲೆಗೆ ಇವನು "ತನ್ನೆ ಗಂಡನೆಂದು ಭಾಸವಾಗುತ್ತದೆ. ಮಧ್ಯೆ 
ಹೇಮನಳಿನಿಗೂ `ನಳಿನಾಕ್ಷನಿಗೂ ಮದುವೆಯಾಗುವ ಮಾತು ಬರುತ್ತದೆ; ನಳಿನಾಕ್ಷನ ತಾಯಿ 
ಕೂಡ ಇದಕ್ಕೆ ಒಪ್ಪಿಕೊಳ್ಳುವಂತಿರುತ್ತದೆ. ಇಷ್ಟರಲ್ಲಿ ನವೀನಕಾಳಿ ಎಲ್ಲಿಯೋ ಹೋಗಬೇಕಾಗಿ 
ಕಮಲೆಯನ್ನು ಜೊತೆಗೆ ಬಾ ಎನ್ನುತ್ತಾಳೆ. ಕಮಲೆ ಒಪ್ಪುವುದಿಲ್ಲ; ಬಲವಂತ ಮಾಡಲಾಗಿ 
ವಿಧಿಯಿಲ್ಲದೆ ರೈಲಿನಲ್ಲಿ ಕುಳಿತು ಎರಡು ಸ್ಟೇಷನ್‌ ಹೋದಮೇಲೆ ರೈಲಿನಿಂದ ಇಳಿದುಬಿಡುತ್ತಾಳೆ 
ಅಲ್ಲಿ ಅಕಸ್ಮಾತ್ತಾಗಿ ಉಮೇಶನನ್ನು “ಕಾಣುತ್ತಾಳೆ. ಅವನು” ಅವಳನ್ನು ವಾರಣಾಸಿಗೆ 
ಕರೆದುಕೊಂಡು ಬಿಂದು ಆ ವೇಳೆಗೆ ಮನೆಯವರೊಂದಿಗೆ ಅಲ್ಲಿಗೆ ಬ೦ದು ಇದ್ದ ಚಕ್ರವರ್ತಿಯ 
ಮನೆಯಲ್ಲಿ ಬಿಡುತ್ತಾನೆ. ಏನಾದೆ ಏನು ಎಂದು ವಿಚಾರಿಸಲಾಗಿ ಕಮಲೆ ಚಕ್ರವಶಿಕಿಯ ಮಗಳಿಗೆ 
ರಮೇಶನು' ಹೇಮನಲಿನಿಗಾಗಿ ಬರೆದಿದ ಕಾಗದವನ್ನು ತೋರಿಸುತ್ತಾಳೆ. ಇದು ಚಕ್ರವರ್ತಿಗೂ 
ತಿಳಿಯುತ್ತದೆ. ವೈದ್ಯ ನಳಿನಾಕ್ಷನು ಕಮಲೆಯ ಗಂಡನೆರಿದು ತಿಳಿದು ಚಕ್ರವರ್ತಿ ಕಮಲೆಯನ್ನು 
ಅವನ ತಾಯ ಶಿಕ ಕರೆದುಸೊಂಡುಹೋಗಿ ಹರಿದಾಸಿ ಎ೦ಬ ತನ್ನ ಬಂದುವಿನ ಮಗಳೆಂದು. 
ಅಲ್ಲಿ ಬಿಡುತ್ತಾನೆ. ಕಮಲೆ ಹೋದಮೇಲೆ ರಮೇಶ ಜೋಗೀಂದ್ರನ ಬಳಿಗೆ ಹೋಗಿ ತನ್ನ 
ಕತೆಯನ್ನೆಲ್ಲ ಹೇಳುವನು. ಅವನೂ ರಮೇಶನೂ ಬಂದು ಹೇಮನಳನಿಗೆ ಮತ್ತು ಅವಳ ತಂದೆಗೆ 
ಆದದ್ದನ್ನೆಲ' ವಿವರಿಸುವರು. ತನ್ನ ಹೆಂಡತಿ ತೀರಿಹೋಗಿದ್ದಳೆಂದು ತಿಳಿದಿದ್ದ ನಳಿನಾಕ್ಷ ಹರಿದಾಸಿ 
ತನ್ನ ವಿಷಯದಲ್ಲಿ ತೋರಿದ ಶ್ರದ್ದೆಯಿಂದ ಮತ್ತು ರಮೇಶನೂ ಹೇಮನೆಳಿನಿಯೂ ಬರೆದಿದ್ದ 
ಇನ್ನೊಂದು ಕಾಗದದಿಂದ ಕಮಲಿ ತನ್ನ ಪತ್ನಿಯೆಂದು ತಿಳಿಯುವನು. ಆ ಕಾಗದದಿಂದ 


ಕಮಲೆಯ ಚರಿತ್ರೆಯೆಲ್ಲ ತಿಳಿಯುವುದಲ್ಲದೆ ಅವಳು ಶುದ್ದಳಾಗಿದ್ದಾಳೆ ಎನ್ನುವುದೂ 
ತಿಳಿಯುವುದು. ಆ “ದಿನ ಕಮಲೆ ಅವನ ಕೊಠಡಿಯಲ್ಲಿ ಹೂವನ್ನಿಟ್ಟು ಬರುವಾಗ ಅವನ ಕೈಗೆ 
ಸಿಕ್ಕಿ ನಾನು ಕಮಲೆ ಎನ್ನುವಳು. ನಳಿನಾಕ್ಷ ಹೌದು ಎನ್ನುವನು; "ಅವಳನು  ಒಪ್ಪಿಕೊಳ್ಳುವನು. 
ಮುಂಡೆ ರಮೇಶನೂ “ಹೇಮನಳಿನಿಯೂ ದಂಪತಿಗಳಾಗುವರೆನ್ನುವುದು ಊಹಿಸತಕ್ಕೆ 
ವಿಷಯವಾಗಿದೆ. 

ರಮೇಶನು ಹೆಂಡತಿಯನ್ನು ಕಳೆದುಕೊಂಡ ಸಮಯದಲ್ಲಿಯೇ ನಳಿನಾಕ್ಷನೂ ಅವನ 
ಪತ್ನಿಯೂ ಬೇರೆ ಬೇರೆಯಾಗಿ ರಮೇಶನೂ ಕಮಲೆಯೂ ಪ್ರವಾಹದಿಂದ ಕೊಚ್ಚಿಕೊಂಡುಬಂದು 
ಒಂದು ಮಣ್ಣು ದಿಬ್ಬದ ಮೇಲೆ ಬೀಳುವುದು ಈ ಕಥೆಯ ಆರಂಭ. ಎಚ್ಚಿತ್ತಾಗ ಇಬ್ಬರೂ 
ಭ್ರಾಂತಿಯಿಂದ “ಕಾವು ದಂಪತಿಗಳೆಂದು ಭಾವಿಸುವುದು ಮುಂದೆ ಬರುವ ಎಲ್ಲ `` ತೊಡಕೆಗೂ 
ಮೂಲ. ಈ ಶಿಥಿಲವಾದ ತಳಹದಿಯಮೇಲೆ ಕತೆಯನ್ನೆಲ್ಲಾ ಕಟ್ಟಿದೆ. ಇದಿಷ್ಟನ್ನು' ಒಪ್ಪುವುದೇ 
ಓದುವವರಿಗೆ ಕಷ್ಟವಾಗುತ್ತದೆ. ಮದುವೆಯಾಗುವ ಹುಡುಗಿ ತನ್ನ ಗಂಡನ ಮುಖವನ್ನು 
ಒಂದುಸಲವೂ ನೋಡದೆ" ಇದ್ದಳೆ? ನಾಚಿಕೆಯಿಂದ ಅವನ ಮುಖವನ್ನು ನೋಡಿರಲಿಲ್ಲ. 
ಆಕಾರದಲ್ಲಿ ಎತ್ತರದಲ್ಲಿ ಧ್ವನಿಯಲ್ಲಿ _ ವಸ್ತ್ರದಲ್ಲಿ ನಡೆಯಲ್ಲಿ ವ್ಯತ್ಯಾಸ ಕಾಣದಹಾಗೆ ನಳಿನಾಕ್ಷನೂ 
ರಮೇಶನೂ ಸಮನಾಗಿದ್ದರಬಹುಡೆ? ಇದೇಕೋ ವಿಚಿತ್ರವಾಗೆದೆಯೆನ್ನಿಸುತ್ತದೆ. ಇವಳು ತನ್ನ 
ಹೆಂಡತಿಯಲ್ಲವೆಂದು ತಿಳಿದಮೇಲೆ ರಮೇಶನು ಇವಳ ವಿಷಯದಲ್ಲಿ ನಡೆದುಕೊಂಡ. 
ರೀತಿಯೂ ಹೀಗೆಯೇ ವಿಚಿತ್ರವೆ೦ದು ಕಾಣುತ್ತದೆ. ಅದೇ ವೇಳೆಯಲ್ಲಿ ಹೇಮನಳಿನಿಯನ್ನು 
ಮದುವೆಯಾಗುವುದಕ್ಕೆ ಒಪ್ಪಿ ಪ್ಲಿಸಿಕೊಳ್ಳುವುದೂ ಇವನಲ್ಲಿ ಸ್ವಲ್ಪ ವಿಚಿತ್ರವಾದ ನಡತೆ. ರಮೇಶನು" 
ಕಮಲೆಯ ಗಂಡನೇನಾದನೆರಿದು ಸರಿಯಾಗಿ ವಿಚಾರಮಾಡಿ ನಿರ್ಧರಿಸಿರಲಿಲ್ಲ: ಜನರು ತನ್ನನ್ನು 
ಏನು ಹೇಳುವರು ಎಂಬ ಸಂಕೋಚದಲ್ಲಿದ್ದನು; ನಿಜವೇನೆಂಬುದನ್ನು ಕಮಲೆಗೆ ಹೇಳದೆ" 
ಅವಳೊಂದಿಗೆ ಸಲಿಗೆಯಿಂದ ಆಡುತ್ತಿದ್ದನು; “ಆದರೆ ಅವಳೊಂದಿಗೆ ಸಂಬಂಧ ಬೆಳಸಲಿಲ್ಲ. ಈ 
ಸ್ಥಿತಿಯೂ ವಿಚಿತ್ರವಾದದು. ಸರಿಯಾಗೆ ವಿಚಾರಿಸದೆ ನಳಿನಾಕ್ಷನು ತೀರಿಹೋಗಿರಬೇಕೆಂದು 
ನೆರ್ಧರಿಸಿದ್ದು ರಮೇಶನಿಗೆ ಬುದ್ದಿ ಕಡಿಮೆಯೆಂದು ಸೂಚಿಸುತ್ತದೆ. ತಾನು ಹೇಗಾದರೂ ಆಗಲಿ 
ಈ ಹುಡುಗಿಯ ಗತಿಯೇನು "ಎಂದು ಯೋಚಿಸದೆ ಅವಳನ್ನು ಅಜ್ಞಾನದಲ್ಲಿ ಬಿಟ್ಟಿದ್ದೂ 
ಅವಳೊಂದಿಗೆ ಸರಸಮಾಡುವುದೂ ಅವನ ಅಸಭ್ಯತೆಯನ್ನು ತೋರಿಸುತ್ತವೆ. ರಮೇಶನನ್ನು 
ಇಂಥ ಅವಿವೇಕಿ ಅಸಭ್ಯನೆಂದು ಚಿತ್ರಿಸುವುದು ಗ್ರಂಥಕರ್ತ್ಯವಿನ ಉದೇಶವೆಂದು' 
ಕಾಣುವುದಿಲ್ಲ. ವಿವೇಕಿಯೂ ಸಭ್ಯನೂ ಆದ ತರುಣನು ನಿಧಿವಿಲಾಸದಿಂದ ಈ ತೊಡಕಿನಲ್ಲಿ 
ಸಿಕ್ಕಿಕೊಂಡು "ಏನುಮಾಡುವುದೆಂದು ತೋಚದೆ ಹೀಗೆ ನಡೆದುಕೊಂಡನೆಂದು ತೋರಿಸುವುದು 
ಆ ಉದ್ದೇಶವೆಂದು ಕಾಣುತ್ತದೆ. ರಮೇಶನ ನಡತೆಯ ಈ ಟೊಳ್ಳಿನಿಂದಲೂ ಕತೆ 
ನಡೆದಿರಬಹುದೆಂಬ ಭಾವಕ್ಕೆ ಹಾನಿಬರುತ್ತದೆ. ರಮೇಶನಂತೆಯೇ" ನಳಿನಾಕ್ಷನೂ 
ಅಸಂಬದ್ಧವಾದ ರೀತಿಯಲ್ಲಿ 'ನಡೆದುಕೊಳ್ಳುತ್ತಾನೆ. ಇದಿಷ್ಟನ್ನೂ ಒಪ್ಪಿಕೊಂಡರೆ ರಮೇಶ, 
ಹೇಮನಳೆನಿ, ಕಮಲೆ ಇವರ "ಕತೆ ಮುಂದಕೆ ಸಾಗಿದ ರೀತಿ ಇದ್ದರೂ ಇರಬಹುದು ಎನ್ನುವುದು 
ಸಾಧ್ಯ. ಆದರೂ ಕಮಲೆಗೆ ಸಂಭವಿಸುವ ತೊಂದರೆಗಳಲ್ಲಿ ಹಲವು ಕತೆಯ ಬೆಳೆವಣಿಗೆಗಾಗಿ 
ಎಳೆದು ತಂದುವೆಂಬಂತೆ ಕಾಣುತ್ತವೆ. ಕಾಗದಗಳನ್ನು ಬರೆಯುವುದು, ಕಾಗದಗಳು Ss 
ಅದರಿಂದ ತೊಡಕು ಹರಿಯುವುದು, ಇದೆಲ್ಲ ಆಟದ" ಮಾತಿನಂತೆ ಕಾಣುತ್ತದೆ. ಕೊನೆಗೆ 
ಹರಿಯುವುದಕ್ಕಾಗಿ ಆಗಿರುವ ಏರ್ಪಾಡುಗಳಂತೂ ಎಳೆದು ತಂದುವೇ. ಒಟ್ಟಿನಲ್ಲಿ ನ 
ಸಂಘಟನೆಗಳು ನಿಜವಿರಬಹುದೆಂಬ ಭಾವ ಅತಂತ್ರವಾಗಿಯೇ ನಿಂತು ಬಿಡುತ್ತದೆ. ತೆಯನ್ನು 
ನಮ್ಮಮನಸ್ಸು ಒಪ್ಪಿಕೊಳ್ಳುವುದಿಲ್ಲ. 

ರಮೇಶ ” ಹೇಮನಳಿನಿಯರ ಕತೆಯೂ ಜೊಂಡಾಗಿದೆ. ಹೇಮನಳಿನಿ ಒಳ್ಳೆಯ 
ಹುಡುಗಿ. ಆದರೆ ಅವಳು ಪ್ರೀತಿಸುವುದೂ ಕಷ್ಟ ಪಡುವುದೂ ಕಷ್ಟವನ್ನು ಸಹಿಸುವುದೂ 
ಪಾಶ್ಚಾತ್ಯ ನಾವೆಲುಗಳ ನಾಯಕಯರಂತೆ ಇರಬೇಕೆಂಬ ಉದ್ದೇಶದಿಂದ ಏಂಬರಿತೆ ತೋರುತ್ತದೆ. 
ಈ ಕತೆಯಲ್ಲಿ ಹೇಮನಳಿನಿಯ ಮನೆಯಲ್ಲಿ ಟೀ ತೆಗೆದುಕೊಳ್ಳುವ ಸಂದರ್ಭ ಬಹಳ ಬರುತ್ತದೆ. 
ಆ ಪ್ರೇಮದ ಪಥವು ಈ ಟೀಯ ಸ೦ಿಪ್ರದಾಯದಂತೆ "ಪಾಶ್ಚಾತ್ಯ ರೀತಿಯದು. ಬ್ರಾಹ್ಮ 
ಸಮಾಜದವರು ಪಾಶ್ಚಾತ್ಮ ಸಂಪ್ರದಾಯದ ಹಲವು ಪದ್ದತಿಗಳನ್ನು ಸ್ಟೀಕರಿಸಿರುವ ಜನರು. 
ಇವರಲ್ಲಿ ಪೌಢವಿವಾಪಸೇ ವಾಡಿಕೆ ಇವರು ಟೀ ವೆೆಯಲ್ಲಿ" ಗೆಡಸರು ಹೆಂಗಸರು 


ಜೊತೆಯಾಗಿ ಕುಳಿತು ಟೀ ತೆಗೆದುಕೊಳ್ಳುವುದು ಪದ್ಧತಿ ಎಂದು ಕಾಣುತ್ತದೆ. ಆದರೆ ಈ ಕತೆಯಲ್ಲಿ 
ಈ ಸ೦ದರ್ಭಗಳಲ್ಲಿಬರುವ ಮಾತುಗಳು ನಮ್ಮ ಜನೆರು ಸಹಜವಾಗಿ ಆಡುವ ಮಾತುಕತೆಯಂತೆ 
ಕಾಣುವುದಿಲ್ಲ. ಏನೋ ಮಾತು, ಏನೋ ನಡತೆ, ಪಾಶ್ಚಾತ್ಯರಲ್ಲಿರುವ೦ತೆ ನಮ್ಮಲ್ಲಿಯೂ 
ಸಂಸ್ಕ ತರಾದ ಜನರಿರುವುದು ಕಾಣುವ ಉದ್ದೇಶದಿಂದ ಈ" ಚಿತ್ರಗಳನ್ನು ರಚಿಸಿರುವಂತೆ 
ತೋರುತ್ತದೆ. ನೊಂದ ಹೇಮನಳಿನಿ, ಸಮಾದಾನ ಕೊಡುವ ಉಪನ್ಮಾಸಕ ನಳಿನಾಕ್ಷ, 
ಒರಟೊರಟಾಗಿ ಮಾತನಾಡುವ ಜೋಗೀ೦ದ್ರ, ಇವರ ಚಿತ್ರಗಳು ಅಷ್ಟು ನೈಜವೆಂದು 
ಭಾಸವಾಗುವುದಿಲ್ಲ 

ಹೊಸ ರೇತಿಯ ಜನರನ್ನು ಚಿತ್ರಿಸುವುದರಲ್ಲಿ ಹೀಗೆ ಅತ೦ತ್ರವಾಗಿದ್ದರೂ ಈ ಕತೆಯಲ್ಲಿ 
ಬರುವ ಹಳೆಯ ರೀತಿಯ ಜನ ಹೆಚ್ಚು ನಿಜವಾಗಿದ್ದಾತೆ. ತೈಲೋಕ್ಯ ಚಕ್ರವರ್ತಿ ಅವನ ಮಗಳು, 
ಅವನ ಅಳಿಯ, ಕಮಲೆಯ ಅತ್ತೆ, “ಅವಳ ಯಜಮಾನಿತಿ, ಉಮೇಶ, ಇವರೆಲ್ಲರ ಸ್ವಭಾವ 
ಚೆನ್ನಾಗಿ ಬಂದಿದೆ. ಹೊಸಬನಾದರೂ ಧಾರಾಳವಾಗಿ ಒಳಕ್ಕೆ ಬಂದು ಅಡಿಗೆಯೆ ವಿಷಯ 
ಮಾತನಾಡುವ ಮುದುಕ, ಕಮಲೆಯ ರಮೇಶನೂ ಗಂಡಹೆಂಡಿರೆಂದು ತಿಳಿದು ಅವರು 
ಮಾತನಾಡುವುದಕ್ಕೆ ಅವಕಾಶ ಸಿಕ್ಕಲೆ೦ದು ಅವರನ್ನು ಒ೦ದು ಕಡೆ ಸೇರುವಂತೆ ಮಾಡುವ 
ಅವನ ಮಗಳು, ಚೇರೆಯವರ ಹೆಣ್ಣು ಮಗುವಾದರೂ ತನ್ನದೆ೦ಬ೦ತೆ ಅವಳ ವಿಷಯದಲ್ಲಿ 
ಪ್ರೇಮ ತೋರುವ ಕಮಲೆಯ ಅತ್ತೆ, “ಇವರೆಲ್ಲ ನಾವು ಎಲ್ಲಿಯಾದರೂ ನೋಡಬಹುದಾದ 
ವ್ಯಕ್ತಿಗಳು. ಇವರ ವು ರವೀಂದ್ರನಾಥರ ಪಂಚ ಜ್ಞಾನವನ್ನೂ ಸ್ವಭಾವ 
ಪರಿಚಯವನ್ನೂ ಪ್ರಕಟೆಸುತ್ತವೆ. ಪ ಪಂಚ ಜ್ಞಾನವಲ್ಲದೆ ಈ “ಚಿತ್ರಗಳಿಂದ ಇವರ ಅನುಭವದ 
ಇನ್ನೊಂದು ಲಕ್ಷಣ ಸ್ಪಷ್ಟವಾಗುತ್ತದೆ. ಇವರೆ ಬ್ರಾಹ್ಮ ಸಮಾಜಿಗಳ ಚಿತ್ರಗಳು ಅಸುಟಿವಾದ 
ಚಿತ್ರಗಳು; ಸ್ಫುಟವಾಗಿ ಬಿರುವುಪೆಲ್ಲ ಸಾಮಾನ್ಯ ಜನರ ಚಿತ್ರಗಳು. ರವೀ೦ದ್ರನಾಥರಿಗೆ ಅವರ 
ಜಮೀನ್ಹಾರಿಯೆ ಬಳಿಯ ಜನರೊಂದಿಗೆ ಬಹಳ ಬಳಕೆ. ಸಾಮಾನ್ಯ ಜೀವನದ ಪರಿಚಯವೂ 
ಅದರೊಂದಿಗೆ ಸಹಾನುಭೂತಿಯೂ ಅವರಲ್ಲಿ ಸ್ನಭಾವವಾಗಿ ಬೆಳೆದವು. ಸ್ವಲ್ಪ 
ಹೆಚ್ಚಿನದೆನ್ನಬಹುದಾದ ಜನವನ್ನು ಚಿತ್ರಿಸಬೇಕಾದರೆ ಅವರಿಗೆ ಸಾಮಗ್ರಿ ಕಡಿಮೆ. ಹೆಚ್ಚಿನ ಎರಿಬೆ 
ಮಾತಿನಿಂದ ನಳಿನಾಕ್ಷನು ಹೆಚ್ಚಿನದನು. ತೈಲೋಕ್ಕನು ಕಡಿಮೆಯವನು "ಎಂದು ಹೇಳಿಡೆಯಿಂದು 
ಗ್ರಹಿಸಬಾರದು. ಇಲ್ಲಿ ವ್ಯಕ್ತಿಗಳ ಜಿಲೆ” ಕಟ್ಟುವ ಉದ್ದೇಶವಿಲ್ಲ. ವಿಶೇಷ ಓದಿ ಬರೆದು 
ಮಾತನಾಡಿದವನು ಒಬ್ಬ. ಗೆ ಮಾಡದೆ ಜೀವನದ ಸಾಮಾನ್ಯ ಪಥದಲ್ಲಿ ನಡೆದವನು ಒಬ್ಬ. 
ರವೀಂದ್ರರಿಗೆ ಮೊದೆಲನೆಯವನ ವಿಷಯದಲ್ಲಿರುವುದಕ್ಕಿಂತಲೂ ಎರಡನೆಯವನ 
ವಿಷಯದಲ್ಲಿ ಅನುಭವ ಹೆಚ್ಚು, ಸಹಾನುಭೂತಿ ಹೆಚ್ಚು. ಇವರು ನಳಿನಾಕನ ಚಿತ್ರವನ್ನು ಅಷ್ಟಾಗಿ 
ಮನವೊಪ್ಪು; ವಂತೆ ಮಾಡಲಾರರು: ಚಕ್ರವರ್ತಿಯ' ಚಿತ್ರವನ್ನು ಬರೆಯುವಾಗ * ಎಲ್ಲಿಲ್ಲದ 
ಕಳೆಯನ್ನು “ತರುತ್ತಾರೆ. ಇಷ್ಟೇ ಅಲ್ಲದೆ ಇವರು ಸುಧಾರಕ ಮತವಾದ ಬ್ರಾಹ್ಮ ಸಮಾಜಕ್ಕೆ 
ಸೇರಿದವರಾದರೂ ಪೂರ್ವಾಚಾರದವರ ವಿಚಾರದಲ್ಲಿ ಎಷ್ಟು ಉದಾರಭಾವದಿಂದ 
ವರ್ತಿಸುವರೆ೦ಬುದು ಇದರಿಂದ ಕಾಣುತ್ತದೆ. ನಳಿನಾಕ್ಷನ ತಾಯ” ಆಚಾರವನ್ನೆಲ್ಲ ಇವರು 
ಬಲ್ಲರು. ಅದರಲ್ಲಿ ಬಹು ಭಾಗ ಅಂಧಾಚಾರ; ಆದರೂ ಸುಧಾರಕನಾದ ಆ ನಳಿನಾಕ್ಷನು ತಾಯ 
ವಿಷಯದಲ್ಲಿ ಯಾವ ತಾಳ್ಮೆಯಿ೦ದ ನಡೆದುಕೊಳ್ಳುತ್ತಾ ನೋ ಆ ತಾಳ್ಮೆಯನ್ನು ಸುಧಾರಕರಾದ 
ಇವರು ಆಚಾರ ಮತದ ವಿಷಯದಲ್ಲಿ ತೋರಿಸುತ್ತಾರೆ. 

ಮೊತ್ತದಲ್ಲಿ ಈ ಕತೆ ಸಾಮಾನ್ಯವಾದದೆ೦ದು ಹೇಳಬೇಕು. ಇದರಲ್ಲಿ ಬುಡ ಭದ್ರವಿಲ್ಲ; 
ಮೇಲಣ ಕಟ್ಟಡ ಅಷ್ಟೇನೂ ಅಂದವಿಲ್ಲ. ಓದಿ ಮುಗಿಸಿದಾಗ ಎಂಥ ಕತೆಯನ್ನು ಓದಿದೆವು 
ಎಂದು ಯಾರೂ ಹೇಳುವಂತಿಲ್ಲ. 


೩೭. ಗೋರಾ 

ಗೋರಾ ಎನ್ನುವುದು ಠಾಕೂರರ ದೊಡ್ಡ ಕತೆಗಳಲ್ಲಿ ಪ್ರಸಿದ್ದವಾದದು. ಇದರ 
ಸಾರಾಂಶ ಹೀಗೆ. ಗೋರಾ ಮತ್ತು ವಿನಯಭೂಷಣ “ಇವರು ಸಹತರು ” ದೇಶವತ್ತಲರಾದ 
ತರುಣರ ಮಂಡಲಿಯಲ್ಲಿ ಮುಂದಾಳುಗಳು. ವಿನಯಭೂಷಣನು ಒಂದು ದಿನ ತನ್ನ 
ಕೊಟಡಿಯಲ್ಲಿರುವಾಗ ಬೀದಿಯಲ್ಲಿ ಎರಡು ಗಾಡಿ ಒಂದಕ್ಕೊಂದು ತಗಲಿ ಅವುಗಳಲ್ಲಿ 
ಒಂದರಲ್ಲಿ "ಇದ್ದ ವೃದ್ಧನೊಬ್ಬನಿಗೆ ಸ್ವಲ್ಪ ಗಾಯವಾದದನ್ನು ಕಾಣುವನು. ಆತನಿಗೆ 


ಸಹಾಯಮಾಡಹೋಗಿ ಇವನಿಗೆ ಆತನ ಸ೦ಸಾರದಲ್ಲಿ ಹೋಗಿ ಬರುವ ಬಳಕೆ ಆಗುವುದು. 
ಅವರು ಬ್ರಾಹ್ಮ ಸಮಾಜದ ಜನರು; ಇವನು ಪೂರ್ವ ಸ೦ಪ್ರದಾಯದ ಬ್ರಾಹ್ಮಣ. ಗೋರ 
ಸಂಪ್ರದಾಯ ಶರಣ; ಪೂರ್ವಾಚಾರದ ಎಲ್ಲ ವಿವರವನ್ನೂ ಸರಿಯೇ ತಪ್ಪೇ ಎಂದು ಯೋಚಿಸದೆ 
ಒಪ್ಪಬೇಕು ಎನ್ನುವವನು. ಅವನಿಗೆ “ವಿನಯನು ಬ್ರಾಹ್ಮ ಸಮಾಜದವರ ಮನೆಗೆ 
ಹೋಗಿಬರುವುದು” ಇಷ್ಟವಿಲ್ಲ ಅಲ್ಲಿಯ ತರುಣಿಯರ ಸಂಗೆಡ ಮಾತನಾಡುವುದಕ್ಕಾಗಿ 
ವಿನಯನು ಅಲ್ಲಿ ಹೋಗುವನಂದು ಗೋರನ ಎಣಿಕೆ; ಪ್ರೌಢೆಯರಾದ ಕನ್ನೆಯರೂ ತರುಣರೂ 
ಜೊತೆಯಾಗಿ ಓಡಾಡಿ ಮನಸ್ಸು ಒಪ್ಪಿದ ತರುಣ ತರುಣಿಯರು ಮದುವೆಯಾಗುವುದೆನ್ನುವುದು 
ಪಾಶ್ಚಾತ್ಯರಿ೦ದ ನಾವು ಅನುಕರಿಸಿರುವ ಒಂದು ಅವಿವೇಕವೆಂದು ಅವನ ಭಾವನೆ. ಗೋರನ 
ತಾಯಿ ” ಆನಂದಮಯಿ ಬಹಳ  ತಿಳಿದಾಕೆ; ಉದಾರಶೀಲಳು. ಅವಳು ವಿನಯನು 
ಮಾಡುತ್ತಿರುವುದು ಸರಿ ಎ೦ದು ಹೇಳುವಳು. ಆಕೆಯ ಗಂಡ ಕೃಷ್ಣದಯಾಳ ಯೌವನದಲ್ಲಿ 
ಸಿಕ್ಕಿದಂತೆ ಅನಾಚಾರದಲ್ಲಿ ನಡೆದಿದ್ದರೂ ಈಗ ವೃದ್ಧನಾಗುತ್ತ ಬಹಳ "ಆಚಾರವಂತನಾಗಿದ್ದನು. 
ಗೋರ ದೇಶಭಕ್ತ. ದೇಶವೆಂದರೆ ಎಲ್ಲ ಜನವೂ ಸೇರಬೇಕೆಂದು ವಿನಯನು ಸೂಚಿಸುತ್ತಾನೆ; 
ಗೋರ ಒಪ್ಪು] ವುದಿಲ್ಲ; ತನ್ನ ಅಭಿಪ್ರಾಯದಂತೆ ಬರುವವರು ಮಾತ್ರ ಅವನಿಗೆ ಒಪ್ಪಿಗೆ. 
ಗೋರನದು ಬಂದು ರೇತಿಯ' ಅತಿಯಾದ ಹಿಂದುತ್ವ. ಇವನ ಈ ಉತ್ಸಾಹವನ್ನು ಕೃಷ್ಣದಯಾಳ 
ಪ್ರೋತ್ಸಾಹಿಸುವುದಿಲ್ಲ ಒಂದು ಸಲ ಅವನು ಗೋರನನ್ನು ಕಳೆದು ತನ್ನ” ಸ್ನೇಹಿತ 
ಪಕೇಶಬಾಬುವಿನ ಬಳಿಗೆ ಹೋಗಿ ಬಾ ಎನ್ನುವನು. ಪರೇಶಬಾಬುವೇ ವಿನಯನ ಪರಿಚಯದ 
ಆ ಬ್ರಾಹ್ಮ ಸಮಾಜದ ವೃದ್ಧ ಅವನ ಜೊತೆಯಲ್ಲಿ ಮೊದಲು ವಿನಯನು ನೋಡಿದ ಸುಚರಿತೆ 
ಅವನು ಸಾಕಿದ್ದ ಒಬ್ಬ ಹುಡುಗಿ. ಇವಳು ಬಹಳ ಏವೇಕಿ ಮತ್ತು ಗುಣಶಾಲಿ. ಪರೇಶಬಾಬುವಿಗೆ 
ಮೂವರು ಹೆಣ್ಣು ಮಕ್ಕಳಿದಾರೆ; ಒಬ್ಬ ಮಗನಿದಾನೆ. ಸುಚರಿತೆಯನ್ನು ಬ್ರಾಹ್ಮ ಸಮಾಜದ ಹರಣ 
ಎಂಬ ಯುವನನಿಗೆ" ಕೊಡುವುಜಔಿಂದು ಮನೆಯಲ್ಲಿ ಒಂದು ಯೋಚನೆ. ಗೋರ 
ಕೃಷ್ಣದಯಾಳುವಿನ ಅಪ್ಪಣೆ ಣೆಯ ಪ್ರಕಾರ ಪರೇಶ ಬಾಬುವಿನ ಮನೆಗೆ ಒಂದು ದಿನ ಬರುತ್ತಾನೆ; 
ಅರಿದಿನ ಬೆಳಿಗ್ಗೆ ಅವನು ಒ೦ದು ದೋಣಿಯಲ್ಲಿ ಒಬ್ಬ ಇಂಗ್ಲಿಷರವನೂ ಅವನ ಜತೆಯಲ್ಲಿ ಇದ್ದ 
ಇಂಗ್ಲಿಷ್‌ ಶಿಕ್ಷಿತ' ಬ೦ಗಾಳಿಯೂ ನಮ್ಮ ಜನರನ್ನು “ನೋಡಿ ಹೀಯಾಳಿಸುತ್ತಿದ್ದದನ್ನು ಕಂಡು ಬಿಹಳೆ 
ಕೋಪಬಂದು ಅವರನ್ನು ಬಯ್ಬಿದಾನೆ. ಅವರಲ್ಲಿ ಇಂಗ್ಲಿಷರವನು ಉತ್ತರ ಹೇಳದೆ ಸುಮ್ಮನಿದ್ದು 
ಹೊರಟುಹೋಗುವಾಗ ಕ್ಷಮೆಯನ್ನು ಬೇಡಿ ಹೋದನು. ಗೋರನು ಪಠೇಶಬಾಬುವಿನ ಮನೆಗೆ' 
ಬಂದಾಗ ಈ ಮಾತು 'ಬಿರುತ್ತದೆ. “ಹರಣ ಬಂಗಾಳಿಗಳು ಇಂಗ್ಲಿಷರಷ್ಟು ಗಟ್ಟಿಗರಲ್ಲವೆ೦ದು 
ಹೇಳುತ್ತಾನೆ. ಗೋರ ಅವನನ್ನು ಹಿಡಿದು ಒದರುತ್ತಾನೆ. ಇವನ ಮಾತಿನಲ್ಲಿ ಪೂರ್ವಾಚಾರದ 
ಅಂಧಶ್ರದ್ಧೆಯ ಭಾಗ ಯಾವುನಿದೆಯೋ ಅದು ಸುಚರಿತೆಗೆ ಒಪ್ಪು] ವುದಿಲ್ಲ. ಆದರೆ ಅವಳಿಗೆ 
ದೇಶದಮೇಲೆ ಪ್ರೇಮ; ಆದದರಿಂದ ಅಷ್ಟು ಮಾತನ್ನು ಅವಳು "ಮೆಚ್ಚುತ್ತಾಳ. ಹೀಗಿರುವಲ್ಲಿ 
ಗೋರನ ಅಣ್ಣ ತನ್ನ ಮಗಳನ್ನು ವಿನಯನಿಗೆ ಮದುವೆ ಮಾಡಿಕೊಡಬೇಕೆಂದು" ಅಪೇಕ್ಷಿಸುತ್ತಾನೆ; 
ವಿನಯನಿಗೆ ನಿರಡು ಮಾತು" ಹೇಳು ಎಂದು ಗೋರನನ್ನು ಬೇಡುತ್ತಾನೆ. ಗೋರ ಇದಕ್ಕೆ 
ಒಪ್ಪುವುದಿಲ್ಲ. ವಿನಯನು ಆಚಾರಶೀಲನಾಗಿ ಇರುವ ಸಂಭವವಿಲ್ಲ, "ಅವನಿಗೆ ಮಗಳನ್ನು 
ಕೊಡುವ ಮಾತು ಬೇಡ, ಎನ್ನುತ್ತಾನೆ. ಗೋರನಿಗೂ ವಿನಯನಿಗೂ ಉಂಟಾಯಿತೆಂದು ಹಿಂಡೆ 
ಹೇಳಿದ ಭಿನ್ನ ಭಾವವು ಇದ್ದೇ "ಇರುತ್ತದೆ: ಆದರೆ ಆನ೦ಂದಮಯಿಯ ಅಪೇಕ್ಷೆಯಂತೆ ಅವರು 
ವಿಶ್ವಾಸವಾಗಿ" ನಡೆದುಕೊಳ್ಳುತ್ತಾರೆ. 'ವಿನಯ ಸುಚರಿತೆಯ ಪರಿಚಯದಿಂದ ತನಗೆ ಆದ 
ಅಂತರಂಗದ ಸಂಸ್ಕಾರವನ್ನು ಗೋರನಿಗೆ ಸೂಚಿಸುತ್ತಾನೆ. ಗೋರನಿಗೆ ಇದು ಏನಿರಬಹುದೆಂದು 
ತೋರುತ್ತದೆ. ಆದರೆ "ಅವನು ದೇಶದ ಪ್ರೇಮ ಮುಖ್ಯ, ಒಂದು ವ್ಯಕ್ತಿಯ ಪ್ರೇಮಕ್ಕಾಗಿ ದೇಶದ 
ಪ್ರೇಮವನ್ನು ಮರೆಯಲಾಗದು, ಎಂದು ಸೂಚಿಸುತ್ತಾನೆ. ಹಾಗೆಯೇ ಒಂದು ಜನ ಗೋರ 
ವಿನಯನಿಗೆ ತನ್ನ ಅಣ್ಣನ ಮಗಳನ್ನು ಮದುಷೆಯಾಗೆಂದು ಹೇಳುತ್ತಾನೆ. ವಿನಯ 
ಒಪ್ಪಿಕೊಳ್ಳುತ್ತಾನೆ. ಆದರೆ ಅವನಿಗೆ ನಿಜವಾಗಿಯೂ ಇಷ್ಟವಿಲ್ಲ. ವಿನಯನು ಪಠೇಶಬಾಬುವಿನ 
ಮನೆಗೆ ಹೋಗುತ್ತ ಬರುತ್ತ ಇರಲು, ಅವನನ್ನು ನೋಡಿಕೊಳ್ಳುವುದಕ್ಕೆಂದು ಗೋರಾ ಹೋಗುತ್ತ 
ಬರುತ್ತ ತಾನೇ ಸುಚರಿತೆಯ ಗುಣಕಿ ಸೋಲುತ್ತಾನೆ. ಅವಳಿಗೂ ಗೋರನ ವಿಷಯದಲ್ಲಿ ಒಂದು 
ಹೆಚ್ಚಿನ ನ ಗೌರವಭಾವವುಂಟಾಗುತ್ತದೆ. ಮದುವೆಯಾಗಕೂಡದೆಂದು ಇದ್ದಗೋರ ತನ್ನ ಮನಸ್ಸಿನ 
ಸ್ಥಿತಿಯನ್ನು ನೋಡಿ ದೇಶಯಾತ್ರೆ ಹೋಗಿ ಬರುವುದೆಂದು ನಿರ್ಧರಿಸಿಕೊಳ್ಳುತ್ತಾನೆ. ಇಡೇ 


ಸಮಯದಲ್ಲಿ ಪರೇಶ ಬಾಬುವಿನ ಮನೆಯವರು ಅವರ ಪರಿಚಯದ ಒಬ್ಬ ಇಂಗ್ಲೀಷ್‌ 
ಮ್ಯಾಜಿಸ್ಟೇಟಿರ ಮನೆಯಲ್ಲಿ ಒಂದು ನಾಟಿಕವನ್ನು ಆಡುವುದಾಗಿ ಒಪ್ಪಿಕೊಳ್ಳುತ್ತಾರೆ." ಆ 
ನಾಟಿಕದೆಲ್ಲಿ ಇವರು ವಿನಯನನ್ನು ಒಬ್ಬ ನಟಿನನ್ನಾಗಿ ಸೇರಿಸಿಕೊಳ್ಳುತ್ತಾರೆ. ಸರೇಶಬಾಬುವಿನ 
ಮೂರನೆಯ ಮಗಳು ಲಲಿತೆಗೂ ವಿನಯೆನಿಗೂ ವಿಶೇಷ ಪ್ರೇಮವುಂಟಾಗಿರುತ್ತದೆ. ಇವರು ಇಲ್ಲಿ 
ನಾಟಕವಾಡುವುದಕೆ೦ದು ಬಂದಿರುವ ವೇಳೆಗೆ ಸರಯಾಗಿ ಗೋರ `ದೇಶಯಾತ್ರಿಯ 
ಕಾರಣದಿಂದ ಅಲ್ಲಿಗೆ ಬಂದಿರುತ್ತಾನೆ. ಆ ಪ್ರಾಂತದ ಕೆಲವು ನೀಲಿ ತೋಟಗಳಲ್ಲಿ ಪರದೇಶದ 
ಮಾಲೀಕರಿಗೂ ದೇಶೀಯ ಕೂಲೆಗಾರರಿಗೂ. ಮನಸ್ತಾಪಗಳಿರುತ್ತವೆ. ದೇಶಯಾತೆಗೆ ಹೊರಟ 
ಗೋರ ಕೂಲಿಕಾರರ ಪಕ್ಷವನ್ನು ವಹಿಸಿ ಮಾಲೀಕರಿಗೆ "ಅನನುಕೂಲಮಾಡಿರುತ್ತಾನೆ. 
ಮ್ಯಾಜಿಸ್ಟ್ರೇಟರನ್ನು ಪ್ರತಿಭಟಿಸುತ್ತಾನೆ. ಅದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೆಲವರನ್ನು ಒಂದು 
ನೆಪ ಮಾತ್ರದ ತಪ್ಪಿಗಾಗಿ ಪೋಲೀಸಿನವರು ಹೊಡೆದಿರುವರು. ವಿದ್ಯಾರ್ಥಿಗಳ ಪರವನ್ನು ವಹಿಸಿ 
ಗೋರ ಪೋಲೀಸಿನವರನ್ನು ತಡೆದಿರುತ್ತಾನೆ. ಅವರು ಅವನನ್ನು *ಓಪರಾಧಿಯಾಗಿ ಮಾಡಿ 
ಕೋರ್ಟಿಗೆ ಎಳೆತರುತ್ತಾರೆ ಆ ಇಂಗ್ಲೀಷ್‌ ಮ್ಯಾಜಿಸ್ಟೆ ನು" ಅವನನ್ನು ಸೆರೆಮನೆಗೆ 
ಕಳುಹಿಸುತ್ತಾನೆ. ಈ ಮ್ಯಾಜಿಸ್ಟೇಟಿನ ಮನೆಯಲ್ಲಿ ನಾಟಿಕವೊಡುವುದು ಹೇಗೆ ಏಂದು ಲಲಿತೆ 
ತಾನು ನಾಟಕದಲ್ಲಿ ಸೇರುವುದಿಲ್ಲವೆನ್ನುತ್ತಾಳೆ. ವಿನಯನೂ ಅವಳೂ ಕಲಕತ್ತೆಗೆ 
ಬಂದುಬಿಡುತ್ತಾರೆ. ಹರಣ ಆಂಗ್ಲಪ್ರೇಮಿ. ಅವನಿಗೆ ಇದೆಲ್ಲ ಬಹಳ ಅಸಹ್ಯ. ಅಲ್ಲದೆ ಅವನು 
ಬ್ರಾಹ್ಮ ಸಮಾಜದ ಶ್ರದ್ಧಾವಂತರಲ್ಲಿ ಸೇರಿದವನು. ಪರೇಶಬಾಬು ಬ್ರಾಹ್ಮಣರನ್ನು ತನ್ನ 
ಮನೆಯೊಳಕ್ಕೆ ಬಿಟಿ ಬ್ರಾಹ್ಮ ಸಮಾಜದ ಶುದ್ಧತೆಗೆ ಕುಂದಕವನ್ನು ತರುತ್ತಿದಾನೆಂದು ಹರಣನು 
ಗಲಭೆ ಹಚ್ಚುತ್ತಾನೆ. ಎ ಎಲ್ಲರೂ ಹಿಂದಕ್ಕೆ ' “ ಬಂದಮೇಲೆ ಸುಚರಿತೆಯೂ ಲಲಿತೆಯೂ 
ಆನಂದಮಯಿಯ ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ. ಈ ವೇಳೆಗೆ ಸುಚರಿತೆಯ ಚಿಕ್ಕಮ್ಮ 
ಪರೇಶಬಾಬುವಿನ ಮನೆಗೆ ಬಂದು “ಇಳಿದುಕೊಂಡಿರುತ್ತಾಳೆ. ಈಕೆ ಪೂರ್ವಾಚಾರದ ಬ್ರಾಹ್ಮಣ. 
ಸ್ತ್ರೀ. ಅವಳ ಜೊತೆಯಲ್ಲಿರುತ್ತಾ ಸುಚರಿತೆ ಬ್ರಾಹ್ಮ ಸಮಾಜದ ಪದ್ಧತಿಗಳನ್ನು ಬಿಡದಿದ್ದರೂ 
ಆಚಾರವ೦ತರ ಪದ್ಧತಿಯ' ವಿಷಯದಲ್ಲಿ ಸಹನೆ ತೋರುತ್ತಾಳೆ. ಪರೇಶೆಬಾಬುಗಳು ಮನೆಯೆಲ್ಲಿ 
ಹಿಂದೂ ಆಚಾರವನ್ನು ಒಪ್ಪಿಕೊಂಡಿದಾರೆ೦ದು ಹರಣ “ಗಲಭೆ ಮಾಡುತ್ತಾನೆ. ಇದರಿಂದ 
ಸುಚರಿತೆಯೂ ಚಿಕ್ಕಮ್ಮನೂ ಬೇರೊಂದು ಮನೆಗೆ ಹೋಗಿ ನಿಲ್ಲುತ್ತಾರೆ. ಲಲಿತೆ ಸುಚರಿತೆಯ 
ಸಹಾಯದಿಂದ ಒದು ಪಾಠಶಾಲೆಯನ್ನು ತೆರೆಯಲು ನೋಡುತ್ತಾಳೆ. ಸುಚರಿತೆಯ ಮೇಲೆ 
ಕ್ರೋಧದಿ೦ದ ಹರಣ ಅದು ಆಗದಹಾಗೆ ಮಾಡುತ್ತಾನೆ. ಮಧ್ಯೆ ತಾನು ಪರೇಶಬಾಬುವಿನ ಮನೆಗೆ 
ಹೋಗಿ ಬ೦ದದ್ದರಿ೦ದ ಅವರ ಮನೆಯ ಹೆಣ್ಣು ಮಕ್ಕಳ ಹೆಸರು ಹೊರಗೆ ಬಂದಿತೆಂದು ವಿನಯ 
ನೊಂದುಕೊಳ್ಳುತ್ತಾನೆ; ಲಲಿತೆಯನ್ನು ಮದುವೆಯಾಗುವ ಯೋಚನೆಮಾಡುತ್ತಾನೆ. ಈ ವೇಳೆಗೆ 
ಗೋರ ಸೆರೆಮೆನೆಯಿಂದ ಹೊರಗೆ ಬರುತ್ತಾನೆ. ಅವನಿಗೂ ಸುಚರಿತೆಗೂ ಪರಿಚಯ 
ಬೆಳೆಯುತ್ತದೆ. ವಿನಯ ಲಲಿತೆಯನ್ನು ಮದುವೆಯಾಗುವುದಕ್ಕಾಗಿ ಬ್ರಾಹ್ಮ ಸಮಾಜಕ್ಕೆ ಸೇರಲು 
ಅಪೇಕ್ಷಿಸುತ್ತಾನೆ; ತನಗೆ ಉಪದೇಶಮಾಡಬೇಕೆಂದು ಪರೇಶಬಾಬುವನ್ನು ಕೇಳುತ್ತಾನೆ. ತನ್ನ 
ಸಂಸಾರದ 'ಪ್ರಯೋಜನಕ್ಕಾಗಿ ತಾನು ಈ ಉಪದೇಶ ಮಾಡುವುದಿಲ್ಲವೆರದು ಪರೇಶಬಾಬು" 
ಹೇಳುತ್ತಾನೆ. ವಿನಯನು ಬ್ರಾಹ್ಮ ಸಮಾಜಕ್ಕೆ ಸೇರದೆಯೇ ಲಲಿತೆಯನ್ನು 
ಮದುವೆಯಾಗುವುದಾಗಿ ಅವರಿಬ್ಬರೂ ಏರ್ಪಾಡು "ಮಾಡಿಕೊಳ್ಳುತ್ತಾರೆ. ಮದುವೆಯಲ್ಲೆ 
ವಿಗ್ರಹಾರಾಧನೆ ಆವಶ್ಯಕವೆಂದಾಗ ಅಲಿತೆ ಹಿಂದೆಗೆಯುತ್ತಾಳೆ. ಆಮೇಲೆ 'ವಿಗ್ರಹ ಪೂಜೆ ತನಗೆ 
ಅವೆಶಕವಲವೆಂಬ ಕಾರಣದಿಂದ ಅದಷ್ಟನ್ನು ಬಿಟ್ಟು ಬಿಡುವುದಾಗಿ ವಿನಯ ಹೇಳುತ್ತಾನೆ. 
ಅದರಮೇಲೆ ಅವರವರಿಗೆ ಮದುವೆ 'ಏರ್ಪಾಡಾಗುತ್ತದೆ. ಸುಚರಿತೆಯ ಚಿಕ್ಕಮ್ಮ ತನ್ನ 
ಸಂಬಂಧದ ಕೈಲಾಸ ಎಂಬಾತನನ್ನು ಕರೆಯಿಸಿ ಅವನನ್ನು ಮದುವೆಯಾಗೆಂದು 'ಸುಜರಿತೆಗೆ 
ಹೇಳುತ್ತಾಳೆ. ಅವಳು ಒಪ್ಪುವುದಿಲ್ಲ. ಈ ಮಧ್ಯೆ ಕೃಷ್ಣದೆಯಾಳನು ಕಾಯಿಲೆಬೀಳುತ್ತಾನೆ; 
ಗೋರನನ್ನು ಕರೆದು ಅವನು ಹಿಂದೂ ಅಲ್ಲವೆಂದೂ" ಬಬ್ಬ ಐರಿಷ್‌ ಸೈನಿಕನ ಮಗನೆಂದೂ 

ಸಿಪಾಯಿಗಳ ದಂಗೆಯ ಕಾಲದಲ್ಲಿ ಆ ಐರಿಷ್‌ ನಿಕನ ಹೆ೦ಡತಿ ಇವರ ಮನೆಯಲ್ಲಿ 
ಅವಿತುಕೊಂಡಿದ್ದಳೆಂದೂ ತುಂಬಿದ ಗರ್ಭಿಣಿ ಈ wa ಹೆತ್ತು ಸತ್ತಳೆ೦ದೂ ಮಕಳಿಲ್ಲದೆ 
ಇದ್ದ ಆನಂದಮೆಯ ಈ ಮಗುವನ್ನು ತೆಗೆದುಕೊಂಡು 'ತನ್ನಡೆಂಬಿಂತೆ ಸಾಕಿದಳೆಂದೂ 
ಹೇಳುತ್ತಾನೆ. ಹಿಂದೂ ಧರ್ಮದ ಪ್ರಚಂಡ ಸೇವಕನಾದ ಗೋರನು ಹಿಂದುವೇ ಅಲ್ಲ; ಇವನ 


ಹುಟ್ಟಿನ ನಿಜ ತಿಳಿದಮೇಲೆ ಇವನನ್ನು ಯಾರೂ ಹಿಂದೂ ದೇವಾಲಯಕ್ಕೆ ಬಿಡುವಂತಿಲ್ಲ. 
ಗೋರಾ ಈ ಮಾತನ್ನು ಕೇಳಿ ಒಂದು ಬಂಧನದಿಂದ ವಿಮೋಚನಡೊರೆತಂತಿ ಭಾವಿಸಿ 
ಇದುವರೆಗೆ ನನಗೆ ಪೂರ್ವಾಚಾರದ ಜನ ಮಾತ್ರ ಒಪ್ಪುವಂತಿದ್ದರು, ಇಂದಿನಿಂದ ಒಟ್ಟು 
ಇಂಡಿಯಾದೇಶವೇ ನನ್ನದು, ಎನ್ನುವನು. ಆಮೇಲೆ ಸುಚರಿತೆಯನ್ನು ಮದುವೆಯಾಗುವನು. 
ಮುರಿದ ನೌಕದ ಕತಿಗೆ ಹೇಗೋ ಹಾಗೆ ಈ ಕತೆಗೂ ಬುಡ ಭದ್ರವಿಲ್ಲ ಒಬ್ಬ ಬ್ರಾಹ್ಮಣನ 
ಮನೆಯಲ್ಲಿ ಒಬ್ಬ ಐರಿಷ್‌ ಸೇನಾನಾಯಕನ ಹೆಂಡತಿ ಅವಿತುಕೊಳ್ಳೋಣ, ಅವಳು” ಮಗುವನ್ನು 
ಹೆತ್ತು ಸಾಯೋಣ, ಆ ಮಗುವನ್ನು ಆ ಬ್ರಾಹ್ಮಣನ ಹೆಂಡತಿ ಸಾಕೋಣ, ಆ ಮಗ ತನ್ನ ಹುಟ್ಟಿನ 
ಸಮಾಚಾರ ತಿಳಿಯದೆ ಹದಿನೆಂಟು ಇಪ್ಪತ್ತು ವರ್ಷ ಬೆಳೆಯೋಣ; ಇದೆಲ್ಲ ಸ್ವಲ್ಪಮಟ್ಟಿಗೆ 
ಅಸಂಭವವೆಂದು ತೋರುತ್ತದೆ. ಆದರೆ “ಸಾಮಾನ್ಯವಾಗಿ ಅಸಂಭವವಾದ' ಈ “ಸಂಗತಿ 
ನಡೆದಿದ್ದರೂ ನಡೆದಿರಬಹುದೆನ್ನುವುದಕ್ಕೆ ಗ್ರಂಥದಲ್ಲಿ ಸಾಕಾದ ಸಾಮಗ್ರಿ ಇದೆ. ಇದು ನಡೆದದ್ದು 
ಸಿಪಾಯಿಗಳ ದಂಗೆಯ ದಿನದಲ್ಲಿ ಆಗ್ಗೆ ಈ ಬ್ರಾಹ್ಮಣ ಕೃಷ್ಣದಯಾಳನು' 
ಆಚಾರಶೀಲನಾಗಿರಲಿಲ್ಲ, ಅನಾಚಾರದಲ್ಲಿಯೇ ಇದ್ದನು. ಪರಂಗಿಗಳಲ್ಲಿ ಹೋಗಿಬರುವುದು 
ಅವನಿಗೆ ಒಂದು ಹೆಮ್ಮೆಯಾಗಿತ್ತು ಆದದ್ದರಿಂದ ಜೀವಕ್ಕೆ ತೊಂದರೆ ಬಂದಾಗ ಆ ವಿದೇಶೀ ಸಿ ಸ್ತ್ರೀ 
ಇವನ ಮನೆಯಲ್ಲಿ ಬಂದು ನಿಂತರೆ” ಆಶ್ಚರ್ಯವಿಲ್ಲ ಅವಳು ಹೆತ್ತು ತೀರಿಹೋದಾಗ 
ಕೃಷ್ಣದಯಾಳನ ಪತ್ನಿ ತನಗೆ ಮಕ್ಕಳಿಲ್ಲದೆ ಮಕ್ಕಳನ್ನು ಕೊಡೆಂದು ದೇವರನ್ನು ಪ್ರಾರ್ಥಿಸುತ್ತಿದ್ದವಳು 
ಮಗುವನ್ನು ಕೈಗೆ” ತೆಗೆದುಕೊಂಡು ಸಾಕಿದ್ದು ಆಶ್ಚರ್ಯವಾಗಲಾರದು. ಇದಿಷ್ಟನ್ನೂ 
ಒಪ್ಪಿಕೊಂಡೆಮೇಲೆ ಕತೆ ಚೆನ್ನಾಗಿಯೇ ಕಾಣುತ್ತದೆ” ಮುರಿದ ನೌಕದಲ್ಲಿ ಹೇಗೋ ಹಾಗೆಯೇ 
ಇಲ್ಲೆಯೂ ಬ್ರಾಹ್ಮ ಸಮಾಜ ಹಿ೦ದೂ ಸಮಾಜಗಳ ಪರಸ್ಪರ ಸಂಬಂಧ ಚರ್ಚೆಗೆ ಬರುತ್ತದೆ. ಅಲ್ಲಿ 
ಹೇಗೋ ಹಾಗೆ ಇಲ್ಲಿಯೂ ಬ್ರಾಹ್ಮ ಸಮಾಜ ಹೆಜ್ಜೆನ ಸಂಸ್ಕಾರದ ಸಮಾಜ ಎಂದು" ಭಾವನೆ 
ಪ್ರಕಟವಾಗಿದೆ. ಆದರೆ ಇಲ್ಲಿಯ `ವ್ಯಕ್ತೆಗಳ ಸ್ವಭಾವ ಅಲ್ಲಿಗಿಂತ ಚಿನ್ನಾಗಿ ಸ್ಫುಟವಾಗಿ ಚಿತಿ ತ್ರಿಸಲ್ಪಟ್ಟಿದೆ. 
ಇಲ್ಲಿ ಆಚಾರಶೀಲರ ಮಾತು ಗೋರನ ಬಾಯಿಂದ ಶಕ್ತಿಯುಕ್ತವಾಗಿ ಬರುತ್ತದೆ. ಸ೦ಗತಿಗಳ 
ಸಹಜ ಭಾವದಲ್ಲಿ, ಸ್ವಭಾವಗಳ ನಿರೂಪ ಣೆಯಲ್ಲಿ ಇಲ್ಲಿ ಕೈ ಕುದುರಿರುವುದು ಕಾಣುತ್ತದೆ. ಗೋರ, 
ವಿನಯ, ಸುಚರಿತ. ವರದಾದೇವಿ, ಹರಣ, ಅಲೆತ, ಇವರೆಲ್ಲ ಸಾಮಾನವಾಗಿ ನಾವು 
ಕಾಣಬಹುದಾದ ವ್ಯಕ್ತಿಗಳು. ನನ್ನ ದೇಶವೆಂದಮೇಲೆ ಅದರೆಲ್ಲಿರುವುದಸ್ಟೆಲ್ಲಾ ನಾನು 
ಒಪ್ಪಿಕೊಳ್ಳಬೇಕು, ಬ್ರಾಹ್ಮ ಸಮಾಜದಂತಹ ಸಂಸ್ಕೃತ ಸಮಾಜ “ದೇಶದ “ವಿಷಯದಲ್ಲಿ 
ಸಾಕಾದಷ್ಟು ಪ್ರೇಮವನ್ನು ತೋರಿಸುವುದಿಲ್ಲ, ಇಂಗ್ಲೀಷರೊಂದಿಗೆ ಸ್ನೇಹವಾಗಿ 
ನಡೆದುಕೊಳ್ಳುವುದು ದೇಶ ಪ್ರೇಮಿಗೆ ಸಾಧ್ಯವಲ್ಲ, ಎನ್ನುವುದು ಗೋರನೊಬ್ಬನ ಮಾತಲ್ಲ ಹಾಗೆ 
ಹೇಳುವವರು" ನಮ್ಮಲ್ಲಿ ಬಹಳ ಮಂದಿ ಇದಾರೆ" ಆಚಾರದಲ್ಲಿರುತ್ತಾ ಸುಧಾರಣೆಯಲ್ಲಿ ಮನಸ್ಸು 
ಒಲೆಯುತ್ತಾ ಹೀಗೆ "ನಿಲ್ಲಲಾರದೆ ಹಾಗೆ ನಡೆಯಲಾರದೆ ವಿನೆಯನಂತೆ ತೊಳಲುವ "ಸಜ್ಜನರು 
ನಮ್ಮಲ್ಲಿ ಹಲವರುಂಟು. ಸುಚರಿತೆ ಹೇಮನಳಿನಿಯ ಇನ್ನೊಂದು ಚಿತ್ರ ಆದರೆ "ಅಲ್ಲಿ 
ಅಸ್ಪಷ್ಟವಾಗಿರುವ ರೇಖೆಗಳು ಇಲ್ಲಿಸ್ಟ ಷ್ಟವಾಗಿವೆ, ಸ್ಟುಟವಾಗಿವೆ. ಅಲ್ಲಿಯ ವಿನ್ಯಾಸದಲ್ಲಿ ಕೈ ಸ್ಪಲ ಸ್ಪಲ್ಪ 
ನಡುಗುತ್ತಿದೆ; ಇಲ್ಲಿ ಆ ನಡುಕೆವಿಲ್ಲ ಗೆರೆ ' “ಧಾರಾಳವಾಗಿ ಸರಳವಾಗಿ ಬಂದಿದೆ. 
ವರದಾಡೇವಿಯಂಥ ಹೆಣ್ಣುಮಕ್ಕಳ ತಾಯಂದಿರು ನಮ್ಮಲ್ಲಿ ಬಹಳ ಮಂದಿ ಇರುವರು. ನಮ್ಮ 
ದೇಶೀಯರನ್ನು ಬಯ್ಯುತ್ತ "ಪರದೇಶೀಯರನ್ನು ಹೊಗಳುತ್ತ ತಾವು ಗುಣ್ಣೆಕಪಕ್ಷಪಾತಿಗಳೆಂಬ 
ಭ್ರಮೆಯಿಂದ ಹೆಮ್ಮೆಪಡುತ್ತ ತಮ್ಮ ಸೋದರರೊಂದಿಗೆ ದಾಯಾದರಂತೆ ನಡೆದುಕೊಳ್ಳುವ 
ಹರಣರೂ ನಮಗೆ ಅಪೂರ್ವವಲ್ವ ಈ ಎಲ್ಲ ವ್ಯಕ್ತಿಗಳಲ್ಲಿ ಗ್ರಂಥಕಾರನು ತನ್ನ ಸುತ್ತಣ ಪ್ರಪಂಚದ 
ಜನರನ್ನು ಚಿತ್ರಿಸಿ ಬರೆದನು. ಈ ಜನರ "ವ್ಯವಹಾರದಲ್ಲಿ ಬರುವ ತೊಡಕುಗಳು "ನಮಗೆಲ್ಲ 
ಪರಿಚಿತಜಾದಪು. ಇವುಗಳ ಚರ್ಚೆ ಎಲ್ಲರಿಗೂ ರುಚಿಸತಕ್ಕದ್ದು ಬ್ರಾಹ್ಮಣ ತರುಣನು ಬ್ರಾಹ್ಮ 
ಸಮಾಜದ ಹುಡುಗಿಯನ್ನು ಮದುವೆಯಾಗಬಹುದೇ ಎಂಬ ಪ್ರಶ್ನೆ ಎಲ್ಲರಿಗೂ. 
ಮುಖ್ಯವಲ್ಲದಿದ್ದರೂ ಗೋರನು ಆಚಾರದ ಪಕ್ಷವಾಗಿ ಹೇಳುವ ಮಾತು ವಿನಯನು 
ಸುಧಾರಣೆಯ “ಪಕ್ಷ ಹೇಳುವ ಮಾತು, ಹರಣನು. ನಮ್ಮ ಜನರನ್ನು ದೂಷಿಸಿ ನುಡಿಯುವ 
ಮಾತು, ಇವೆಲ್ಲ ನಮ್ಮ ಪ್ರಕೃತ ಜೀವನದಲ್ಲಿ ಪ್ರಮುಖವಾಗಿವೆ. ನಮ್ಮ "ಮನಸ್ಸು ಹೇಳುವುದನ್ನು 
ಇಲ್ಲಿ ಈ ವ್ಯಕ್ತಿಗಳು ಹೇಳುತ್ತಿದಾರೆ. ಗೋರ ನಮಗೆ ಬೇಕಾದವನು, ಹರಣ ಆಗದವನು, ವಿನಯ 
ಒಳ್ಳೆಯ ಹುಡುಗ: ಹೀಗೆ ಮನಸ್ಸು ಇವರಿಗೆ ಒಂದೊಂದು ಸ್ಥಾನವನ್ನು ಕೊಟ್ಟು ಕತೆಯ 


ವ್ಯಕ್ತಿಗಳೊಂದಿಗೆ ಬಂಧುತ್ವವನ್ನು ಬೆಳಸುತ್ತದೆ. ಇದೆಲ್ಲ ಗ್ರಂಥಕರ್ತನ ಕಥನ ಕೌಶಲವನ್ನು 

ಗೊಳಿಸುತ್ತದೆ. ದೇಶದ" ಜೀವನದ ವಿಷಯದಲ್ಲಿ ಬರಬಹುದಾದ ಚರ್ಚೆಗಳನೆಲ್ಲಾ ತರುವಂತೆ" 
ಇಲ್ಲಿ ಕಥೆಯನ್ನು ಬೆಳಸಿದೆ. ಹಿಂದೂ ಧರ್ಮದಲ್ಲಿ ಡೋಷಗಳಿವೆಯಲ್ಲಾ, ನಾವು ಅದರಲ್ಲಿ ಹೇಗೆ 
ಇರಬಹುದು? * ಪರ೦ಗಿಯವರು ನಮ್ಮ ಜನರನ್ನು ಎಷ್ಟು ಹೀನವಾಗಿ ಕಾಣುತ್ತಾರೆ, ಎಷ್ಟು 
ಹೆಮ್ಮೆಯಿ೦ದ ನಡೆದುಕೊಳ್ಳುತ್ತಾರೆ! ಧರ್ಮವೂ ದೇಶವೂ ಉದ್ದಾರವಾಗಬೇಕಾದರೆ ನಾವು ಏನು 
ಮಾಡಬೇಕು? ಈ ಮೊದಲಾದ ವಿಷಯವೆಲ್ಲಾ ಕತೆಯಲ್ಲಿ ಬರುವ ಸಂದರ್ಭಗಳಲ್ಲಿ 
ಪ್ರಕೃತವಾಗುತ್ತವೆ. ಆಯಾ ಪಾತ್ರಗಳು ತಮ್ಮತಮ್ಮ ಅಭಿಪ್ರಾಯವನ್ನು ಅಲ್ಲಿಹೇಳುತ್ತವೆ. ಇದರಿಂದ 
ಎಲ್ಲಾ ಪಕ್ಷಗಳ ಭಾವವೂ ಅಲ್ಲಿ ಪ್ರಕಾಶವಾಗುತ್ತದೆ; ಕತೆಯಲ್ಲಿ" ಒಂದು ರೀತಿಯ ಸ್ವಾರಸ್ಯ 
ಹುಟ್ಟುತ್ತದೆ. 

ಇದುವರೆಗೆ ಹೇಳಿರುವ ಮಾತಿನಿಂದ ಈ ಕತೆಯ ಬಲವಿರುವುದು ಇದರ 

ಸಂಗತಿಗಳಲ್ಲಿ ಅಲ್ಲ, ಇದರ ಸಂಭಾಷಣೆಗಳಲ್ಲಿ ಎ೦ದು ವ್ಯಕ್ತವಾಗಿರಬೇಕು. ಇದು ಒಂದು 
ದೃಷ್ಟಿಯಿಂದ” ದೌರ್ಬಲ್ಯವೇ. ಕತೆಯೆನ್ನುವುದು ಸಂಗತಿಗಳ ಕೆಟ್ಟಾಗಿರಬೇಕು. ಆ ಸಂಗತಿಗಳು 
ಆಂತರಿಕವಾಗಿರಬಹುದು, ಬಾಹ್ಯವಾಗಿರಬಹುದು. ಇವೆರಡೂ ಅಲ್ಲದೆ ಸಂಭಾಷಣೆಗಳ 
ಕಟ್ಟಾದರೆ ಅದು ಬೇಸರವನ್ನುಂಟುಮಾಡುತ್ತದೆ. ಗೋರಾ ಕತೆ ಇಷ್ಟು ಚೆನ್ನಾಗಿ 
ಬರೆಔರತಕದಾದರೂ ಅನೇಕರು ಈ ಕಾರಣದಿ೦ದ ಅದನ್ನು ಓದಲಾರದೆ ಬೇಸರಪಟ್ಟಿದಾಕೆ. 
ಒಬ್ಬರಾದಮೇಲೆ ಒಬ್ಬರು ಬಂದು, ಇವನೊಂದಿಗೆ ಅವನು, ಅವನೊಂದಿಗೆ ಇನ್ನೊಬ್ಬ, 
ಇವರೆಲ್ಲರೊಂದಿಗೆ ಒಬ್ಬಳು, ಆಮೇಲೆ ಇನ್ನೊಬ್ಬಳು, ಮಾತನಾಡುತ್ತ ನಿ೦ತರೆ: ಸ್ವಲ್ಪ ಹೊತ್ತು 
ಕೇಳಬಹುದು. ಇನ್ನು 'ಸಿಲ್ಪಹೊತ್ತು ತಡೆದುಕೊಳ್ಳಬಹುದು, ಆಮೇಲೆ ಸಾಕಪ್ಪಾ ಈ ಚರ್ಚೆ 
ಎನ್ನಿಸುತ್ತದೆ. ಅಲ್ಲದೆ | ಎಷ್ಟೋ ಕುಶಲತೆಯಿಂದ ಮಾತುಗಳನ್ನು ತಿದ್ದಿದರೂ ಇಂದೆ ವಾದಗಳಲ್ಲಿ 
ವೈಯಕ್ತಿಕಾ೦ಶ ಕಡಮೆ; ಬಿಂದು ಪಕ್ಷದ ಭಾವವೇ ಹೆಚ್ಚು. ಎಂದರೆ ಹಿಂದೂ ಧರ್ಮವನ್ನು 
ಬಳ್ಳೆಯದೆನ್ನುವವರದು ಒಂದು ಗುಂಪು ಅಲ್ಲವೆನ್ನುವವರದು ಒಂದು ಗುಂಪು. ಮಾತು ಈ ಪಕ್ಷೆ 
ಆ "ಪಕ್ಷದ ಮಾತು. ಇದು ಗುಂಪಿನ ಮಾತಾಗುತ್ತದೆಯೇ ಹೊರತು ಒಬ್ಬನ ಮಾತಾಗುವುದಿಲ್ಲ 
ಅದರಲ್ಲೂ ಅದು ಗ್ರಂಥಕರ್ತನ ಮಾತಾಗಿರುವ ಸಂಭವ ಬಹಳ. ನಿದರಿಂದ ಒಂದೆರಡು 
ಸಂಭಾಷಣೆ ಮುಗಿದಮೇಲೆ ಮಾತನಾಡುವವರು ಗ್ರಂಥಕರ್ತನ ಅಭಿಪ್ರಾಯಗಳನ್ನು 
ವ್ಯಕ್ತಪಡಿಸುವ ಗೊ೦ಬೆಗಳಂತೆ ಕಾಣುತ್ತಾರೆ. ಇದು ಈ ಕತೆಯಲ್ಲಿ ಒಂದು ಕೊರತೆಯೆನ್ನಬೇಕು. 
ಆದರೂ ಓದುವವರ ಮನಸ್ಸನ್ನು ಒಲಿಸಿಕೊಂಡು ಅದನ್ನು "ಸನ್ನಿವೇಶದಿಂದ ಸನ್ನಿವೇಶಕ್ಕೆ 
ಒಯ್ದ್ಲುವ ರೀತಿ ಅಪೂರ್ವವಾದದ್ದು; ಇಲ್ಲಿ ಚರ್ಚೆಗಳಲ್ಲಿ ಕಾಣುವ ಪ್ರತಿಭೆ ಅನ್ಯಾದೃಶವಾದದ್ದು. 
ಒಟ್ಟಿನಲ್ಲಿ ಕತೆ ಚೆನ್ನಾಗಿದೆಯೆನಿಸುತ್ತೆದೆ. ಔದು ಒಂದೇ ಸಲ ಮೊದಲಿಂದ ಕೊನೆಯವರೆಗೆ 
ಓದುವ “ಸಂಗತಿಗಳ “ಚರಿತ್ರೆಯಲ್ಲ; ಮೆಲ್ಲನೆ ನೋಡಿದಂತೆ ಸೊಗಸುವ ಒಂದು ನ್ಯಾಸ. ಈ 
ಗ್ರಂಥದಿಂದ ಠಾಕೂರರು ಎಷ್ಟು ವಿಷಯಗಳನ್ನು ಕುರಿತು ಎಷ್ಟು ವಿವರವಾಗಿ ವಿಚಾರಮಾಡಿದಾರೆ 
ಎನ್ನುವುದು ತಿಳಿಯುತ್ತದೆ. ನಾವು ಬಹಳ “ ಯೋಚನೆಮಾಡಿದೇವೆ ಎಂದು ತಿಳಿದಿರುವ 
ಸಂದರ್ಭದಲ್ಲಿ ಇವರು ಇನೊಂದು ಹೆಜ್ಜೆ ಮುಂದಕ್ಕೆ ಯೋಚನೆಮಾಡಿರುತ್ತಾರೆ. ದೇಶದಮೇಲೆ 
ಪ್ರೇಮ, ಜನತೆಯಮೇಲೆ ಪ್ರೇಮ, ವೆಂಬ ಹೆಸೆರಿನಿಂದ ನಾವು ಯಾವ ಸಹನೆಯನ್ನು 
ಉಪದೇಶಮಾಡುತ್ತೇವೋ ಅದನ್ನು ಇವರೂ ಉಪದೇಶಮಾಡುತ್ತಾರೆ. ಆದರೆ ಇವಕ್ಕಿಂತ' 
ಹೆಚ್ಚಾದವು ಸತ್ತದ ಮೇಲೆ ಪ್ರೇಮ” ಮಾನವ ವರ್ಗದಮೇಲೆ ಪ್ರೇಮ ಎನ್ನುವವು. ಅದನ್ನು 
ಮರೆಯಬಾರದು ಎಂದೂ ಇವರು ಒತ್ತಿ ಹೇಳುತ್ತಾರೆ. ಇವರ ವಿಚಾರ ಸಮಗ್ರ ವಾದದ್ದು; ಇವರ 
ದೃಷ್ಟಿ ತೀವ್ರವಾದದ್ದು; ಇವರ ಜೀವನ ವಿಮರ್ಶೆ ಸತ್ತೆ ಕಪರಾಯಣವಾದದ್ದು 


೩೮. ಮನೆಯೊಳಗೆ ಮತ್ತು ಹೊರಗೆ 

ಮನೆಯೊಳಗೆ ಮತ್ತೆ ಹೊರಗೆ ಎಂಬುದು ಠಾಕೂರರ ದೊಡ್ಡ ಕತೆಗಳಲ್ಲಿ 
ಶ್ರೇಷವಾದದೆಂದು ಹೆಸರು ಪಡೆದಿರುವ ಕತೆ. ವಿಮಲಾ ಎಂಬ ತರುಜಿ ನಿಖಿಲಚೆಂದ್ರ ಎಂಬಿ 
ಜಹಗೀರುದಾರ ಅಥವಾ ರಾಜನ ಪತ್ನಿ. ರಾಜನು ತರುಣ, ಸ೦ಸ್ಕೃತನಾದ ಮನುಷ್ಯ. “ನಿಮಲೆ 
ಸಂಸಾರಕ್ಕೆ ಬಂದ ಹೊಸದರಲ್ಲಿ ಪೂರ್ವಾಚಾರಕ್ಕೆ ಸರಿಯಾಗಿ ನಡೆರುಕೊಳ್ಳುವವಳಾಸಿರುವಳು; 
ಪರದಾ ಜಿಡಜೇಕೆಂದೂ ಹೊಸ ನಾಜೂಕಿನ ರೇತಿಯಲ್ಲಿರಬೇಕೆಂದೂ ಗಲಡನು ಹೇಳಿದಾಗ 


ಒಪ್ಪುವುದಿಲ್ಲ ಆದರೂ ಅವನು ಆ ಯತ್ನವನ್ನು ಬಿಡುವುದಿಲ್ಲ; ಒಬ್ಬ ಇಂಗ್ಲೀಷ್‌ 
ಪಾಠಹೇಳುವುದಕೆ ಇಡುವಷ್ಟರಮಟ್ಟಿಗೆ ಆ ವಿಷಯದಲ್ಲಿ ಶ್ರದ್ಧೆವಹಿಸುತ್ತಾನೆ. ಹಿಹಿರಲಾಗ. 
ಬಂಗಾಳದಲ್ಲಿ ಸ್ವದೇಶೀವಾದ ವಾಡಿಕೆಗೆ ಬರುತ್ತದೆ. ವಿಮಲೆ' ಬಹಳ ಉತ್ಪಾಹದಿಂದ ಸದೇಶೀ 
ಪಕ್ಷವನ್ನು ವಹಿಸುತ್ತಾಳೆ. ನಿಖಲನಿಗೆ ಸಂದೀಪನೆಂಬ ಸ್ನೇಹಿತನಿದಾನೆ; ಅವನು ಸ ಸ್ವ ೇೀಶಿಯ 
ಪ್ರಚಾರಕ; ನಿಖಲನ' ಜಹಗೀರಿನಲ್ಲಿ ಒಂದು ದಿವಸದ ಮಟ್ಟಿಗೆ ಉಪನ್ಯಾಸ ಮಾಡುವುದಕ್ಕೆ 
ಬರುತ್ತಾನೆ. ಸ್ವದೇಶಿಯ ಪ್ರಚಾರಕನ ಉಪನ್ಯಾಸವನ್ನು ಕೇಳುವುದಕ್ಕೆ ವಿಮೆಲೆಯೂ ಹೋಗೆ 
ಪರದೆಯಲ್ಲಿ ಕುಳಿತಿರುವಳು; ಮಧ್ಯೆ ಇವನ ಉಪನ್ಯಾಸದ ಉತ್ಸಾಹದಲ್ಲಿ ಪರದೆಯನ್ನು ಸಲ 
ಸರಿಸಿ ಹೊರೆಗೆ ನೋಡುವಳು. ಉಪನ್ಯಾಸವಾದ ಮೇಲೆ ಅವನಿಗೆ 'ಮರ್ಯಾದೆ ಮಾಡುವುದಕ್ಕೆ? 
ಅವನನ್ನು ಮನೆಗೆ ಕರೆಸಿ ತಾನು ಉಪಹಾರ ಕೊಡುವೆನೆಂದು ಹೇಳುವಳು. ನಿಖಿಲ ಇದಕ್ಕೆ 
ಒಪ್ಪುವನು. ಉಪಹಾರವನ್ನು ತೆಗೆದುಕೊಳ್ಳುವುದಕ್ಕೆ ಬಂದು ಸಂದೀಪ ಇವಳ ಸ್ನೇಹಕ್ಕೆ 
ಆಶೆಪಟ್ಟು ಸ್ವದೇಶೀ ಪ್ರಚಾರಕ್ಕಾಗಿ ಮುಂದಕ್ಕೆ ಹೋಗದೆ ಅಲ್ಲಿಯೇ ನಿಲ್ಲುವನು. ಸಂದೀಪನ 
ವಿಚಿತ್ರವಾದ ಉತ್ಪಾಹದಿ೦ದಲೂ ಅದ್ಭುತವಾದ ಹುಮ್ಮಸ್ಪಿನಿ೦ದಲೂ ಮರುಳಾಗಿ ವಿಮಲೆ 
ಅವನು ಹೇಳುವುದನ್ನೆಲ್ಲ ಕೇಳುತ್ತ ಅಪನಿಗೆ ಅನವಶ್ಯಕವಾದ ಸಲಿಗೆಯನ್ನು ಕೊಡುವಳು. 
ಸಂದೀಪ ರಾಷ್ಟ್ರ ದೇವಿಯ ಮಾತನ್ನಾಡುವಂತೆ ಇರುತ್ತ ಮಧೆ ವಿಮಲೆಯ ಮಾತನ್ನು 
ಸೇರಿಸುವನು. ಓನೋ ಮಾತನಾಡುವಂತೆ ಮಧ್ಯೆ ಬದುಕಿನ ಮೂಲ ತತ್ತ್ವಗಳನ್ನು 
ಚರ್ಚೆಮಾಡುವನು. ಪರದೆಯ ಹೆಣ್ಣು ಹೀಗೆ ಸಲಿಗೆಕೊಡುವುದಾಗಲಿ ಅವಳೊಂದಿಗೆ ಇತರರು 
ಹೀಗೆ ಮಾತನಾಡುವುದಾಗಲಿ ಯಾರಿಗೂ ಚೆನ್ನವಲ್ಲ. ವಿಮಲೆಯ ಮರುಳನ್ನು ನೋಡಿ 
ನಿಖಿಲನಿಗೆ ಅಸಮಾಧಾನವಾಗುತ್ತದೆ. ಆದರೂ ಅವನು, ನೀನು ಮಾಡುತ್ತಿರುವುದು ತಪ್ಪು, 
ಎಂದು ಅವಳಿಗೆ ಹೇಳಲು "ಮನಸ್ಸು ಮಾಡುವುದಿಲ್ಲ ನಿಖಿಲನ ಗುರು ಪರಿಸ್ಥಿತಿ 
ಚೆನ್ನಾಗಿಲ್ಲವೆ೦ದು ನಿಖಲನ ಸಂಗಡ ಪ್ರಸ್ತಾಪಮಾಡುವನು; ಅವನ ಅಭಿಪ್ರಾಯವನ್ನು ತಿಳಿದು 
ಸುಮ್ಮನಾಗುವನು. ನಿಖಲನ ಅತ್ತಿಗೆ `ವಿಮಲೆಯ ಓರಗಿತ್ತಿ ವಿಮಲೆಯ ರೀತಿಯನ್ನು 
ತಡೆಯಬೇಕೆಂದು ಯತ್ನ ಮಾಡುವಳು. ಮನೆಯಲ್ಲಿ ಅದರಿಂದ `ಗಲಚೆ ಹೆಚ್ಚಾಗುವುದು. ತಾನು" 
ಮಾಡುತ್ತಿರುವುದು ತನ್ನ, ಮರ್ಯಾದೆಗೆ ಕಡಿಮೆಯೆಂದು ತಿಳಿದರೂ ವಿಮಲೆ ಯಾವುದೋ 
ಒಂದು 'ಹುಚ್ಚಿಗೆ ಸಿಕ್ಕಿ ಅದೇ ದಾರಿಯಲ್ಲಿ ನಡೆಯುವಳು. ಸಂದೀಪ ಇಷ್ಟ ಪಟ್ಟಿದ್ದರೆ ಅವಳ 
ಜನ್ಮವನ್ನು ಹಾಳುಮಾಡಬಹುದಾಗಿತ್ತು ಆದರೆ ನಿಖಲನು ಸ್ನೇಹಿತ, ವಿಮಲೆ ಗೃಹಿಣಿ, ಎಂಬ 
ಮೊದಲಾದ ಭಾವನೆಗಳು ಆಂತರದಲ್ಲಿ ಇರುತ್ತ ಅವನನ್ನು ಆ ಪಾಪದಿಂದ ಕಾಯುವುವು. 
ಹೀಗಿರಲು ನಾಡಲ್ಲಿ ಸದೇಶೀವಾದ ಬೆಳೆಯುತ್ತದೆ. ಸ್ವದೇಶೀ ವಸ್ತ್ರ ಗಳನ್ನು ಕೊಳ್ಳುವಂತೆ ಜನರನ್ನು 
ಬಲವಂತಪಡಿಸಜೇಕೆಂದೂ ಸದೇಶೀ ಅಲ್ಲದ ವಸ್ತ್ರಗಳನ್ನು ಸುಡಿಸಬೀಕೆಂದೂ ಮುಂತಾಗಿ" 
ಸಂದೀಪನ ಅಭಿಪ್ರಾಯ. ವಿಮೆಲೆ ಅವನ ಅಭಿಪ್ರಾಯವನ್ನು ಅನುಮೋದಿಸುವಳು. ನಿಖಿಲ, 
ಬಲವಂತಪಡಿಸಿ ಸದೇಶೀ ಮಾಡಿ ಪ್ರಯೋಜನವಿಲ್ಲ. ಪರದೇಶದ ಬಟ್ಟೆ ಬೇಡದಿದ್ದರೆ ಅದನ್ನು 
ಸುಡಬೇಕಾದದ್ದೇನು, ಎನ್ನುವನು. ಪರಿಚು ಎಂಬವನು ಜಹಗೀರಿನಲ್ಲಿ ಬಿಟ್ಟಿಯ ವ್ಯಾಪಾರದಿ೦ದೆ 
ಜೀವಿಸುತ್ತಿದ್ದ ಒಬ್ಬ ಬಡಪಾಯಿ. ಅವನು ಪರದೇಶೀ ವಸ್ತ್ರ ಗಳನ್ನು" ಮಾರುತಿದ್ದನೆಂದು 
ಸಂದೀಪನ “ಡೆಯೆವರು ಅವನ ಮೂಟೆಯನ್ನೆಲ್ಲ ಸುಟ್ಟು ಹಾಕುವರು" ನಿಖಿಲ ಪಂಚುವಿಗೆ 
ಹೇಳಿ ಬಟ್ಟೆ ಸುಟ್ಟವರ ಮೇಲೆ ಪಿರ್ಯಾದು” 'ಹಾಕಿಸುವನು. ಸಂದೀಪನ ಕಡೆಯವರು 
ಪಂಚುವಿನ ಪರವಾಗಿ ಯಾರೂ ಸಾಕ್ಷಿ ಹೇಳದಂತೆ ಮಾಡುವರು. ನಿಖಿಲ ಸ೦ದೀಪನನ್ನು 
ಸಾಕ್ಷಿಯಾಗಿ ಕರೆಯುವೆನೆನ್ನುವನು. ಸಂದೀಪ “ಕರೆ, ಬೇಡವೆನ್ನುವುದಿಲ್ಲ; ನಾನು ಅಸತ್ಯವನ್ನು 
ಹೇಳುವೆನು. ದೊಡ್ಡ ಉದ್ದೇಶಕ್ಕಾಗಿ ಹೀಗೆ ಅಸತ್ಯವನ್ನು ನುಡಿಯುವುದು” ದೊಡ್ಡ ಸತ್ಯ” ವಂದು" 
ವಾದಿಸುವನು. ಎರಡು ಪಕ್ಷಗಳ ಜಗಳದಲ್ಲಿ ಸುದ್ದಿ ವಸ್ತ್ರಗಳ ಬಗ್ಗೆ ನಷ್ಟ ತೆರವುದು ಮುಂತಾದ್ದು 
ಬಂದು ಸಂದೀಪನಿಗೆ ಹಣ ಬೇಕಾಗುವುದು. ಅವನು ವಿಮಲೆಯನ್ನು ಕೇಳುವನು; ಅವಳು 
ಕೊಡುವೆನೆಂದು ಒಪ್ಪುವಳು. ಬೇರೆ ಏನೂ ತೋರದೆ ತನ್ನ ಗಂಡನು ಅತ್ತಿಗೆಗೆಂದು ತೆಗೆದಿಟ್ಟಿದ್ದ 
೬೦೦೦ ರೂಪಾಯಿಗಳನ್ನು ಅವನಿಗೆ ತಿಳಿಯದೆ ತೆಗೆದುಕೊಂಡು ಸಂಡೀಪನಿಗೆ ಕೊಡುವಳು" 
ಹಣವನ್ನು ಕಂಡಾಗ ಸರಿದೀಪನು ತೋರಿಸಿದ ಅತಿಆಸೆಯಿಂದ ಅವಳಿಗೆ ಅವನಲ್ಲಿದ್ದ 
ಗೌರವಭಾವ ಕಡಮೆಯಾಗುವುದು. ತಾನು ಕಳವು ಮಾಡಿದ ಹಣವನ್ನು ಪುನಃ ಅಲ್ಲೆ 
ಇಡಬೇಕೆಂದು ಇವಳು ಅಮೂಲ್ಯ ಎಂಬ ಸ್ವದೇಶೀ ತರುಣನ ಕೈಗೆ ತನ್ನ ಒಡವೆಗಳನ್ನು 


ಸ್ತ್ರೀಯನ್ನು 


ಟ್ರ 


ಕೊಡುವಳು. ಅವನು ಒಡವೆಗಳನ್ನು ಹಾಗೆಯೇ ಇಟ್ಟು ಜಹಗೀರಿಯ ಒಂದು ಖಜಾನೆಗೆ ಹೋಗಿ 
ಅಲ್ಲಿಯ ಸೇವಕರನ್ನು ತುಪಾಕಿಯೆಂದ ಹೆದರಿಸಿ “ಯಾಗಿ ೬೦೦೦ ರೂಪಾಯಿಗಳನ್ನು 
ಕದ್ದುಕೊಂಡು ಬರುವನು. ಸ್ವದೇಶಿಯ ಭಟಿರಿಂದ ಏನೇನು ಅನಾಹುತವಾಯಿತೆಂದು ನೋಡಿ 
ವಿಮಲೆಗೆ ಬಹಳ ದುಃಖವಾಗುವುದು. ನಾನು ಏಕೆ ಬದುಕಿದ್ದೇನೋ ಎಂದು ಅವಳು ಅಂದಿನ 
ರಾತ್ರಿ ವ್ಯಥೆಪಡುತ್ತಿರುವಾಗ ನಿಖಿಲ ಅಕಸ್ಮಾತ್ತಾಗಿ ಒಳಗೆ ಬರುವನು. ಅವಳನ್ನು ಸಮಾಧಾನ 
ಪಡಿಸುಪನು. ಮಾರನೆಯ ದಿನ ವಿಮಲೆ ತಾನು ಆ ರೂಪಾಯಿಗಳನ್ನು ತಿಗೆದುಕೊ೦ಡ 
ವಿಷಯವನ್ನು ಅವನಿಗೆ ತಿಳಿಸುವಳು. ಈ ಮೊದಲೇ ಜಹಗೀರುದಾರನ ಜನ ಸಂದೀಪನಮೇಲೆ 
ಫಿರ್ಯಾದು “ಮಾಡಿರಲು ನಿಖಿಲ ಅವನನ್ನು ಊರು ಬಿಟ್ಟು ಹೋಗಬೇಕೆಂದು ಹೇಳಿರುವನು. 
ಇಷ್ಟರಲ್ಲಿ ಒಂದು ಸಂತೆಯಲ್ಲಿ ನಡೆದ "ಜಗಳದಲ್ಲಿ ವೆರಡು ಪಕ್ಷದವರೂ ಹೊಡೆದಾಡಿ 
ಗಲಭೆಯಾಗುವುದು. ನಿಖಿಲನೂ ಅಮೂಲ್ಯನೂ ಅಲ್ಲಿಗೆ ಹೋಗುವರು. ಹೊಡೆದಾಟದಲ್ಲಿ ಸಿಕಿ 
ನಿಖಲನಿಗೂ ಅಮೂಲ್ಯನಿಗೂ ಗುಂಡಿನೇಟು ಬೀಳುವುದು. ಜನರು ಅವರನ್ನು ಮನೆಗೆ 
ಕರೆದುತರುವರು. ಹೇಗಿದೆ ಎಂದು ವಿಮಲೆ ಕೇಳುವಳು. ಜನ ಅಮೂಲ್ಯ ಬದುಕುವುದಿಲ್ಲ 
ಎನ್ನುವರು. ನಿಖಿಲ ಬದುಕಿದರೂ ಬದುಕಬಹುದು, ಹೇಳುವಂತಿಲ್ಲ. ಇಲ್ಲಿಗೆ ಕತೆ 
ಮುಗೆಯುವುದು. 

ಈ ಕತೆಯ ಸನ್ನಿವೇಶಗಳು, ಜನರ ನಡೆವಳಿಕೆಗಳು, ಮಾತುಗಳು; ಇವುಗಳನ್ನು 
ಹೆಣೆದು ಕತೆ ಹೇಳಿರುವ ರೀತಿ: ಇವೆಲ್ಲ ಒಂದು ವಿಲಕ್ಷಣವಾದ ಪ್ರತಿಭೆಯನ್ನು ತೋರಿಸುತ್ತವೆ. 
ಮೊದಲ ನಮಗೆ ವಿಮಲೆಯ ವಿಷಯದಲ್ಲಿ ಅಕ್ಕರೆ ಹುಟ್ಟುತ್ತದೆ. ಇವಳು ಸಂದೀಪನ 
ವಿಷಯದಲ್ಲಿ ಸ್ವಲ್ಪ ಕುತೂಹಲವನ್ನು ತೋರಿಸಿ' ಅವನು ಎಂಥ” ಅಯೋಗ್ಯ ನಿರಬಹುದೆಂದು 
ಸೂಚನೆ ಕಂಡೊಡನೆ ನಮಗೆ ಭೀತಿಯಾಗುತ್ತದೆ. ಈ ಸಂಸಾರ ಕೆಟಿತೋ ಏನೋ, ಅಯ್ಲೋ, 
ಎಂದುಕೊಳ್ಳುತ್ತೇವೆ. ನಮ್ಮ ಕೈಯಲ್ಲಾಗುವುದಾದರೆ ನಾವು ವಿಮಲೆಗೆ ಬುದ್ದಿ ಹೇಳುತಿದ್ದೆವು: 
ಇವರ ಮನೆಯವರು ಯೌರುದರೂ ಹೇಳಿದರೆ ಆದೀತು ಎಂದುಕೊಳ್ಳುತ್ತೇವೆ. ಆದರೆ” ಈ 
ನಿಖಿಲ ಸ್ಥಾತಂತ್ರ್ಯ ಎನ್ನುವುದನ್ನು ಹೇಗೋ ಅರ್ಥಮಾಡಿಕೊಂಡು ವಿಮಲೆ ಯಾವುದು 
ಇರಿಯೆಂದಳೆ ಅದನ್ನು ಮಾಡಬೇಕು, ತನ್ನ ಬಲವಂತದಿಂದ ತನ್ನ ವಿಷಯದಲ್ಲಿ ಸತ್ಯದಿಂದ 
ನಡೆಯುವುದಾದರೆ ಅವಳು ಸತ್ಯವಂತೆಯಾದಂತಲ್ಲ ಎ೦ದು ಇದ್ದು "ಬಿಡುತ್ತಾನೆ. ನಮಗೆ "ಇವನ 
ವಿಷಯದಲ್ಲಿ ಅಸಮಾಧಾನ. ಅವನ ಗುರು ಎನ್ನುವ ಆ ಮುದುಕನಾದರೂ ಅನಾಹುತವನ್ನು 
ನಿಲ್ಬಿಸಬಾರಡೆ? ಎನ್ನುತ್ತೇವೆ. ಸ್ವಲ್ಪ ಕತೆ ಬೆಳೆದಮೇಲೆ ವಿಮಲೆ ಎಂತಹ ಸಾಮಾನ್ಯ ಸ್ತ್ರೀ, ಈ 
ನಾಯಕನಿಗೆ ಇವಳೇ ಹೆಂಡತಿ, "ಎನ್ನಿಸುತ್ತದೆ. ನಿಖಿಲನ ನಿಲುವು ಅರಿವಿನ ನಿಲುವ. ಅವನ 
ಗುರು ಅವನ ನಿಲುವನ್ನು ಒಪ್ಪಿಕೊಳ್ಳುತ್ತಾನೆ. ನಾವೂ ಅದನ್ನು ಒಪ್ಪಿಕೊಳ್ಳುತ್ತೇವೆ. ಮಧ್ಯೆ ಈ ಹೆಣ್ಣು 
ಏನಾದರೂ ದಾರಿ ತಪ್ಪಿ ಬಿಟ್ಟಕೋ ಎ೦ದು ಶಂಕೆಯಲ್ಲಿರುತ್ತೇವೆ. ಮೆಲ್ಲಮೆಲ್ಲನೆ ಆ ಹಾವು ಈ 
ಹಕ್ಕಿಯ ಬಳಿಗೆ ಬರುತ್ತಿರುವುದನ್ನೂ ಈ ಹಕ್ಕಿ ಅದರ ಕಣ್ಣಿನ ಹೊಳಪಿಗೆ ಮನಸೋತು 
ಮುಗ್ಧವಾಗಿ ಕುಳಿತಿರುವುದನೂ ನೋಡಿ ನಮ್ಮ ಮನಸ್ಸೇ ಕರಗಿಹೋಗುತ್ತದೆ. ಕೊನೆಗೆ ಒಂದು 
ಸಂದರ್ಭದಲ್ಲಿ ಇವರಿವರು ಮೈ ಸೋಕಿರಲಿಲ್ಲವೆಂದು ತಿಳಿದಾಗ, ಸದ್ಯ ಮಹಾರಾಯಕಗಿತ್ತಿ 
ಮನೆಯ ಮಾನ ಇಷ್ಟರಮಟ್ಟಿಗೆ ಉಳಿಸಿದಳಲ್ಲ, , ಎಂದುಕೊಳ್ಳುತ್ತೇವೆ. ಈ ಎಲ್ಲ ಸಂದರ್ಭವೂ 
ಕತೆಯಲ್ಲಿ ಪ್ರವಾಹವಾಗಿ ಹರಿದುಬರುತ್ತದೆ. ಅತ್ತ ಇತ್ತ ನೋಡುವುದಕ್ಕೆ ನಮಗೆ ಹೊತ್ತಿಲ್ಲ, ಅದು 
ನಮ್ಮನ್ನು "೪ದುಕೊಂಡು ಹೋಗುತ್ತದೆ. ಈ ಕತೆಯನ್ನು ಹೇಳಿರುವ "ರೀತಿ ಸುಂದರವಾದದ್ದು, 
ಶಕ್ತಿಯುಕ್ತವಾದದ್ದು 

ಇದಾದಮೇಲೆ ಇದು ಇಷ್ಟು ಸೊಗಸಾಗಿರುವುದಕ್ಕೆ ಕಾರಣ ಇದರಲ್ಲಿ ಆಯಾ ವ್ಯಕ್ತಿಗಳು 
ಮಾತನಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವುದು. ಇದು ಇಂಗ್ಲೀಷ್‌ ಸಾಹಿತ್ಯದಲ್ಲಿ 
ಅಲ್ಲಲ್ಲಿ ಕಾಣುವ ಪದ್ದತಿ; ಬಂಕಿಂಚಂದ್ರ ಚಟರ್ಜಿಯವರ ರಜನೀ" ಎಂಬಿ ಕತೆಯಲ್ಲಿ ನಮ್ಮ 
ಜನರಿಗೆ ಪರಿಚಯವಾಗಿರಬೇಕು. ಇದನ್ನು ಆರ೦ಭಿಸಿದವರ ಉದ್ದೇಶ ಕತೆಯ ವ್ಯಕ್ತಿಗಳ 
ಮನಸ್ಸಿನ ತೋರಿಕೆಗಳನ್ನೆಲ್ಲ ವಿವರಿಸಬೇಕೆನ್ನುವುದು. ನಡೆದ ಒಂದೇ ವಿಷಯವನ್ನು ಹಲವರು 
ಹೇಳುವ ಸಂದರ್ಭ ಈ ಪದ್ಧತಿಯಲ್ಲಿ ಸಹಜವಾಗಿ ಒದಗುತ್ತದೆ. ಇದರಿಂದ ಬರಿದೊಂದು 
ವಿಷಯದಲ್ಲಿಯೂ ಹಲವರ ಮನಸ್ಸಿನ ಸಣ್ಣ ಪುಟ್ಟಿ ಹಲವು. ಭಾವನೆಗಳನ್ನೆಲ್ಲ ವರ್ಣಿಸುವ 
ಸಂದರ್ಭ ಬರುತ್ತದೆ. ಕಥನದಲ್ಲಿ ಕೌಶಲ್ಯ ಕಡಮೆಯಾದರೆ ಒ೦ದು ಪಾತ್ರ “ಹೇಳುವುದನ್ನೇ 


ಇನ್ನೊಂದು ಪಾತ್ರ ಹೇಳುವಂತಾಗಿ ಹೊಸತು ಕಾಣದೆ ಬೇಸರವಾಗುವುದು. ಮನೋವೃತ್ತಿಯನ್ನು 
ವಿವರಿಸುವಲ್ಲಿ ಕೂಡ ಅದನ್ನು ವಿವರವಾಗಿ ತಿಳಿಯುವ ಊಹೆ, ಅದರ ಒಂಡೊಂದು" 
ಅಂಶವನ್ನೂ ' ಸ್ಪಷ್ಟವಾಗಿ ತೋರಿಸುವ ಬರಹ, ಇಲ್ಲದಿದ್ದರೆ ಕತೆ ನೀರಸವಾಗುವುದು. 
ಮನಸ್ಸಿನಮೇಲೆ ಬರುವ ಒಂದೊಂದು ಅಲೆಯ ಇಲ್ಲಿ "ಹೊರಗಣ ವ್ಯಾಪಾರದಂತೆ ಒಂದು 
ಉದ್ಯಮವಾಗಬೇಕು. ಆ ಅಲೆಯನ್ನು ಉದ್ಯಮದಂತೆ ವಿವರಿಸಬಲ್ಲ "ಮಾತು ಇರಬೇಕು. 

೦ದು ಮನಸ್ಸಿನ ಓಲಾಟವೂ ಒಂದೊಂದು ಸಾಗರದ ತೆರೆಯ ಮಾಲೆಯಂತೆ 
ನತ ಇದಾಗದಿದ್ದರೆ ವರ್ಣನೆ ಇರುತ್ತದೆ, ವಿಷಯವಿರುವುದಿಲ್ಲ; ಆ ವರ್ಣನೆಯ 
ಮೂಕನು ಸಂತೆಯನ್ನು ವರ್ಜಿಸುವಂತೆ ಆಗುತ್ತದೆ. ಇಂಥ ಕಷ್ಟವಾದ ರೀತಿಯನ್ನು ಅವಲಂಬಿಸಿ 
ಠಾಕೂರರು ಈ ನಾಲ್ಕಾರು ಮನಸ್ಸು ಗಳ ಪ್ರವೃಕ್ತಿಗಳನ್ನೆಲ್ಲಾ ವಿವರ ವಿವರವಾಗಿ 'ನಿರ್ಣಿಸಿದಾರೆ: 
ಓದುವವರಿಗೆ ಇದೆಲ್ಲವೂ ರುಚಿಸುವಂತೆ ಅದಕ್ಕೆ ಜೀವಕಳೆಯನ್ನು ಕೊಟ್ಟಿದಾರೆ. 

ಇದರಮೇಲೆ ಈಪು ಸ್ತಕದಲ್ಲಿ ಚರ್ಚೆಗೆ ಬರುವ ಅನೇಕ ವಿಷಯಗಳು ಗೋರಾದಲ್ಲಿ 
ಬರುವ ವಿಷಯಗಳಂತೆ ಆಡುತ ದಿನವೂ ಅನುಭವದಲ್ಲಿ ಬರತಕ್ಕವು. ಮನೆಯ ಹೆಂಗಸರು' 
ಮನೆಯಲ್ಲಿಯೇ ಇರುವುದು ಒಳ್ಳೆಯದೇ, ಹತ್ತುಕಡೆ ಹೋಗಿಬರುತ್ತಾ ಹತ್ತು ಜನರನ್ನು ನೋಡಿ 
ಮಾತನಾಡಿಸಿ ಧಾರಾಳವಾಗಿ ” ನಡೆದುಕೊಳ್ಳುವುದು ಒಳ್ಳೆಯದೆ? ' ರಾಷ್ಟ್ರದ “ಸೇವೆಗೆ 
ಸ೦ದೀಪನಂತೆ ಎಗ್ಗಿಲ್ಲದ ಜನರು ಹೆಚ್ಚು ಕೆಲಸಮಾಡುವರೇ, ನಿಪಿಲನಂತಹ ಸಾತಿಕರು ಹೆಚ್ಚು 
ಕೆಲಸಮಾಡುವರೇಿ "ಹಿಂದೂಗಳು ತಮ್ಮ ಮೂಗಿನ ನೇರಕ್ಕೆ ತಾವು er 
ಮುಸಲ್ಮಾನರನ್ನು ಬಲಾತ್ಕರಿಸಬಹುದೇ, ಮುಸಲ್ಮಾನರು ಪ್ರತಿಭಟಿಸಿ ತಮ್ಮ ಇಷ್ಟದಂತೆ 
ನಡೆದುಕೊಳ್ಳಬಹುದೇ? ಇದೆಲ್ಲಾ ಬಹಳ ಮುಖ್ಯವಾದ ಮಾತು. ಇದೆಲ್ಲವನ್ನೂ ಈಪು ಸ್ತಕದಲ್ಲಿ 
ಸನ್ನಿವೇಶಗಳಲ್ಲಿ ತಂದು ಚರ್ಚೆಮಾಡಿದೆ. ಇಲ್ಲಿನ" ಪದ್ದತಿ ಗೋರಾ ಪು ಸ್ವಕದಲ್ಲಿ. 011. 
ಪದ್ದತಿಯೇ, ಆದರೆ ಚರ್ಚೆ ಅಲ್ಲಿಯಷ್ಟು ಲಂಬವಾಗಿಲ್ಲ' ಕತೆ ಉಂ ಹರಿಯುವುದರಿಂದಲೂ 
ಸನ್ನಿವೇಶ ತೀಕ್ಷ ವಾಗಿರುವುದರಿಂದಲೂ ಚರ್ಚೆ” ಅಲ್ಲಿಯಷ್ಟು ಬರಿಯ ಚರ್ಚೆಯಾಗಿ 
ಕಾಣುವುದಿಲ್ಲ; “ಸನ್ನಿವೇಶದಲ್ಲಿ ಬೆರೆತು ಕತೆಯಾಗಿ ಕಾಣುತ್ತದೆ. ಚರ್ಚೆಯಾಗಿರುವ 
ವಿಷಯವಾದರೂ ಎಂದಿನ ಪ್ರಶ್ನೆಗಳೇ. ಒ೦ದಲ್ಲ ಒಂದು ರೂಪದಲ್ಲಿ ನಿತ್ಯವೂ ಜನಕ್ಕೂ 
ಮನುಷ್ಯನಿಗೂ ಬರತಕ್ಕವು; “ ಮನುಷ್ಯನಾಗಲಿ ಜನಾಂಗವಾಗಲಿ ನಿತ್ಯ ಉತ್ತರ 
ಹೇಳಬೇಕಾದಂಥವು. ಠಾಕೂರರ ಮತ್ತು ' ಅವರ ಸಮೀಪದವರ ಜೀವನಗಳಲ್ಲಿ ಇಂಥ 
ಸನ್ನಿವೇಶಗಳು ಬಂದುವೆಂದು ತೋರುತ್ತದೆ. ಅದಕ್ಕೆ ಅವರು ನಿಖಿಲನಂತೆ ಉತ್ತರಕೊಟ್ಟೆರಬೇಕು. 
ಇದರಿಂದ ಅವರಿಗೆ ಅವರ ಸೀಮೆಯಲ್ಲಿ ಸ್ವಲ್ಪ ಜನ ಹಗೆಗಳಾದರು. ಇದು ಇವರ ಪತ್ರಗಳಲ್ಲಿ 
ಒಂದೆರಡು ಕಡೆ ಕಾಣುತ್ತದೆ. ಈ ಸಂಬಾಷ ಣೆಗಳು ಕತೆಯಲ್ಲಿ ಸ್ಥಾರಸ್ಕವಾಗಿರುವುದಲ್ಲದೆ 
ಗ್ರಂಥಕರ್ತರ ಅನುಭವವನ್ನೂ ನಿರ್ಧರವನ್ನೂ ಸೂಚಿಸುವ "ಕಾರಣದಿಂದಲೂ ನಮಗೆ 
ಮುಖ್ಯವಾಗಿವೆ. 

ಇಷ್ಟು ಒಳ್ಳೆಯ ಕತೆಯ ವಿಷಯ ಒಂದೆರಡು ಆಕ್ಷೇಪವನ್ನು ಹೇಳಿದರೆ ಅದನ್ನು 
ಅತಿವಿಮರ್ಶೆ ನಿಂದು ಭಾವಿಸಲಾಗದು. ಈ ಕತೆಯಲ್ಲಿ ನಿಖಿಲ ' ವಿಮಲೆಯನ್ನು ಅವಳಿಷ್ಟದಂತೆ 
ಹೋಗುವುದಕ್ಕೆ೦ಂದು ಬಿಡುತ್ತಾನೆ. ಹೆಂಡತಿಯ ವಿಷಯದಲ್ಲಿ ಪ್ರೇಮವಿರುವವನು ಅವಳು 
ತಪ್ಪುದಾರಿ ನಡೆದಾಳೆಂಬ ಸಮಯದಲ್ಲಿ ಅವಳನ್ನು ತಡೆಯುವುದಾದರೆ ಅದು ಕೇವಲ ಸ್ಟಾರ್ಥ 
ಮಾತ್ರವಾಗಲಾರದು. ಅದು ಅವಳ. ಒಳ್ಳೆಯದಕ್ಕಾಗಿಯೂ ಮಾಡುವ ಕೆಲಸ. ಇಂಥ 
ಸಂದರ್ಭದಲ್ಲಿ ಮಮತೆಯಿಂದ ಬರುವ ಅಡ್ಡಿ ಎಷ್ಟು, ಕನಿಕರದಿಂದ ಬರುವ ಅಡ್ಡಿ ಎಷ್ಟು, 
ಎಂದು ಹೇಳುವುದು ಕಷ್ಟವಾಗಬಹುದು. "ಆದರೂ ಕನಿಕರದಿಂದ ಬರುವ ಅಡ್ಡಿಯೂ 
ಸ್ವಲ್ಪವಿರುತ್ತದೆ. ನಿಖಿಲನ೦ತಹ ಉತ್ತಮ ಜೀವಿಯಲ್ಲಿ ಈ ಭಾಗ ಬಹಳ ಹೆಚ್ಚಾಗಿ ಇದ್ದಿರಬೇಕು. 
ಆದರೆ ಅದು ಈ ಕತೆಯಲ್ಲಿ ಕಾಣುವುದಿಲ್ಲ; ಕ೦ಡಹಾಗಾದರೂ ನಿಶ್ಚೇಷ್ಟವಾಗಿದ್ದುಬಿಡುತ್ತದೆ. ಇಲ್ಲಿ 
ಇಂಥ ಜ್ಞಾನಿಯಾದ ಪತಿಯ ಮನೋಧರ್ಮವನ್ನು ಸರಿಯಾಗಿ ನಾಚಿಸಿದಂತಾಯಿತೆ ಎಂಬ 
ವಿಷಯದಲ್ಲಿ ನನಗೆ ಸಂದೇಹ ಆಮೇಲೆ ವಿಮಲೆ ಸಂದೀಪನನ್ನು ಏನೇನೋ 
ಮಾತುಗಳನ್ನಾಡುವುದಕ್ಕೆ ಬಿಡುತ್ತಾಳೆ, ಅವನು ಆಡುತ್ತಿದ್ದರೆ ಕೇಳುತ್ತ ಸುಮ್ಮನೆ ಇರುತ್ತಾಳೆ; 
ತಾನೂ ಸ್ಪಲ್ಪ ಸಂದಿಗ್ಗನಾದ ಮಾತುಗಳನ್ನು ಆಡುತ್ತಾಳೆ. ಆದರೆ ದೇಹವನ್ನು ಅವನಿಗೆ 
ಕೊಟ್ಟಿರಲಿಲ್ಲ. ಕವಿ ಇಲ್ಲೆ ಸ್ವೀಕರಿಸಿರುವ ಸ್ತ್ರೀ ಪರಿಶುದ್ಧತೆಯ ಮಟ್ಟಿ ಸ್ಪಲ್ಪ ತಗಿನೆದು. ಅದು 


ಪರಿಶುದ್ಧತೆಯೇ ಅಲ್ಲವೆನ್ನಬೇಕಾಗುತ್ತದೆ. ಇದು ಮುರಿದ ನೌಕದಲ್ಲಿ ರಮೇಶನಲ್ಲಿ ಕಂಡ 
ತೊಡಕು” ಸಭ್ಯಳಾದ ಸ್ತ್ರಿ ¥ ಪರಪುರುಷನನ್ನು ಇಂಥ ಮಾತುಗಳನ್ನಾಡುವುದಕ್ಕೆ ಒಪ್ಪಿ ಬಿಡಲಾರಳು. 
ಬಿಟ್ಟಳಾದರೆ "ಅವನು ಮುಟ್ಟಿದಷ್ಟರಿಂದ ಕ್ರುದ್ಧಳಾಗುವ ಅಧಿಕಾರ 'ಅವಳಿಗಿರುವುದಿಲ್ಲ 
ಇಂಥವಳು ಅವನು ಮಟ್ಟಿದಿದ್ದ ಮಾತ್ರಕ್ಕೆ 'ಶುದ್ಧಳಾಗಿರಲಾರಳು. ಇನ್ನು ಕೊನೆಯಲ್ಲಿ 
ಗ್ರಂಥಕರ್ತರು ನಿಖಿಲನು ತೀರಿಹೋದನೇ ಉುಳಿದುಕೊಂಡನೇ ಎನ್ನುವುದನ್ನು ಸ್ಪಷ್ಟವಾಗಿ' 
ಸೂಚಿಸದೆ ಕತೆಯನ್ನು ಮುಗಿಸುತ್ತಾರೆ. ಇದು ಕತೆ ಓದುವವರ ಮನಸ್ಸನ್ನು ಕುತೂಹಲದಲ್ಲಿ 
ಬಿಡುವುದಕ್ಕಾಗಿ ಮಾಡಿರುವ ಯುಕ್ತಿ ಎಂದು ಕಾಣುತ್ತದೆ. ಕತೆಯ ಮಧ್ಯದಲ್ಲಿ. ಕುತೂಹಲವನ್ನು 
ಹುಟ್ಟಿಸುವುದೂ ಅದು ಹರಿಯದಂತೆ ನಿಲ್ಲಿಸುವುದೂ ನಾಯ. ಆದರೆ ಕತೆಯ ಕೊನೆಯಲ್ಲೆ 
ಹೀಗೆ ಬಿಡುವುದು ಅಷ್ಟು ಸಾಧುವಾದ ಪದ್ಧತಿಯೆಂದು ಹೇಳಲಾಗುವುದಿಲ್ಲ. ಕತೆಗೆ ಒಂದು 
ಮುಕ್ತಾಯ ಬೇಕು. ಅದಿಲದಿರುವುದು ಒಂದು ಇರತೆಯಾಗುತ್ತದೆ. 

ಈ ಕತೆ ಅಚ್ಚಾದಾಗ ಬಹಳ ಜನ ಇದನ್ನು ಬಂಗಾಳದೆ ಜೀವನಕ್ಕೆ ಅನ್ವಯಿಸಿಕೊ೦ಡು 
ಗ್ರಂಥಕರ್ತರನ್ನು ಆಕ್ಷೇಪಣೆ ನೆ ಮಾಡಿದರೆಂದು ಕಾಯುತ್ತದೆ. ಪೂರ್ವಾಚಾರದ ಮಹಿಳೆಯೊಬ್ಬರು 
ನದು ಸುಧಾರಕ ಜನದ ಜೀವನದ ಚಿತ್ರವಾಗಬಹುದೇ ಹೊರತು ಪೂರ್ವಾಚಾರದವರ 
ಚಿತ್ರವಾಗಲಾರದು ಎಂಬ ದೃಷ್ಟಿಯಿಂದ ಠಾಕೂರರಿಗೆ ಒ೦ದು ಪತ್ರವನ್ನು ಬರೆದರು. ಅದಕ್ಕೆ 
ಕವಿವರರು “ಮನುಷ್ಯ ನ ಸ್ವಭಾವಕ್ಕೆ ಸುಧಾರಣೆಯ ಸಂಸಾರ, ಪೂರ್ವಾಚಾರದ ಸಂಸಾರ ಎಂಬಿ 
ಭೇದವಿಲ್ಲ ಇದರಲ್ಲಿ ) ಔವರೆನ್ನು ಅಥವಾ ಅವರನ್ನು ಎತ್ತಿ ಹಾಕಬೇಕೆಂಬ ಉದ್ದೇಶವಿಲ್ಲ ಅಥವಾ 
ಇದ್ದಿತು; "ಗ್ರಂಥಕರ್ತನಾದವನು ತನಗೆ ಯಾವುದು ಸರಿಯೆಂದು ತೋರುತ್ತದೋ' ಅದನ್ನು 
ಹೇಳಬೇಕಲ್ಲದೆ ಬೇರೆ ಏನನ್ನು ಹೇಳುವುದೂ ಸಾಧ್ಯವಲ್ಲ? ಎಂದು ಉತ್ತರ ಕೊಟ್ಟಿರು.. 
ಇವರಲ್ಲೆಲ್ಲಾ' ಠಾಕೂರರು ತನ್ನ “ಅಭಿಪ್ರಾಯವನ್ನು ದೈರ್ಯವಾಗಿ ತೋರಿಸಿದ್ದಾದೆ. ಜನರನ್ನು 
ಮೆಚ್ಚಿಸುವಷ್ಟರ ಉದ್ದೇಶದಿಂದ ಬರೆದ ಗ್ರಂಥ ದೇಶಸೇವೆಯನ್ನು ಮಾಡಲಾರದು, ಜನರನ್ನು 
ಉದ್ದಾರಮಾಡಲಾರದು. ಸತ್ಯಕ್ಕಾಗಿ ತತ್ವಕ್ಕಾಗಿ ಹೊಡೆದಾಡುವವನು ತನ್ನ ಅಭಿಪ್ರಾಯವನ್ನು 
ಹೇಳಡೇಕು; ಜನರು ಅವರ ಇಷ್ಟದಂತೆ" ಮೆಚ್ಚುವುದಕ್ಕೆ ಅಥವಾ ಹಳಿಯುವುದಕ್ಕೆ ಬಿಡಬೇಕು. 
ಮೊತ್ತದಲ್ಲಿ ಈ ಕತೆ ಠಾಕೂರರ ಕಥೆಗಳಲ್ಲೆಲ್ಲ “ಉತ್ತಮವಾದದೆ೦ದು ಹೇಳುವಂತಿದೆ. 
ಒಂಡೊಂದು ಅಧ್ಯಾಯವೂ ಒಂದು ಸಣ್ಣ ಕೆತೆಯಂತಿದೆ; ಎಲ್ಲ ಸೇರಿ ಒಂದು ಕಥಾ 
ಗುಚವಾಗಿದೆ. ಪ್ರಾಯಶಃ ಇದು ಇಷ್ಟು 'ಚಿನ್ನಾಗುವುದಕ್ಕೆ ಇದೇ ಕಾರಣವೆನ್ನಬಹುದು. 
ಠಾಕೂರರದು ಸಣ್ಣ ಕತೆ ಬರೆಯುವುದರಕ್ಕೆ ಅದ್ಭುತವಾದ ಶಕ್ತೆ ಆ ಶಕ್ತಿ ಇಲ್ಲಿ ಚೆನ್ನಾಗಿ ಪ್ರಕಾಶಕ್ಕೆ 
ಬಂದಿದೆ. ಸನ್ನಿವೇಶದ ಮಹಿಮೆಯಿಂದ ಈ. ಹಲವು ಸ ಸಣ್ಣ ಕತೆಗಳು ಒ೦ದು ಡೊಡ್ಡ ಕತೆಯಾಗಿವೆ” 
ಗ್ರ೦ಥ ಸಣ್ಣ ಕತೆಗಳ ಅಚ್ಚು ಕಟ್ಟನ್ನೂದೊಡ್ಡಕತೆಯ ಗಾತ್ರ; ವನ್ನೂಕಥಾ ವಿಸ್ತಾರವನ್ನೂ ಪಡೆದಿದೆ. 


೩೯. ಚತುರಂಗ ಅಥವಾ ಹರಿದ ಅನುಬಂಧಗಳು 

"ಹರಿದ ಅನುಬಂಧಗಳು” ಎ೦ಬ ಅರ್ಥಬರುವ ಹೆಸರಿನ ಒಂದು ಕತೆ ಇಂಗ್ಲೀಷಿನಲ್ಲಿ 
ರವೀಂದ್ರರ ಸಣ್ಣ ಕತೆಗಳ ಒಂದು ಗುಚ್ಛದಲ್ಲಿ ಸೇರಿರುವ ಒಂದು ದೊಡ್ಡ ಕತೆ. ಬಂಗಾಳಿಯಲ್ಲಿ 
ಅದರ ಹೆಸರು ಚೆತುರಂಗ. ಸತೀಶ ಶ್ರೀವಿಲಾಸ ಎನ್ನುವವರು ಇಬ್ಬರು ವಿದ್ಯಾರ್ಥಿಗಳು. ಪರಸ್ಪರ' 
ಬಹು ವಿಶ್ವಾಸವುಳ್ಳ ಸ್ನೇಹಿತರು. ಸತೀಶನು ಬಹಳ ಮೇಧಾವಿ; ಬಹಳ ಗಟ್ಟಿ "ಮನಸ್ಸಿನ ತರುಣ. 
ಶ್ರೀವಿಲಾಸನೂ ಗುಣಶಾಲಿಯೇ, ಅವನೇ ಕಥೆಯನ್ನು ಹೇಳುವುದರಿಂದ ಕತೆಯಲ್ಲಿ ಅವನ 
ಪ್ರಶಂಸೆ ಅಷ್ಟು ಬರುವುದಿಲ್ಲ. ಸತೀಶನ ತಂದೆ" ಆಚಾರಶೀಲನಾದ ಹರಿಮೋಹನ, 
ನಾಸ್ತಿಕಶಿಖಾಮಚಿ ದೊಡ್ಡಪ್ಪ 'ಜಗಮೋಹನ ಸತೀಶನನ್ನು ಸಾಕುತ್ತಿರುವನು. ನಾಸ್ತಿಕನು 
ಪೋಷಿಸಿದ ಸತೀಶ ಸತ್ತವ೦ತನಾದನು. ಹರಿಮೋಹನನು “ಅಾಕಿದ ಅವನ ಹಿರಿಯ ಮಗ 
ಅಷ್ಟೇನೂ ಯೋಗ್ಯನಾಗಲೆಲ್ಲ. ಜಗಮೋಹನ ಜಾತಿ ಭೇದಗಳನ್ನೆಣಿಸದೆ ಬಡಬಗ್ಗರ ವಿಷಯದಲ್ಲಿ 
ಕನಿಕರದಿಂದ ನಡೆದುಕೊಳ್ಳುವನು. ಇವನ ವರ್ಣೋಲ್ಲಂಘನ ಹರಿಮೋಹನನಿಗೆ' 
ಸಮಾಧಾನವಿಲ್ಲ. ಇವರಿವರ "ಜಗಳದಲ್ಲಿ ಸತೀಶನ ಪಾಡು ಕಷ್ಟವಾಯಿತು. ಅವನಿಗೆ 
ದೊಡ್ಡಪ್ಪನನ್ನು 'ಬಿಡುವುದಕ್ಕೆ ಇಷ್ಟವಿಲ್ಲ; ಆದರೆ ಹರಿಮೋಹನನ ನಿಷ್ಠುರಕ್ಕಾಗಿ ಜಗಮೋಹನ 
ಅವನನ್ನು ತನ ಜೊತಿಗೆ ಇರಬೇಡವೆಂದು ಕಳುಹಿಸಿ ಬಿಡುವನು. *ಜಗಮೋಹನನು 
ಆಚಾರಬಿಟ್ಟಿದಾನೆಂಬ ಕಾರಣದಿಂದ ಅವನಮೇಲೆ ಒಂದು ದಾವೆ ತಂದು ಹರಿಮೋಹನ 


ಅವನ ಭಾಗದ ಆಸ್ತಿಯನ್ನು ತಾನೇ ತೆಗೆದುಕೊಳ್ಳುವನು. ಇಷ್ಟರಲ್ಲಿ ಬೇರೆ ಹೋಗಿದ್ದ ಸತೀಶ 
ಯಾವನೋ ಒಬ ) ದುಷ್ಟ ಕೆಡಿಸಿದ್ದ ಗರ್ಭಿಣಿಯಾದ. ದಿಕ್ಕಿಲ್ಲದ ನಿದಷೆ ಒಬ್ಬಳ ವಿಷಯ" ತಿಳಿದು 
ಅವಳಿಗೆ ಸಹಾಯ ಮಾಡಬೇಕು ಎಂದು ಜಗಮೋಹನನ ಬಳಿಗೆ ಬಿರುವನು. ಅವಳಿಗೆ 
ಜಗಮೋಹನನಿರುವ ಮನೆಯಲ್ಲಿ ಸ್ಥಳಮಾಡಲು, ಅವಳನ್ನು ಕೆಡಿಸಿದವನು ಹರಿಮೋಹನನ 
ಹಿರಿಯ ಮಗ ಪುರಂದರನೆಂದು ವ್ಯಕ್ತವಾಗುವುದು. ಜನರು ಸಿಕ್ಕಿದ ಹಾಗೆ ಆಡಿಕೊಳ್ಳಲು 
ಮೊದಲಾದದರಿಂದ ಸತೀಶ ಅವಳನ್ನು ಇನು ಮದುವೆಯಾಗುವೆನೆನ್ನುವನು. ಇದಕ್ಕೆ ಏರ್ಪಾಡು 
ಮಾಡುತ್ತಿರಲಾಗಿ ಆ ತರುಣಿ ವಿಷ ತೆಗೆದುಕೊಂಡು ಪ್ರಾಣಬಿಡುವಳು. "ಇಷ್ಟರಲ್ಲೇ ಜಗಮೋಹನ 
ತೀರಿಹೋಗುವನು. ಸತೀಶನೂ ಕಣ್ಮರೆಯಾಗುವನು. ಕೆಲವು ದಿನಗಳ ಮೇಲೆ ಅವನು ವಿಷ್ಣು 
ಭಕ್ತನಾದ ಲೀಲಾನಂದ ಸ್ವಾಮಿಯ ಬಳಿ ಸೇವೆಯಲ್ಲಿರುವನೆಂದು ಶ್ರೀವಿಲಾಸನಿಗೆ' 
ತಿಳಿಯುವುದು. ಶ್ರೀವಿಲಾಸನೂ ಅಲ್ಲಿಗೆ ಹೋಗುವನು. ನಾಸ್ತಿಕನಾಗಿದ್ದ ಕಾಲದಲ್ಲಿ ಅತಿ 
ನಾಸ್ತಿಕನಾಗಿದ್ದ ಸತೀಶ ಈಗ ಆಸ್ತಿಕತೆಯಲ್ಲಿಯೂ ಮುಗಿಲನ್ನು ಮುಟ್ಟೆರುವನು. ಸ್ನೇಹದ 
ಸಲುವಾಗಿ ಶ್ರೀವಿಲಾಸನೂ ಅವನ ಜೊತೆಯಲ್ಲಿ ನಿಲ್ಲುವನು. ಲೀಲಾನಂದ: ಸ್ವಾಮಿ ಶಿವತೋಷ 
ಎಂಬ ಶಿಷ್ಯ ನಿಂದ ಅವನ ಆಸ್ತಿಯನ್ನೂ ಅದರೊಂದಿಗೆ ಅವನ ವಿಧವೆ ದಾಮಿನಿಯ ರಕ್ಷಣೆಯ 
ಭಾರವನ್ನೂ ಹೊಂದಿರುವನು. ದಾಮಿನಿಗೆ ಸ್ವಾಮಿಯಲ್ಲಿ ಭಕ್ತಿಯಿಲ್ಲ; ಅವನ ವಿಷಯದಲ್ಲಿ 
ತನಗಿರುವ “ಅಶ್ರದ್ದೆಯನ್ನು ಅವಳು ಹತ್ತಾರು ವಿಧದಲ್ಲಿ ತೋರಿಸುವಳು. ಅವಳಿಗೆ ಸತೀಶನಲ್ಲಿ 
ಪ್ರೇಮ; ಸತೀಶನಿಗೆ ತನ" ಕಡೆ ಗಮನವೇ ಇಲ್ಲವೆಂದು ಅವಳಿಗೆ ಅಸಮಾಧಾನ. ಅದನ್ನೆಲ್ಲ 
ಅವಳು ಸ್ವಾಮಿಯಮೇಲೆ ತೋರಿಸುವಳು; ಆಮೇಲೆ ಸತೀಶನಿಗೆ ಸಂತೋಷವಾಗಲೆಂದು' 
ಕೆಲವು ಸಲ ಸ್ವಾಮಿಯ ವಿಷಯದಲ್ಲಿ ಸರಿಯಾಗಿ ನಡೆದುಕೊಳ್ಳುವಳು. ಇವರೆಲ್ಲ ಒ೦ದು ಸ್ಥಳಕ್ಕೆ 
ಹೋಗಿದ್ದಾಗ ದಾಮಿನಿ ರಾತ್ರಿಯಲ್ಲಿ "ಸತೀಶನ ಬಳಿಗೆ ಹೋಗಿ “ಅವನ ಕಾಲ "ಹತ್ತಿರ ಕುಳಿತು 
ಅಳುತ್ತಿರುವಳು. ಸತೀಶನಿಗೆ ಏನೋ ಸ್ವಪ್ನ, ಅದರಲ್ಲಿ ಯಾವುದೋ ಕಾಡುಮೈಗ ಹತ್ತಿರ 
ಬಂದಂತೆ ಅನುಭವ. ಇದಾದಮೇಲೆ ದಾಮಿನಿ ಮೊದಲಿಗಿಂತ ಹೆಚ್ಚಾಗಿ ಶ್ರೀವಿಲಾಸನನ್ನು 
ಹತ್ತಿರಕ್ಕೆ ಕರೆಯುವುದು, ಮಾತನಾಡಿಸುವುದು, ಹೀಗೆ ಮಾಡಿ ಸತೀಶನಿಗೂ ಸ್ವಾಮಿಗೂ ಸ್ವಲ್ಪ. 
ಚಿ೦ತೆಯನ್ನುಂಟು ಮಾಡುವಳು. ಸತೀಶ ದಾಮಿನಿಗೆ ನೀನೆಲ್ಲಾದರೂ ಹೋಗು ಎನ್ನುವನು? 
ಅವಳು ಒಪ್ಪು ವುದಿಲ್ಲ. ಸತೀಶನು ಅವಳನ್ನು ಹೊರಟು ಹೋಗೆಂದು ಹೇಳಿದ್ದು “ತನ್ನಲ್ಲಿ 
ತಪ್ಪಾಯಿತೆಂದು ತಿಳಿಯುವನು, ಅವಳ ಕ್ಷಮೆಯನ್ನು ಬೇಡುವನು. ಇದರಿ೦ದ ಅವಳ "ಮನಸು. 
ಕರಗೆ ಅವಳು ಸ್ವಾಮಿಯ ವಿಷಯದಲ್ಲಿ ವಿನಯದಿಂದ ನಡೆದುಕೊಳ್ಳುವಳು. ಈ ಮಧ್ಯೆ 
ಸ್ವಾಮಿಯ ಶಿಷ್ಯಃ ರಲ್ಲಿ ಒಬ್ಬನು ತನ್ನ ಹೆಂಡತಿಯ ತಂಗಿಯನ್ನು ಕೆಡಿಸಿ ಹೆಂಡತಿಯ ಬಲವಂತಕ್ಕಾಗಿ' 
ಆ "ಹುಡುಗಿಯನ್ನು "ಮುದುವೆಯಾಗುವನು. ಆ ಹೆಂಡತಿ ವಿಷ ತೆಗೆದುಕೊಂಡು ಪಾ ್ರಾಣಬಿಡುವಳು. 
ದಾಮಿನಿ ಸತೀಶನನ್ನು, ನಿಮ್ಮ ಭಜನೆಯಿಂದ ಕೀರ್ತನೆಯಿಂದ ಯಾವ ಜೀವ 
ಉದ್ದಾರವಾಯಿತು, ಎಂದು ಕೇಳುವಳು. ಸತೀಶ ಮತ್ತೆ ಸ್ವಾಮಿಯನ್ನು ಬಿಟ್ಟು ಹೋಗುವನು. 
ಶ್ರೀವಿಲಾಸ ದಾಮಿನಿಯರು ಅವನ ಜೊತೆಯಲ್ಲಿರಲು ಸತ್ವವನ್ನು ತಿಳೆಯುವೊದಕಾಗಿ ಸತೀಶ 
ವೃಥೆಯಲ್ಲಿ ಈಸುವನು. ದಾಮಿನಿ ಏನೇನು ಮಾಡಿದರೂ ಸತೀಶ ಅವಳನ್ನು ಮದುವೆಯಾಗುವ 
ಚನೆಯನ್ನು ಮಾಡುವುದಿಲ್ಲ; ನನ್ನನ್ನು ಬಿಟ್ಟು ಬಿಡು, ನನ್ನ ದಾರಿ ಬೇರೆ, ಎಂದು 
ಬೇಡಿಕೊಳ್ಳುವನು. ಅವಳು ಒಪ್ಪುವಳು. ಆದರೆ ಹೋಗುವುದಕ್ಕೆ ಇರುವುದಕ್ಕೆ ಒಂದು ಸ್ಥಳವಿಲ್ಲ 
ಊರಜನವೆಲ್ಲ ಇವರನ್ನು ಕುರಿತು ಆಡಿಕೊಳ್ಳುತ್ತಿರುವರು. ಹೀಗಿರುವಲ್ಲಿ ಶ್ರೀವಿಲಾಸ 
ದಾಮಿನಿಯನ್ನು ನನ್ನನ್ನು ಮದುವೆಯಾಗುವೆಯಾ ವಂದು ಕೇಳುವನು. ದಾಮಿನಿ, ನಿನಗೇನು 
ಹುಚ್ಚು ಹಿಡಿಯಿತೆ ಎಂದು ಕೇಳುವಳು; ನಿಜವಾಗಿಯೂ ಅದು ತನ್ನ ಅಪೇಕ್ಷೆ ಎಂದು ಅವನು 
ಹೇಳಲಾಗಿ ಅವನನ್ನು ಮದುವೆಯಾಗಲು ಒಪು ವಳು. ಮದುವೆಯಾದಮೇಲೆ ಕೊಂಚ ಕಾಲ 
ಸುಖವಾಗಿದ್ದು ದಾಮಿನಿ ರೋಗ ಬಂದು ತೀರಿಹೋಗುವಳು. ಹೋಗುವಾಗ್ಗೆ ಗಂಡನಿಗೆ, ನನಗೆ 
ನಿನ್ನ ಸಹವಾಸ ಸಾಕಾದಷ್ಟು ದೊರೆಯಲಿಲ್ಲ, ನನ್ನ ಇನ್ನೊಂದು ಜನದಲ್ಲಿ ಮರಳಿ ನೀನು 
ನನ್ನವನಾಗಬೇಕೆಂದು ನನ್ನ "ಆಸೆ ಎನ್ನುವಳು. ಅವಳು ತೀರಿಹೋದ ತೇಲೆ ಶ್ರೀವಿಲಾಸ ಈ 
ಕತೆಯನ್ನು ಹೇಳುವನು. 
ದು ದೊಡ್ಡದಾದ ಒಂದು ಸಣ್ಣ ಕತೆ. ಇದರಲ್ಲಿ ಸಣ್ಣ ಕತೆಯಲ್ಲಿ ಇರಬೇಕಾದ 
ಮಿತವಾದ ಸನ್ನಿವೇಶವಿದೆ. ಆದರೆ ನಾಲ್ಕಾರು ಜೀವನಗಳ ಕೆಲ ಕಾಲದ ಕತೆಯನ್ನು 


ಹೇಳುವುದರಿ೦ದ ದೊಡ್ಡ ಕತೆಯ ಲಕ್ಷಣವೂ ಇದೆ. ಈ ಕತೆಯನ್ನು ಹೇಳಿರುವ ರೀತಿ 
ಅತ್ಯುತ್ತಮವಾದದು. ಇಲ್ಲೆ ಬರುವ ವ್ಯಕ್ತಿಗಳೆಲ್ಲ ಒಂದೊಂದು ರೀತಿಯಲ್ಲಿ ತೀಕ್ಷ್ಣವಾದ 
ಪ್ರಕೃಶಿಯುಳ್ಳವರು. ದಾಮಿನಿಯದು ಮಿಲಿಚಿನಂತೆ ನೀತಿ ನೇಮಗಳ ಮುಗಿಲ ಲೋಕೆವನ್ನು 
ಪ್ರತಿಭಟಿಸುವ ಚೇತನ. ಸತೀಶ ಈ ಮಿಂಚಿನ ಹರಿತವನ್ನು ಸಹಿಸಿಕೊ೦ಡು ಅದನ್ನು 
ಬಲಿಸಿಕೊಳ್ಳಬಲ್ಲ ಆತ್ಮಬಲವುಳ್ಳವನು. ಇವಳ ಸೌಂದರ್ಯವನ್ನು ತಿಳಿದೂ ಅದಕ್ಕೆ. 
ಮೋಹಗೊಳ್ಳದೆ' ನಿಲ್ಲುವ ಧೃತಿ ಅವನದು. ಲೀಲಾನ೦ದಸ್ವಾಮಿ ಭಕ್ತಿಯ. ಪಂಥದಲ್ಲಿ ನಿಜವಾಗಿ 
ಸ೦ಸ್ಕಾರ ಹೊಂದಿರುವ ಭಾವದ ಸ್ಥಾಮಿ. ಶ್ರೀವಿಲಾಸನೂ' ಶಕ್ತನೇ. ತಾನೇ ಕತೆ 
ಹೇಳುವುದರಿಂದ ತನ್ನನ್ನು ಇತರರಿಗಿಂತ ಸಣ್ಣವನೆಂಬಂತೆ ಚಿತ್ರಿಸಿಕೊ೦ಡಿದ್ದಾನೆ; ಆದರೆ ಹತ್ತು 
ರೀತಿಯ ತೀವ್ರ ಸ್ವಭಾವಗಳೊಂದಿಗೆ ಸಹಜವಾಗಿ ಬೆರೆಯಬಲ್ಲ. ಇವನ ಸ್ವಭಾವದ ಸಮತೂಕ 
ತೀವ್ರವಾದದೇ. ಆದರೆ ಸಮತೂಕವಾದದರಿ೦ದ ಅದು ತೀವ್ರವೆಂದು ಕಾಣುವುದಿಲ್ಲ. ಎಷ್ಟು 
ಕಾದರೂ ನೀರು ಉರಿಯುವುದಿಲ್ಲ. ಸತೀಶನ ದೊಡ್ಡಪ್ಪ ನಾಸಿಕವಾದಿ ಜಗಮೋಹನ ಇಲ್ಲೆ 
ಲೀಲಾನಂದ ಸ್ವಾಮಿಗೆ ಸರಿತೂಗುವ ವ್ಯಕ್ತಿ ಸ್ಥಾಮಿಗಿಂತ ಚೆನ್ನಾದ ಬಾಳನ್ನೇ ನಡೆಸಿದನೆನ್ನಬೇಕು. 
ಈ ತೇಜಸ್ವಿಗಳಾದ ವ್ಯಕ್ತಿಗಳನ್ನು ಕುರಿತ ಈ ಕತೆ ಬಹು ತೀವ್ರವಾಗಿ ನಡೆಯುತ್ತದೆ. ಇವರ ಮಧ್ಯೆ 
ಪೂರ್ವಾಚಾರದ ಹೆಸರಿನಲ್ಲಿ, "ಭಕ್ತಿಯ ಹೆಸರಿನಲ್ಲಿ, ತಮ್ಮ ತಮ ಪ್ರಕೃತಿಗೆ ಅರ್ಹವಾದ ವಿಷೇಶ 
ಅವಿವೇಕಗಳಲ್ಲಿ ನಡೆಯುತ್ತಾ ಸತೀಶನ ತಂದೆ ಅಣ್ಣಂದಿರೂ ಲೀಲಾನಂದ ಸಾಮಿಯ ಶಿಷರೂ 
ಇದಾರೆ. ಒಟ್ಟಿನಲ್ಲಿ ಇಲ್ಲಿ ಕಾಣುವ ಪ್ರಪಂಚ ನಿಜವಾದದೆಂದು ಭಾಸವಾಗುತ್ತದೆ. ದಾಖಿನಿ 
ಮಾಡಿದ್ದೆಲ್ಲ ಸಾಮಾನ್ಯ ವಾಗಿ ಡೇ ಎಂದು ಸಂದೇಹ ಬರುವುದುಂಟು. ಆದರೆ 
ದಾಮಿನಿ'ಸ ಸುಮಾನ್ಯಳಾದ ಸ್ತಿ ಸ್ತ್ರೀಯಲ್ಲ ಅವಳ ಸ್ಪಭಾವ ಅಸಾಧಾರಣವಾದದು. ಮನೆಯ ಒಳಗೂ 
ಹೊರಗೂ ಎಂಬ ಕತೆಯಲ್ಲಿ ಹೇಗೋ ಹಾಗೆ ಈ ಕತೆಯಲ್ಲಿಯೂ ಆರಂಭದಿಂದ ಕೊನೆಯವರೆಗೆ 
ನಮ್ಮ ಕುತೂಹಲ ಎಚ್ಚರಿಕೆಯಾಗಿರುತ್ತದೆ. ನಾವು ಕತೆಯನ್ನು ಆತುರದಿ೦ದ ಓದುತ್ತೇವೆ; 
ಅದರಲ್ಲಿ ಬರುವವರ ಕಷ್ಟ ಷ್ಚಸುಖಗಳಿಂದ. ಕಾತರರಾಗುತ್ತೇವೆ. 

ಇದರ ಮೇಲೆ ಇದರಲ್ಲಿ ಹರಿಯುವ ಭಾವನೆಗಳು ಬಹಳ ಉದಾತ್ತವಾದವು. ಭಕ್ತನೂ 
ಒಲ್ಲೆಯವನಿರಬಹುದು; ನಾಸ್ತಿಕನೂ ಒಳ್ಳೆಯವನಿರಬಹುದು. ಭಕ್ತರೆನ್ನುವವರೆಲ್ಲ 
ಒಳ್ಳೆಯವರಲ್ಲ, ಭಕ್ತಿ ಭಕ್ತಿ ಎಂದು ಕೂಗಿ ಕುಣಿದು" ಭಜನೆಯಲ್ಲಿ ಸೇರಿದ ಮಾತ್ರಕ್ಕೆ ಮನುಷ್ಯನ 
ಪ್ರಕ್ನತಿ ಬೇರೆಯಾಗುವುದಿಲ್ಲ. ದೇವರಿಲ್ಲವೆಂದ ಮಾತ್ರಕ್ಕೆ ಮಾನವನು ಕೆಟ್ಟಿವನಾಗಬೇಕಾದದಿಪ್ತಿ 
ಬಜ್ಜೊಬ್ಬನಿಗೆ ಒಂದೊಂದು ದಾರಿ ಸರಿಯಾಗುತ್ತದೆ. ಅದು ಯಾವುದೆಂದು ಹುಡುಕಬೇಕು, 
ತಿಳಿಯಬೇಕು; ಅದು ತಿಳಿದಮೇಲೆ ಅದರಲ್ಲಿ ನಡೆಯಬೇಕು. ನಮ್ಮ ಒಳ್ಳೆಯದು ನಮ್ಮೆದುರಿಗೇ 
ಇರಬಹುದು; ನಾವು ಅದನ್ನು ತಿಳಿಯದೆ” ಎಲ್ಲಿಯೋ ಮನಸನ್ನಿಡುತ್ತೀವೆ. ಶ್ರೀವಿಲಾಸನು 
ಹತ್ತಿರದಲ್ಲಿದ್ದರೂ ಅವನ ಗುಣವನ್ನು ತಿಳಿಯದೆ ದಾಮಿನಿ 'ಸಕೀಶನನ್ನು ಪ್ರೀತಿಸಿದಳು, 
ಅಪೇಕ್ಷಿಸಿದಳು. ಇಂಥ ಭಾವಗಳು ಕತೆಯಲ್ಲಿ ಮೇಲೆದ್ದು ಬರುವುವಾದರೂ ಇವನ್ನು 
ಉಪಡೇಶಮಾಡುವುದಕ್ಕಾಗಿ ಕತೆಯನ್ನು ಬರೆದಿದೆ. ಎಂದು. ಕಾಣುವುದಿಲ್ಲ. ಕತೆಯನ್ನು 
ಕೌಶಲ್ಯದಿಂದ ಹೇಳಿರುವುದರಿಂದ ಅದರಲ್ಲಿ ಭಾವಗಳು ತಾವಾಗಿ ತಲೆಯೆತ್ತಿ ಕಾಣುತ್ತವೆ. 
ಠಾಕೂರರ ದೊಡ್ಡ ಕತೆಗಳಲ್ಲಿ ಈ ಕತೆಯನ್ನು ಅತ್ಯುತ್ತಮವಾದದೆಂದು ಹೇಳಬಹುದು. ಇದರಲ್ಲಿ 
ಹೇಳಿರುವ ಸಂಗತಿಗಳು ಸಹಜವಾಗಿ ಕಾಣುತ್ತವೆ. ಇಲ್ಲಿ ಚರ್ಚೆ ಹೆಚ್ಚಿಲ್ಲ, ಬೇಸರವಾಗುವಂತಿಲ್ಲ. 
ಮನಸ್ಸಿನ ಸ್ಥಿಕಿಗತಿಗಳು, ಪ್ರಪಂಚದ ಸ್ಥಿತಿಗತಿಗಳು, ಒ೦ದು ಹೆಚ್ಚಾಗಿ 'ಒಂದು ಕಡಿಮೆಯಾಗದೆ. 
ಸಮನಾಗಿ ಬಿಂದಿವೆ. ತ “ಬಹಳ ದೊಡ್ಡದಾಯಿತೆನ್ನಿಸುವುದಿಲ್ಲ 'ಔವರೇಕೆ ಹೀಗೆ ಮಾಡಿದರು 
ಎ೦ದು ಎಲ್ಲಿಯಾಗಲಿ ಪ್ರಶ್ನೆ ಬರುವುದಿಲ್ಲ, ಕತೆ ಹೇಳೆರುವ ರೀತಿ ಮೇಲಣ ಮಟ್ಟದಲ್ಲಿದೆ. ಸಣ್ಣ 
ಕತೆಗಳಲ್ಲಿ ಕುಬೂಲಿವಾಲಾ" ಹೇಗೋ ಹಾಗೆ ಇವರ ದೊಡ್ಡ ಕತೆಗಳಲ್ಲಿ ಇದು ಓದುವವರಿಗೆಲ್ಲಾ 
ಬಹು ಮೆಚ್ಚಾಗಬೇಕು. 


೪೦. ಇತರ ಕತೆಗಳು 

ಈ ಕತೆಗಳಲ್ಲದೆ ಠಾಕೂರರವು ಇಂಗ್ಲೀಷಿನಲ್ಲಿ ಪ್ರಕಟವಾಗದೆ ಬಂಗಾಳಿಯಲ್ಲಿ 
ಹಿಂದೆಯೇ ಪ್ರಕಟವಾದ ಹಲವು ಸಣ್ಣ ಕತೆಗಳು. ಈಚೆಗೆ ಬರೆದ ಕೆಲವು ಕತೆಗಳು ಇವೆ. 
ಯೋಗಾಯೋಗ ಕೊನೆಯ ಕವಿತೆ" ಇಬ್ಬರು ಸೋದರಿಯರು ಇವುಗಳಲ್ಲಿ ಕೆಲವು. 


ತೀನ್‌ಸಂಗಿ ಗಲ್ಪ ಸಲ್ಪ ಎಂಬವು ತೀರಾ ಕೊನೆಗೆ ಬರೆದ ಕತೆಗಳ ಗುಚ್ಛಗಳು. ಈ ಕತೆ ಕೆಲವು 
ಈಚೆಗೆ ಕನ್ನಡದಲ್ಲಿ ಪ್ರಕಟವಾಗಿವೆ. ಹಿಂದೆಯೇ ಬರೆದ ಕತೆಗಳಲ್ಲಿ ಬಹು ಒಳ್ಳೆಯವು ಎಂದು 
ಹೇಳಬಹುದಾದುವೆಲ್ಲ ಇಂಗ್ಲೀಷಿನಲ್ಲಿ ಬ೦ದಿವೆಯೆ೦ದು ನಾವು ಊಹಿಸಬಹುದಾಗಿದೆ. ಈಚೆಗೆ 
ಬರೆದ ಕತೆಗಳಲ್ಲಿ ಇವರು ಬೇರೆಯೊಂದು ದಾರಿಯನ್ನು ಹಿಡಿದರು. ಕವಿವರರ ಕಣ್ಣು ಕೊನೆಗೂ 
ಹೊಸದಾಗಿತ್ತು, ಸೋಲಲಿಲ್ಲ, ಇವರ ಊಹೆ ಒಂದು ದಾರಿಯಲ್ಲಿ ಪೂರ್ಣತೆಯನ್ನು ಕಂಡಮೇಲೆ 
ಮತ್ತೊಂದು "ದಾರಿಯಲ್ಲಿ, ಅದಾದ ಮೇಲೆ ಮತ್ತೊಂದರಲ್ಲಿ. ಸಹಜವಾಗಿ “ಸುಲಭವಾಗಿ 
ನಡೆಯಿತು. ಒಂದು ರೀತಿಯ ಜೀವಕ್ಕೆ ಲೋಕ ಭಗವಂತನ ಆನಂದ ಮಂದಿರವಾಗಿ 
ಕಾಣುತ್ತದೆಂದು ಇವರು ಒಂದು ಉಪನಾ ಸದಲ್ಲಿ ಹೇಳಿದ್ದಾರೆ. ಈ ಮಾತು ಇವರ 
ಮನೋಧರ್ಮವನ್ನೇ ವರ್ಣಿಸುತ್ತದೆ. ಈ ಮನೋಧರ್ಮಕ್ಕೆ ಬಾಳು ಸತತವೂ ಹೊಸದಾಗಿ 
ಕಾಣುತ್ತದೆ; ಆ ನೋಟದಿಂದ ಸತತವೂ ಅದರಲ್ಲಿ ಕೌತುಕ ಮೊಳೆಯುತ್ತದೆ. ಈ ಕಾರಣದಿಂದ 
ಠಾಕೂರರ ಕಥನ ಸಾಮ್ರಾಜ್ಯ ದಿಗಂತವನ್ನು ಮುಟ್ಟಿದಂತೆ ಕಂಡರೂ ವಿಶ್ರಾಂತವಾಗಲಿಲ್ಲ. ಅದರ 
ಪ್ರಸಾರ ಅವರ ಜೀವನದ ಪ್ರಸಾರದಂತೆ ವಿಶಾಲವಾದದು. ಬಹು ಮುಖವಾದದು. 


ಅಧ್ಯಾಯ ೬ 


ನಾಟಕಗಳು 


೪೧. ಮೊದಲ ಮಾತು 

ಕಾವ್ಯಗಳನ್ನು ಬರೆಯಲು ಮೊದಲುಮಾಡಿದ ಆರಂಭದ ವರ್ಷಗಳಲ್ಲಿಯೇ 
ಠಾಕೂರರು ನಾಟಕ "ಬರೆಯುವುದಕ್ಕೂ ಮೊದಲುಮಾಡಿದರು. ಆರಂಭದ ಆ ಕಾವ್ಯಗಳಲ್ಲಿ 
ಹೇಗೋ ಹಾಗೆ ಆರಂಭದ ನಾಟಿಕದಲ್ಲಿಯೂ ಬಹುಭಾಗ ಅಭ್ಲಾಸದ ಕೆಲಸವಾಯಿತು. ಆ 
ಕೆಲಸದಲ್ಲಿ ಇವರ ಜೀವನ ಸ್ಮೃತಿಯಲ್ಲಿ ಇವರು ಎತ್ತಿ ಹೇಳಿರುವುದು ಮುಖ್ಯವಾಗಿ ಪ್ರಕೃತಿಯ 
ಪ್ರತಿಶೋಧ ಎಂಬ ನಾಟಕ” ಕೃತಿಯಿಂದ ಪ್ರಾರಂಭಮಾಡಿ ಈ ಅಧ್ಯಾಯದಲ್ಲಿ ಇವರ 
ನಾಟಕಗಳನ್ನು ಕುರಿತು ವಿಚಾರಮಾಡಿದೆ. 


೪೨, ಪ್ರಕೃತಿಯ ಪ್ರತಿಶೋಧ 

ಹ ಡಿ ಬಳಿ ಒಂದು ಗುಹೆಯ ಮುಂದೆ ಒಬ್ಬ ಸಂನ್ಯಾಸಿ ತಾನು ಸುಖ 
ದುಃಖಗಳನ್ನು ಮೀರಿದವನೆ೦ದೂ ಲೋಕವೆಲ್ಲಾ ಬರಿಯ ಮಾಯೆಯೆಂದೂ ತನ್ನ ಮನಸ್ಸಿನ 
ಸ್ಥಿತಿಯನ್ನು ಹೇಳುತ್ತಿರುತ್ತಾನೆ. ಆಮೇಲೆ ಅವನು ದಾರಿಯ ಪಕ್ಕದಲ್ಲಿ ನಿ೦ತು ದಾರಿ “ನಡೆಯುವ 
ಪ್ರಪಂಚದ ಜನವನ್ನು ನೋಡುತ್ತಿರುತ್ತಾನೆ. ಗ್ರಾಮದ ವೃದ್ಧನೊಬ್ಬನೂ ಇಬ್ಬರು ಹೆ೦ಗಸರೂ 
ಬರುತ್ತಾರೆ; ಹಳಿಯ ರೀತಿ ಮಾತನಾಡುತ್ತ ಮನೆಗೆ ಹೋಗುತ್ತಾರೆ. ಆಮೇಲೆ ಮೂವರು ಗ್ರಾಮದ 
ಜನ ಬಿರುತ್ತಾರೆ; ಅವರು ಹಳ್ಳಿಯ `'ಜಗಳವೊಂದನ್ನು ಚರ್ಚೆ ಮಾಡುತ್ತಿದಾರೆ. ಒಬ್ಬನು 
ಕೋಪಮಾಡುವನು: ಇನ್ನೊಬ್ಬನು ಅವನನ್ನು ಎತ್ತಿಕಟ್ಟುವನು; ಮೂರನೆಯವನು ಇದಕ್ಕೆ 
ಸಹಾಯ. ಆಮೇಲೆ ಇಬ್ಬರು. ವಿದ್ಯಾರ್ಥಿಗಳು ಬರುತ್ತಾರೆ. ನಮ್ಮ ಗುರು ಹೇಳಿದ್ದು ಸರಿ ಎಂದು 
ಇವನು; ನಮ್ಮಗುರು ಹೇಳಿದ್ದು ಸರಿ ಎಂದು ಅವನು. ಆ ಗುರು ಹೇಳಿದ್ದು ಮರದಿಂದ ಬೀಜ 
ಬಂದಿತು ಎಂದು; ಈ ಗುರು 'ಹೇಳಿದ್ದು ಬೀಜದಿಂದ ಮರ ಹುಟ್ಟಿತು ಎನ್ನುವುದು. ಸಂನ್ಯಾಸಿ 
“ಇದರಿಂದ ಅದು ಅದರಿಂದ ಇದು ಬ೦ದಿತೆನ್ನುವುದು ತಪ್ಪು. ಇದರಲ್ಲಿ ಅದು ಅದರಲ್ಲಿ ಇದು 
ಇವೆ. ಇದೊಂದು ಚಕ್ರ, ಸ್ಥೂಲಸೂಕ್ಷ್ಮಗಳನ್ನು ಬೇರೆಯೆನ್ನುವುದು ತಪ್ಪು ) > ಎನ್ನುತ್ತಾನೆ. ಇಬ್ಬರು 
ಹುಡುಗರೂ ನಮ್ಮ ಗುರು" ಹೇಳಿದ್ದು ಅಡೇ ಎನ್ನುತ್ತಾರೆ. ಆಮೇಲೆ” ಇಬ್ಬರು ಹೂವಾಡಿಗ 
ಹುಡುಗಿಯರು ಬರುತ್ತಾರೆ. ದಾರಿ ಹೋಗುವವನೊಬ್ಬ "ಅವರೊಂದಿಗೆ ಸ ಸ್ವಲ್ಪ ಸರಸ ಮಾಡುತ್ತಾನೆ. 
ಆಮೇಲೆ ಒಬ್ಬ ಭಿಕ್ಷುಕನು, ಆಮೇಲೆ ಒಬ್ಬ ಯೋಧನು ಬರುತ್ತಾರೆ.” ಎಲ್ಲವನ್ನೂ ನೋಡಿ 
ಸಂನ್ಯಾಸಿ, ಇವರೆಲ್ಲ "ಎಂಥ ಅಲ್ಪಜೀವಿಗಳು, “ನಾನು ಇವರಂತೆ ಇನ್ನು ಆದೇಸೆ, ಎರದು ತನ್ನ 
ಜ್ಞಾನದ ಸ್ಥಿತಿಯಿಂದ ತಾನೇ ಉಬ್ಬುತ್ತಾನೆ. ಆಗ್ಗೆ ಅಲ್ಲಿಗೆ ರಘು ಎಂಬ ಬಹಿಷ್ಕೃತನ ಮಗಳು 
ಶಾಸಂತಿ ಇಂಬ ಹುಡುಗಿ ಬರುತ್ತಾಳೆ. ಆಚಾರವಂತೆಯೊಬ್ಬಳು ಅವಳನು ಧಿಕ್ಕರಿಸುತ್ತಾಳೆ. 
ಹುಡುಗಿ ಸಂನ್ಯಾ ಸಿಯ ಬಳಿ ಬಂದು ನಾನು ಹತ್ತಿರ ಬರಬಹುದೆ ಎನ್ನುತ್ತಾಳೆ. ಇವನು ಕಿ 
ಕೂಡದು” ಎನ್ನುತ್ತಾನೆ. “ನಾನು ಬಹಿಷ್ಕೃತಳು. ಮೈಲಿಗೆಯವಳು.” “ಇವರೆಲ್ಲರೂ ಮೈಲಿಗೆಯೇ.” 
“ನೀನು ನನ್ನನ್ನು ಮುಟ್ಟುವೆಯಾಸ್‌ “ಓಹೋ. ಏಕೆಂದರೆ ನನ್ನನ್ನು ಯಾವುದೂ 
ಮುಟ್ಟಲಾರದು.” ನನ್ನನ್ನು ಇನ್ನು ದೂರ ಹೋಗೆನ್ನಬೇಡ.” ಸಂನ್ಯಾ ಸಿಗೆ ಮರುಕ ಹುಟ್ಟುತ್ತದೆ, 
ಅವನು ಅವಳನ್ನು ಸಂತ್ಮೈಸುತ್ತಾನೆ. ಹಾಗೆಯೇ ಸ್ವಲ್ಪ ತತ್ವವನ್ನು "ಮಾತನಾಡುತ್ತಾನೆ. ಅಷ್ಟು 
ಹೊತ್ತಿಗೆ ಒಬ್ಬ ಪ್ರಯಾಣಿಕ "ಬರುತ್ತಾನೆ. ಸಂನ್ಯಾಸಿ ಇವನ ಸಂಗಡಲೂ ತತ್ವವನ್ನು 
ಮಾತನಾಡುತ್ತಾನೆ. ಸಂನ್ಯಾಸಿ ಇವನ ಹತ್ತಿರ ಇರುವವಳು ರಘುವಿನ ಮಗಳು ಎಂದು ತಳದು 
ಪ್ರಯಾಣಿಕ ಹೊರಟು ಹೋಗುತ್ತಾನೆ. ನಾಲ್ವರು ಒಂದು ಹೆಣವನ್ನು ಹೊತ್ತು ಕೊಂಡು 
ಬಿರುತ್ತಿದಾರೆ. ಹೆಣವಾಗಿರುವವನು ನಿಜವಾಗಿಯೂ ಸತ್ತಿಲ್ಲ, ಏಳುತ್ತಾನೆ. “ಇವರೆಲ್ಲ, ಸತ್ತವನು 
ಸುಮ್ಮನೆ ಬಿದ್ದಿರಬಾರದೆನೋ, ಎನ್ನುತ್ತಾರೆ. ಸ್ವಲ್ಪ ಚರ್ಚೆಯಾದಮೇಲೆ ಅವರೆಲ್ಲ ನಗುತ್ತ 
ಹೊರಟುಹೋಗುತ್ತಾರೆ. ಹುಡುಗಿ ಇಷ್ಟು ಹೊತ್ತಿಗೆ ಜ್ರ ಹೋಗಿದಾಳೆ. ಸಂನ್ಯಾ ಸಿಗೆ ಅವಳ ಮೇಲೆ 
ಕನಿಕರ ಹುಟ್ಟುತ್ತದೆ. ಅಷ್ಟು ಹೊತ್ತಿಗೆ ಒಬ್ಬ ಹೆ೦ಗಸೂ "ಹಲವರು ಗಂಡಸರೂ ಬರುತ್ತಾರೆ. ಒಂದು 
ಪ್ರೇಮ ಕಲಹ” ನಡೆಯುತ್ತದೆ. “ಆಮೇಲೆ ವಾಸಂತಿಯ ಮುದ್ದು ಮಾತುಗಳಿಗೆ" ಸಂನ್ಸಾಸಿ 
ಮರುಳಾಗುತ್ತಾನೆ; ತಾನು ಪ್ರೇಮದ ಬಲೆಗೆ ಸಿಕ್ಕಿಕೊಳ್ಳುತ್ತಿದೇನೆಂದು ತಿಳಿದು ಅವಳನ್ನು ಬಿ 


ಓಡಿಹೋಗುತ್ತಾನೆ. ಕೆಲವು ಕಾಲದಮೇಲೆ ಒಂದು ದಾರಿಯ ಬಳಿ ಕುಳಿತಿರುವಾಗ ಹಲವು 
ದನಕಾಯುವ ಹುಡುಗಿಯರು ಅಲ್ಲಿ ಹಾಡುತ್ತ ಆಡುತ್ತ ಹೋಗುತ್ತಾರೆ. ಸಂನ್ಯಾಸಿಗೆ ತಾನು 
ಅಂದು ತೊರೆದುಬ೦ದ ಆ ಹುಡುಗಿಯ ನೆನಪು ಬರುತ್ತದೆ. “ಅವಳು ಇನ್ನೂ ಅಲ್ಲಿಯೇ 
ಇರುವಳೋ? ಒಂಟಿಯಾಗಿ? ಹೋಗಲಿ ನನಗೇಕೆ ಆ ನೆನವು?” ಅಲ್ಲಿಗೆ ಆಗ ಒಂದು ಹರುಕು 
ಬಟ್ಟೆಯುಟ್ಟ ಹೆಣ್ಣು ಮಗು ಬರುತ್ತದೆ. ಅವನು ಅದನ್ನು ಮಾತನಾಡಿಸುತ್ತಾನೆ, ಮುದ್ಧಿಸುತ್ತಾನೆ. 
ಆಮೇಲೆ ಒಬ್ಬ ತಾಯಿ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಬರುತ್ತಾಳೆ. ಇಬ್ಬರು ಸ್ನೇಹಿತರು 
ಮಾತನಾಡುತ್ತ" ಹೋಗುತ್ತಾರೆ. ಇದನ್ನೆಲ್ಲ ಕೇಳಿದ ಸಂನ್ಯಾಸಿಗೆ ತಾನು ಬಿಟ್ಟು ಬಂದ ಆ 
ಹುಡುಗಿಯ 'ನೆನಪು ಹೆಚ್ಚಾಗುತ್ತದೆ; ಅಯ್ಯೋ ಎಂದು ಮನಸ್ಸಿನಲ್ಲಿ ನೋವು" ಹುಟ್ಟುತ್ತದೆ. 
ಕೊನೆಯಲ್ಲಿ ಅವನು, ನನ್ನ ವ್ರತ "ಹೋಗಲಿ, ನಾನು ಸಂನ್ನಾ ಸಿಯಾಗಿರುವುದು ಸಾಕು, ಎರದು 
ಗ್ರಾಮಕ್ಕೆ ಬರುತ್ತಾನೆ; ರಘುವಿನ ಮಗಳೆಲ್ಲಿ ಎ೦ದು ವಿಚಾರಿಸುತ್ತಾನೆ. ಅದು ಜನರಿಗೆ ತಿಳಿಯದು. 
ಯಾರೋ ಒಬ್ಬಳು ಮಾತ್ರ “ರಘುವಿನ ಮಗಳೇ? ಅವಳು ಸತ್ತು ಹೋದಳು” ಎನ್ನುತ್ತಾಳೆ. “ವೇ 
ಅವಳು ಸತ್ತಿರಲಾರಳು. ಇಲ್ಲ, ಇಲ್ಲ.” “ಅಯ್ಯಾ ನೀನು ಸಂನ್ಯಾಸಿ, ಅವಳು ಸತ್ತರೆ ನಿನಗೇನು?” 
“ನನಗೆ ಮಾತ್ರವಲ್ಲ, ಅವಳು ಸತ್ತರೆ ಎಲ್ಲರೂ ಸತ್ತಂತೆ.” “ಏನು ನಿನ್ನ ಮಾತು?” “ಅವಳಿಗೆ 
ಸಾವಿಲ್ಲ” 

ಇದು ಒಂದು ಭಾವವನ್ನು ಪ್ರತಿಪಾದಿಸುವ ನಾಟಕ. ನಾವು ಪ್ರಕೃತಿಗೆ ವಿರೋಧವಾಗಿ 
ನಡೆದರೆ ಅದು ನಮ್ಮ ಮೇಲೆ ಮುಯ್ಯಿತೀರಿಸಿಕೊಳ್ಳುತ್ತದೆ ಎಂದು ತೋರಿಸುವುದು ಇದರ 
ಉದ್ದೇಶ. ಇದರಿಂದಲೇ ಇದಕ್ಕೆ ಪ್ರಕೃತಿಯ ಪ್ರತಿಶೋಧ "ಎಂದು ಹೆಸರು ಬಂದಿರುವುದು. ಆದರೆ 
ಈ "ಭಾವ ನಾಟಕದಲ್ಲಿ ಆಷ್ಟು “ನ್ನಾಗಿ ಸಿದ್ಧಿಸುವುದಿಲ್ಲ. ಈ ಸಂನ್ಯಾಸಿ ಸಂನ್ಯಾಸದ 
ಉನ್ನತಾವಸ್ಥೆಯನ್ನು ಬಲ್ಲವನಲ್ಲ. ಇವನ ಭಾಷದಿದಲ್ಲಿ ಇವನು ತಾನು ಹಳ ಹಿರಿಯ 
ಸಂನ್ಯಾಸಿಯೆಂದು 'ತಿಅದಿದ್ದಂತೆ ಕಾಣುತ್ತದೆ ಹೊರತಾಗಿ ಸಂನ್ಯಾಸದ ಲಕ್ಷಣಗಳು ಕಾಣುವುದಿಲ್ಲ. 
ಅಮ್ಮಾ ನಾನು ನಿದ್ದೆ ಮಾಡುತ್ತಿದೇನೆ "ಎನ್ನುವ ಮಗು ಇನ್ನೂ ನಿದ್ರಿಸೆಲ್ಲ ಈ ಸಂನ್ಯಾಸಿಯ 
ಹೆಮ್ಮೆಯೇ ಸಂನ್ಯಾಸಕ್ಕೆ ವಿರೋಧವಾದ ಭಾವ. ಇವನು ಪ್ರದರ್ಶಿಸುವ ಜ್ಞಾನವೂ ಬಹಳ 
ಸಾಮಾನ್ಯವಾದದ್ದು" ಅವನು ಶ್ರೇಷ್ಠತೆಯನ್ನು ಅನುಭವಿಸುವುದಕ್ಕೆ ಸಾಧಕದಾಗುವ ದಿನದ 
ಬಾಳಿನ 'ಚಿತ್ರಗಳೂ ಬಹಳ ಸಾಮಾನ್ಯವಾದವು. ಇವನ ಬಳಿಗೆ ದಿರುವ ಆ ಹುಡುಗಿ ಇಲ್ಲಿ 
ಬರುವುದಕ್ಕೆ "ಕಾರಣವೇನಿತ್ತೋ ಕಾಣುವುದಿಲ್ಲ. ಇಲ್ಲಿ ಮೊದಲಿ೦ದ ಇವನು ಇರಲಿಲ್ಲವೆ? ಇದ್ದರೆ 
ಇವರನ್ನು ಯಾರನ್ನೂ ಇವನು” ಕಾಣನೆ? ಹೀಗೆ ಬರುವ ಈ ಚಿತ್ರಗಳನ್ನು ಮುಖ್ಯ ಚಿತ್ರಕ್ಕೆ ಕಟ್ಟಿರುವ 
ಕಟ್ಟು ಬಹು ಶಿಥಿಲವಾದದ್ದು ಇವನು ವಾಸಂತಿಯ ಸಂಗಡಲೂ ದಾರಿಹೋಕನ ಸಂಗಡಲೂ 
ಆಡುವ ತತ್ವದ ಮಾತು ಆನವಶಕವೆಂದು ಕಾಣುತ್ತದೆ. ತನಗೆ ಒಂದೂ ಬೇಕಾಗಿಲ್ಲವೆನ್ನುವ 
ಸಂನಾಸಿಗೆ ಆ ಹುಡುಗಿಯಲ್ಲಿ ಪ್ರೇಮ ಹುಟ್ಟಿದ್ದು ಹೇಗೆ ಎಂದು ಇಲ್ಲಿ ವಿಶದವಾಗುವುದಿಲ್ಲ 
ಹೊರಟು ಹೋಗಿದ್ದವನಿಗೆ ಕನಿಕರ ಹುಟ್ಟಿದ್ದಕ್ಕೆ ಕಾರಣವೂ ಹೀಗೆಯೇ: ಸ್ಪಷ್ಟವಾಗಿಲ್ಲ. ಅವನು 
ಬರುವಾಗ್ಗೆ ಇವಳು ' ತೀರಿಹೋಗಿರುವುದು “ದೇ ಕಾರಣದಿಂದಲೇ. ಸರಿನ್ಯಾಸಿ ಕೊನೆಯಲ್ಲಿ 
ಆಡುವ ಮಾತಿಗೆ ಅರ್ಥವೂ ಸ್ಪಷ್ಟವಾಗಿಲ್ಲ ಇಲ್ಲಿ ಪ್ರಕೃತಿ ನಡಸಿದ ಪ್ರತಿ *`ಶೋಧವಾಗಲಿ' 
ಜಂ ಕಾಣುವ ರೀತಿಯದು. ಪ್ರಕೃತಿಯ 'ಪ್ರತಿತೋಧ ಸಾಮಾನ್ಯವಾಗಿ ಇಷ್ಟು 


ಪ್ಲವಾಗಿರುವುದಿಲ್ಲ; ಅದರ ಆವರ್ತ ಇಷ್ಟು ಸಣ್ಣದಾಗಿರುವುದಿಲ್ಲ. ತನ್ನನ್ನು ಬದೆದ ಕಾಲನ್ನು 


ಮ್ರ ವಿಷ್ಣು ಭೃಗುಪನ ಕಾಲನ್ನು ಒತ್ತಿದಂತೆ ನತ್ತುತ್ತಔಿ; ಒತ್ತುತ್ತ ಒಪ್ಪುತ್ತ ಆ ಬಡಗ ಪ್ರೇರಕವಾದ 
ಕಾಲಡಿಯ ಕಣ್ಣನ್ನು ಕೀಳುತ್ತದೆ. ಪ್ರಕೃತಿಯ ಪ್ರಕಿಶೋಧದಲ್ಲಿ "ಚಿಕಿತ್ಸೆಯ ಭಾಗ ಹೆಚ್ಚು, ಮುಖ 
ತೀರಿಸುವ ಭಾಗ ಕಡಮೆ. ಅದರ ಪ್ರತಿಶೋಧ ಪ್ರತಿಶೋಧವೇ ಅಲ್ಲ; ಅದು ಒಬ್ಬ ಪಕ್ಷಿಯಂತೆ 
ನಡೆದುಕೊಳ್ಳುವುದಿಲ್ಲ ಈ ಭಾವ ಠಾಕೂರರು ಆಮೇಲೆ ಬರೆದ ಕೃತಿಗಳಲ್ಲಿ ಕಾಣುತ್ತದೆ; ಇಲ್ಲಿ 
ಕಾಣುವ ಭಾವದಲ್ಲಿ ಈ ಆಳವಿಲ್ಲ 

ದೊಡ್ಡ ಭಾವವನ್ನು ತೋರಿಸುವ ಉದ್ದೇಶದಿಂದ ಹೊರಟ ಈ ನಾಟಕ ಎಷ್ಟು 
ಸಾಮಾನ್ಯವಾಗಿ “ಹೋಗಿದೆಯೆಂದು ತಿಳಿಯಬೇಕಾದರೆ ಇದೇ ಭಾವ ಹೊಳೆಯುವ ಇಂಗ್ಲೀಷ್‌ 
ಗ್ರಂಥವೊಂದನ್ನು ಓದಬೇಕು. ಜಾರ್ಜ್‌ ಎಲಿಯಟ್‌ ಅವರು ಸೈಲಾಸ್‌ ಮಾರ್ನೆರ್‌ 
ಎಂಬದೊಂದು “ತೆಯನ್ನು ಬರೆದರು. ಅದರಲ್ಲಿ ಒಬ್ಬ ನೇಯ್ದೆಯ ಮನುಷ್ಯನು ಸ್ನೇಹಿತನ 
ಮೋಸದಿಂದಲೂ ಇಷ್ಟರ ಆನ್ಯಾಯದಿಂದಲೂ ಬೇಸರಗೊಂಡು 2 ಬಂದು ಪರಸ್ಥಳದಲ್ಲಿ ಒಬ್ಬನೇ 


ಇದ್ದದು ವರ್ಣಿಸಲ್ಪಟ್ಟಿದೆ. ಮೊದಲು ಅವನ ಮನಸ್ಸು ಹಣವನ್ನು ಗಳಿಸುವುದರಲ್ಲಿ 
ಮುಳುಗುತ್ತದೆ. ಗಳಿಕೆದೆ ಆ ಹಣ ಕೆಲಕಾಲದಮೇಲೆ ಕಳವಾಗುತ್ತದೆ. ಅದು ಕಳವಾಗಿ ಹೋದ 
ರಾತ್ರಿಯೇ "ಅವನ ಮನೆಗೆ ಒಂದು ದಿಕ್ಕಿಲ್ಲದ ಮಗು ದಾರಿ ತೆಪ್ಪಿಬರುತ್ತದೆ. ಹಣ ಕಳವಾಗಿ 
ಏನುಮಾಡುವುದೆಂದು ತೋಚದೆ ಇದ್ದ ಬೆಂಜಿಗನು ಮಗುವನ್ನು ಸಾಕಿಕೊಳ್ಳುತ್ತಾನೆ. ಬರ ಬರುತ್ತ 
ಅವನಿಗೆ ಅವಳು ಮಗಳಂತೆ ಜೀವದ ಜೀವವಾಗುತ್ತಾಳೆ. ನೇಯ್ಕೆಯವನ ಮನಸ್ಸು 
ವ್ಯತ್ಯಾಸವಾದ ರೀತಿ ಕಥೆಯಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ವಿವರಿಸಲ್ಪಟ್ಟಿದೆ. ಎಲ್ಲವೂ ಹೀಗೆಯೇ 
ಆಗಿರಬೇಕೆಂಬ ಭಾವನೆ ಮೂಡುವಂತೆಇತೆ ನಡೆಯುತ್ತದೆ; ಪ್ರತಿಶೋಧ ಬಂದ ದಾರಿಯೆಲ್ಲನನ್ನ 
ಎದುರಿಗೇ ಇವೆ. ಈ ನಾಟಕದಲ್ಲಿ ಪ್ರತಿ ಶೋಧವಾಯಿತೆಂದು ಹೇಳಿದೆ ; ಹೇಗೆ ಆಯಿತು" 
ಎನ್ನುವುದು ಕಾಣುವುದಿಲ್ಲ 

ಭಾಷಾಂತರದಲ್ಲಿ ನಾಟಿಕದ ಮೂಲದ ಭಾಷಣಗಳನ್ನು ಸಂಕ್ಷೇಪ ಮಾಡಿದೆ ಎಂದು 
ಮೊದಲಾಗಿ ಥಾಮ ನ್‌ರವರು ಹೇಳುತ್ತಾರೆ. ಇದರಿಂದ ಭಾಷೆಯ” ಸೊಗಸು ಕೆಟ್ಟಿರಬಹುದಲ್ಲದೆ 
ಭಾವಗಳು ಬಿಟ್ಟು ಹೋಗಿರಲಾರವು. ಮುಖ್ಯ ಇದು ಠಾಕೂರರ ತಾರುಣ್ಯದ ಕೃತಿಯೆನ್ನುವುದನ್ನು 
ನಾವು ನೆನಪಿನಲ್ಲಿಡಬೇಕು. ಸಂನ್ಯಾಸದ ಭಾವನೆಗಳನ್ನು ಅವರು ಆಗಿ ಅನುಭವಿಸಿರಲಿಲ್ಲ 
ಊಹಿಸುವುದಕ್ಕೆ ' ಅನುಕೂಲವಾಗುವಷ್ಟರಮಟ್ಟಿಗೆ ಸಂನ್ಯಾ ಸಿಗಳನ್ನು ನೋಡಿಯೂ 
ಇರಲಿಲ್ಲವೆಂದು ಕಾಣುತ್ತದೆ. ಜೀವನದ ಪ್ರೇಮ ಸುಖ ದುಃಖಗಳ ಅನುಭವವೂ ಆಗ್ಗೆ ಇವರಿಗೆ 
ಕಡಮೆಯಾಗಿಯೇ ಅದ್ದಿರಬೇಕು. ಆದರೂ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಬರೆದ ಗ್ರಂಥದಲ್ಲೇ ಇವರು 
ಎಂಥೆಂಥ ಭಾವಗಳನ್ನು ಹಿಡಿದು ಗ್ರಂಥರಚನೆಗೆ" ತೊಡಗಿದರು ಎನ್ನುವುದು ಇದರಿಂದ 
ಕಾಣುತ್ತದೆ. ಆ ಭಾವಗಳನ್ನು ವರ್ಜೆಸಿದ ರೀತಿ ಪಳಗಿದ ಕೈಯ "ರೀತಿಯಲ್ಲದಿದ್ದರೂ 
ಉತ್ತಮವಾದ ಮಾರ್ಗದಲ್ಲಿದ್ದದು ಎಂದು ಕಾಣುತ್ತದೆ. ಆ ಹಳ್ಳಿಯ ಜನದ ಹಾಸ್ಯ, ಆ ಹೆಣ್ಣು 
ಮಕ್ಕಳ ಸರಸ, ಆ ಆಚಾರವಂತೆಯ ಪೆಡಸು, ಆ ಸಂನ್ಯಾಸಿಯ ತತ್ಹಾವಲೋಕನ, ಇವೆಲ್ಲ. 
ಎಚರಿಕೆಯಿಂದಿದ ಸ್ಸ ಮನಸ್ಸನ್ನು ಸೂಚಿಸುತ್ತವೆ. ಈ ಬುದ್ದಿ ಜೆಳೆದು ಪಕ್ಕವಾದೆದ್ದಲ್ಲ, ಆದರೆ ಅದಕ್ಕೆ 
ಬೆಳೆಯುವ ಶಕ್ಷಿಯೆದೆ, ಪಕ್ಷವಾಗುವ ಯೋಗ್ಯತೆಯಿದೆ, ವಿನ್ನುವುದು ಕಾಣುತ್ತದೆ.” 


೪೩. ರಾಜಾ ರಾಣಿ 

ಇದಾದಮೇಲೆ ಪ್ರಕಟವಾದ ನಾಟಕ ರಾಜಾ ರಾಣಿ ಎಂಬುದು. ಈ ನಾಟಕದಲ್ಲಿ 
ಸಂಗತಿ ಎರಡು ಭಾಗವಾಗಿ ಕಾಣುತ್ತದೆ. ವಿಕ್ರಮ ರಾಣಿ ಸುಮಿತ್ರೆಯ ಮೇಲಣ ಅತಿ' 
ವ್ಯಾಮೋಹದಿಂದ ರಾಜ್ಯದ ಕೆಲಸಗಳಲ್ಲಿ' ಅಸಡ್ಡೆ ಮಾಡಿರುವನು. ಸುಮಿತ್ರೆ ಕಾಶ್ಮೀರದ ಮಹಿಳೆ. 
ಅವಳ ನೆಂಟಿರೇ ಇಲ್ಲಿ ಅಧಿಕಾರಗಳಲ್ಲಿರಿವರು. ಅವರು ಜನರನ್ನು ಸುಲಿಗೆ ಮಾಡುತ್ತಿರುವರು. 
ರಾಣಿ ವ್ಯಾಮೋಹದ ಮೆಟ್ಟಿಲಿಂದ ಮೇಲೆ ಏರಿ ರಾಜ್ಯದ ಕ್ಷೆ ಕ್ಷೇಮದ ವಿಷಯದಲ್ಲಿ ಅಸಕ್ತಳಾಗಿದಾಳೆ. 
ಇದು ವಿಕ್ರಮನಿಗೆ ಕೋಪವನ್ನುಂಟುಮಾಡುತ್ತದೆ. ರಾಜನ ಮಿತ್ರ ದೇವದತ್ತ ಬಂದು ರಾಜಿಗೆ 
ರಾಜ್ಯದ ದುರವಸ್ಥೆಯನ್ನು ವರ್ಣಿಸುತ್ತಾನೆ. ರಾಜ ದೇವದತ್ತನನ್ನು ನೀನು ರಾಣಿಗೆ ರಾಜ್ಯದ 
ಮಾತನ್ನು ಹೇಳಿ ನನ. ಸರಿಸಾರವನ್ನು ಔಡಸಿದೆ ಎಂದು ದೂರುತ್ತಾನೆ; ಮಂತ್ರಿಯನ್ನು ಕರೆದು 
ಅಧರ್ಮಿಗಳಾದ ಮಲಿಡಲಾಧಿಪತಿಗಳನ್ನು ಓಡಿಸು ಎನ್ನುತ್ತಾನೆ. ಯಾರು ಓಡಿಸುವವರು?” 
“ನಮ್ಮ ಸೇನಾಧಿಪತಿ” “ಅವನೂ ಪಠರದೇಶೀಯನೇ- ಸ “ಹಾಗಾದರೆ ಜನರನ್ನು ಕರೆ. 
ಭಂಡಾರವನ್ನು ಅವರಿಗೆ ಸೂರೆಮಾಡು.” ಹೀಗೆಯೇ ಇರಲಾಗಿ ರಾಣಿ, ನಮ್ಮ ಬಂಧುಗಳನ್ನು 
ಕರೆಯಿಸು, ಎಂದು ಮಂತ್ರಿಗೆ ಹೇಳುತ್ತಾಳೆ. ಅವರು ಬರುವುದಿಲ್ಲ. ರಾಜನು" ಅವರೊಂದಿಗೆ 
ಯುದ್ದ ಮಾಡುವುದಿಲ್ಲ, ರಾಜಿ ತಾನು "ಕಾಶ್ಮೀರಕ್ಕೆ ಹೋಗಿ ತನ್ನ "ತಮ್ಮನನ್ನು ಕರೆತಂದು ಈ 
ದುಷ್ಟರೆನ್ನು ನಿಗ್ರಹಿಸುವೆನೆಂದು ಹೊರಡುತ್ತಾಳೆ. “ರಾಜ ಅವಳನ್ನು ತಡೆಯುತ್ತಾನೆ; ಅವಳು 
ಕೇಳುವುದಿಲ್ಲ. ಹೋಗುವೆನೆಂದು ಸುಮನೆ ಹೇಳುತ್ತಾಳೆ ಎಂದು ಬಾವಿಸಿ ರಾಜ ಬಿಡುವನು. 
ಅವಳು ಹೊರಟೀ ಹೋಗುವಳು; ಕೆಲಹೊತ್ತಿನಮೇಲೆ ಒಂದು ಕಾಗದವನ್ನು ಕಳುಹಿಸುವಳು. 
ಅವಳು ತನ್ನ ತಮ್ಮನನ್ನು ಕರೆ ತರಲು ಹೋದಳು ಎಂದು ತಿಳಿದೊಡನೆ ರಾಜನಿಗೆ ಕೋಪ ಬಂದು 
ಇವನು ಪ್ರತೀಕಾರವನ್ನು ನಿಶ್ಚಯಿಸಿಕೊಳ್ಳುತ್ತಾನೆ. ಇದು ಮೊದಲನೆಯ ಭಾಗ. 

“ಮರಳಿ ನಾವು “ವಿಕ್ರಮನನ್ನು “ನೋಡುವುದು ಕಾಶ್ಮೀರದಲ್ಲಿ. ಕುಮಾರಸೇನನ 
ದೇಶವನ್ನು ಇವನು ಲೂಟಿಮ್‌ಡಿದಾನೆ" ಅವನ ಸೇನೆ ಸೋತು ಓಡಿದೆ. ಕುಮಾರಸೇನ 


ತಲೆಮರೆಸಿಕೊಂಡಿದಾನೆ. ಅವನ ಚಿಕ್ಕಪ್ಪ ಚಿಕ್ಕಮ್ಮ ವಿಕ್ರಮನಿಗೆ ಸಹಾಯವಾಗಿದ್ದಾರೆ. 
ಕುಮಾರಸೇನನ ಚಿಕ್ಕಮ್ಮ ಆತನಿಗೆ ಕೇಡನ್ನು ಬಿಯಸುತ್ತಿರೆವಳು. ಎಷ್ಟಾದರೂ ವಿಕ್ರಮನ ಆಗ್ರಹ 
ಶಮನವಾಗದಿದೆ. ರಾಣಿ ವಿಕ್ರಮನನ್ನು ಬೇಡಲು ಬರುವಳು; ರಾಜ ಅವಳನ್ನು ನೋಡುವುದಿಲ್ಲ. 
ತ್ರಿಚುರದ ನಾಯಕನು ಬಂದು ತನ್ನ ಮಗಳನ್ನು ವಿಕ್ರಮನಿಗೆ ಕೊಡಬೇಕೆಂಬ ತನ್ನ ಅಪೇಕ್ಷೆಯನ್ನು 
ಅವನಿಗೆ ತಿಳಿಸುತ್ತಾನೆ. ಅವಳ ಹೆಸರು ಇಳಾ: ಅವಳು ಕುಮಾರಸೇನನ ಪ್ರೇಯಸಿ, "ವಿಕ್ರಮ 
ಅವಳನ್ನು ಮಾತನಾಡಿಸಿದಾಗ ಅವಳು ತನಗೆ ಕುಮಾರಸೇನನಲ್ಲಿ ಮನಸ್ಸಿದೆ ಎಂದು 
ತಿಳಿಸುವಳು. ರಾಜ “ಹಾ ಕುಮಾರಸೇನ, ನೀನು ಪುಣ್ಯಶಾಲಿ, "ಯುದ್ಧದಲ್ಲಿ ಸೋತು 
ತಲೆತಪ್ಪಿಸಿಕೊಂಡಿದ್ದರೂ ನಿನಗೆ ಪ್ರೇಯಸಿಯೊಬ್ಬಳಿದಾಳೆ; ನಿನ್ನಲ್ಲಿ ಅವಳಿಗೆ ಪ್ರೀತಿಯಿದೆ” 
ಎಂದು ಇಳೆಗೆ “ಆಗಲಿ, ನಿನಗೆ ಕುಮಾರಸೇನನನ್ನು ತರಿಸಿಕೊಡುತ್ತೀನೆ” ಎಂದು ಹೇಳುವನು; 
ಕ್ಷಮಿಸಿದೇನೆಂದು ತಿಳಿಸಿ ಅವನನ್ನು ಕರೆತರಲು ಸೇನೆಯನ್ನು ಕಳುಹಿಸುವನು. ಕುಮಾರಸೇನ 
ಇವನ ಕ್ಷಮೆಯನ್ನೂ ಕರುಣೆಯನ್ನೂ ಒಪಲಾರದ ವೀರ ತನ್ನ ತಲೆಯನ್ನು ರಾಜನಿಗೆ 
ಕೊಂಡುಹೋಗಿ ಕೊಡಿ ಎಂದು ಸೇವಕರಿಗೆ ಅಪ್ಪಣೆ ಮಾಡಿ ಅವನು ತನ್ನ ಜೀವವನ್ನು 
ಕಳೆದುಕೊಂಡಿದಾನೆ. ಆ ತಲೆಯನ್ನುರಾಣಿ ಸುಮಿತ್ರೆ ತರುವಳು; ತ೦ದು ರಾಜನಿಗೆ ಒಪ್ಪಿಸಿ ತಾನು" 
ಪ್ರಾಣವನ್ನು ಬಿಡುವಳು. ಇಳೆ ಆಗ” ಬಂದು, ರಾಜನೇ ಎಲ್ಲಿ ನನ್ನ ಪ್ರಿಯ, ಎನ್ನುವಳು. ನಾಟಕ 
ಮುಗಿಯುವುದು. 

ಇದು ಯಾವುದಾದರೂ ಒಂದು ಭಾವವನ್ನು ಪ್ರತಿಪಾ ದಿಸುವುದಕ್ಕೆಂದು ಬರೆದ 
ನಾಟಕವಲ್ವ ಇದಿಷ್ಟರಿ೦ದಲೇ ಇದು ಈ ಮೊದಲ ನಾಟಿಕಕ್ಕಿ೦ತ ಮೇಲಾದ ವಸ್ತುವನ್ನುಳ್ಳುದು 
ಎಂದು ಹೇಳಬಹುದು. ಪರದೇಶದಿ೦ದ ಬಂದಿರುವ ರಾಣಿಯ ಬಂಧುಗಳು ಜನರನ್ನು 
ಪೀಡಿಸುತ್ತಿರುವುದು, ಅವರನ್ನು ಶಿಕ್ಷಿಸು ಎಂದರೆ ಸೇನೆಯೂ ಅವರದಾಗಿದೆ ಎನ್ನುವುದು, ಈಗ" 
ಭಾರತವರ್ಷದಲ್ಲಿ ಪರದೇಶೀಯರು ನಡೆಯಿಸುತ್ತಿರುವ ಆಡಳಿತವನ್ನು ಕುರಿತ ಟೀಕೆಯೋ 
ಎಂಬಂತೆ ಭಾಸವಾಗುವುದು ನಿಜ. ಆದರೆ ಈ ಮಾತು ಪ್ರಾಸಂಗಿಕ; ಕಥೆಯ ಮುಖ್ಯ ಭಾಗವಲ್ಲ, 
ಅಲಸನಾದ ವಿಕ್ರಮನ ಮತ್ತು ಪ್ರಜಾಪ್ರೇಮಿಯಾದ ಅವನ ರಾಜಿಯ ಬೆಳವಣಿಗೆ, ಈ ರಾಜ ಈ 
ರಾಣಿ ಎಂಥವರು ಏನಾದರು ಏಂಬ ವಿಷಯ, ಕಥೆಯ ಮುಖ್ಯ ಭಾಗ. ಇಲ್ಲಿ ಕುಮಾರಸೇನನ 
ಚಿಕ್ಕಮ್ಮ ಚಿಕ್ಕಪ್ಪ ಇವರ ಮಾತು ಅನವಶ್ಯಕವಾಗಿ ಬಂದಿದೆಯೆಂದು ತೋರುತ್ತದೆ. ಊಹೆ 
ವಿಶುಲವಾದುದೆರಿಂದ ಉಂಟಾಗುವ ತೊಡಕುಗಳಲ್ಲಿ ಇದು ಒಂದು. ಎಲ್ಲೆಲ್ಲೂ "ಜೀವದಿಂದ 
ಹೊರಹೊಮ್ಮುವ ನಮ ಪ್ರಕೃತಿದೇವಿ ದೇವಾಲಯಗಳ ಮೇಲೆ ಅರಳೆಯ ಮರವನ್ನು 
ನೆಡುವಂತೆ ಬಹು ಊಹೆಯ ಕವಿ ಒಂದು ನಾಟಕಕ್ಕೆ ಸಾಕೆನ್ನುವಷ್ಟು ಇರುವ ಕತೆಯ ಮಧೆ. 
ಒಂದು ಸಂದರ್ಭ ಕಂಡಾಗ ಅದನ್ನು ಬಿಡಲಾರದೆ ಬೆಳೆಯಿಸಿ ಉಪಕಥೆ ಮಾಡುತ್ತಾನೆ; ನಾಟಕಕೆ 
ಇದರಿಂದ ಹಾನಿತಟ್ಟುವಂತಾಗುತ್ತದೆ. ಆದರೆ ಒಂದು ಭಾಗದಲ್ಲಿ ರಾಜನ ಭೋಗ ಲಾಲಸೆ 
ರಾಣಿಯ ಕರ್ತವ್ಯ ಪರಾಯಣತೆಯ ಇನ್ನೊಂದು ಭಾಗದಲ್ಲಿ ರಾಜನ ಕೂಡ ಕುಮಾರಸೇನನ 
ಹಠವೂ ಪ್ರತಿಕಕ್ಷಿಗಳಾಗಿ ಎದ್ದು ನಿಂತು ನಾದಕ್ಕೆ ಶಕ್ತಿಯನ್ನು ಕೊಟ್ಟಿವೆ; ಮಧ್ಯೆ ಬರುವ ಹೆಚ್ಚಿನ 
ವಿಷಯವೂ ಅದರ ಸ ಸ್ವಾರಸ್ಯಕ್ಕೆ 'ಪೋಷಕವಾಗಿಯೇ ಇಡೆ. 

ಪಾತ್ರಗಳ ಸ್ವಭಾವದ ನಿರೂಪಣವೂ ಹೀಗೆಯೇ. ಒಬ್ಬ ಸ್ತ್ರೀಯ ಪ್ರೇಮವನ್ನು ಬಯಸಿ 
ರಾಜನು ಅಲಸನಾಗಿದಾನೆ. ಇವನ ಪ್ರೇಮವೆನ್ನುವುದು ಒ೦ದು ಅಲ್ಪ ರೀತಿಯ ಮನೋಧರ್ಮ. 
ರಾಣಿಗೆ ರಾಜನಲ್ಲಿ ಪ್ರೇಮವಿದೆ; ಆದರೆ ಅದರ ಪಂಥ ಉತ್ತಮವಾದದು. ತನ್ನ ಹೃದಯದ 
ಪ್ರೇಮದ ಫಲವಾಗಿ ರಾಜ ಸ ಸ್ಪಾರ್ಥಪರನಾಗಿದ್ದಾನೆ; ತನ್ನ ಹೃದಯದ ಪ್ರೇಮದ ಫಲವಾಗಿ ರಾಣಿ 
ಪ್ರಜಾಪ್ರೇಮಿಯಾಗಿದ್ದಾಳೆ ಇವನು ತನ್ನ ಇಷ್ಟ ಕೆಟ್ಟಿತೆಂದು ಛಲ ತೊಟ್ಟು ರಾಷ್ಟ್ರ ಗಳನ್ನು 
ಹಾಳುಮಾಡುತ್ತಾನೆ; ಮೆ ಬೇಡಬಂದೆ ರಾಣಿಯನ್ನು ಹಿಂದಟ್ಟುತ್ತಾನೆ. "ಇವಳು" ಜನದ 
ಒಳ್ಳೆಯದಕ್ಕಾಗಿ “ಮೊದಲು ತನ್ನ ಅರಮನೆ ಐಪ್ಪರ್ಯವನ್ನು ಬಿಡುತ್ತಾಳೆ; ಆಮೇಲೆ ತನ್ನ 
ಮರ್ಯಾದೆಯನ್ನು ಮರೆತು ಈ ಛಲಗಾರನಲ್ಲಿ ಭಿಕ್ನಬೇಡ ಬರುತ್ತಾಳೆ. ಕುಮಾರಸೇನ ಇವಳಿಗೆ 
ತಕ್ಕ ಸೋದರ; ಬಳೆ ಅವನಿಗೆ ತಕ್ಕ ಪ್ರೇಯಸಿ, ಇವರೆಲ್ಲರ ಮಧ್ಯೆ ತಾನು ಬಹಳ ಶಕ್ತನೆಂದು 
ತಿಳೆದುಕೊಂಡು ರಾಜ್ಯಗಳನ್ನು ಹಿಂಸಿ ಸಿದ ರಾಜಾ ವಿಕ್ರಮ ಕುದ್ರ ನಾಗೆ ಕಾಣುತ್ತಾನೆ. ತನಗೆ. ಸ್ತ್ರೀಯ 
ಪ್ರೇಮ ಸಿಕ್ಕದೆ ಹೋಯಿತಲ್ಲಾ ಎಂಬ ಇವನ ಮನಸ್ಸಿಗೆ" ಇಳೆ ಕುಮಾರಸೇನನಲ್ಲಿ ತೋರುವ 
ಪ್ರೇಮ ಬೆಂಕಿಯಾಗುತ್ತದೆ. ' ಇಳೆಯ ಪ್ರೇಮಕ್ಕೆ 'ವಿಷಯನಾದವನು ಸ್ವಾರ್ಥಪರನಾದ 


ಭೋಗಲೋಲುಪನಾದ ಅಲ್ಪ ಜೀವಿಯಲ್ಲ. ನಿಜವಾದ ಪ್ರೇಮ ಮನುಷ್ಯ ನನು ಸ್ವಾರ್ಥದಿಂದ 
ಬಿಡಿಸುತ್ತದೆ, ಕಟ್ಟಿ ಹಾಕುವುದಿಲ್ಲ, ಎನ್ನುವ ಭಾವ ಇಲ್ಲಿ ಹೊಳೆಯುತ್ತದೆ. ಗ್ಲಾಸಿನ ಹಠಮಾರಿ 
ವಿಕ್ರಮನು ಸ್ವಾರ್ಥಪರತೆಯಿಂದ ಸಾಧಿಸಿದ್ದು ಏನು? ನಷ್ಟವಾದ ರಾಜ್ಯ; ಮೂವರು ಉತ್ತಮ 
ಜೀವಿಗಳ ಸಾವು; ತನ್ನ ಅಹಂಕಾರದ ಬೆಂಕಿಯಿಂದ ಸುಟ್ಟುಹೋದ ತನ್ನ ಆಸೆಗಳೆ ಬೂದಿ. 
ಇಂಥವನು ತನ್ನ ಸುಖವನ್ನು ಸ ಸಾಧಿಸಲಾರನಲ್ಲದೆ ಇತರರಿಗೂ ಸುಖವನ್ನು ಸ ಸಾಧಿಸಲಾರನು. 
ವಿಕ್ರಮ ಇಳೆಗೆ ಅವಳ ಪ್ರಿಯನನ್ನು ಕೊಡುವೆನೆಂದನು. ನನ್ನ ಪ್ರಿಯನೆಲ್ಲಿ ಎಂದು ಅವಳು 
ಕೇಳುತ್ತಾ ಬರುತ್ತಾಳೆ. ಇವನು ಅವಳಿಗೆ ಕೊಡಬಹುದಾದದು 8 ಪ್ರಿಯನ “ರುಂಡ. ಹೀಗೆ ಈ 
ನಾಟಕದಲ್ಲಿ ಪಾತೆ, ತ್ರ ಸ್ವಭಾವ ನಿರೂಪಣ ಸಮಂಜಸವಾಗಿದೆ, ಸುಂದರವಾಗಿದೆ. 

ಆದರೆ “ಲ್ಲಿ ಹಲವು ಕಡೆ ಕಥಾವಸ್ತು ತಡಿಕೆಯಾಗಿ ಕಾಣುತ್ತದೆ, ತುಂಬಿಕೊಂಡಿಲ್ಲ. 
ಇದು ಭಾಷಾಂತರದಲ್ಲಿ ಸಂಭವಿಸಿದ ಕೊರತೆಯಾಗಿರಬಹುದು. ಮೂಲದಲ್ಲಿರುವ ಕೆಲವು 
ಭಾಗಗಳನ್ನು ಇಂಗ್ಲೀಷಿನಲ್ಲಿ ಸಂಕೋಚಪಡಿಸಿದೆಯೆಂದೂ ಇತರ ಕೆಲವಂಶಗಳನ್ನು 
ಮಾರ್ಪಡಿಸಿದೆಯೆಂದೂ ಕವಿವರರ ಇಂಗ್ಲೀಷ್‌ ವಿಮರ್ಶಕರು ಹೇಳಿದ್ದಾರೆ. ಮೂಲವನ್ನು 
ನೋಡಿದರೆ ಈ ಕೊರತೆ ಕಾಣದೆ ಇರಬಹುದು. ಆದರೆ ಆಗ್ಗೆ ಮಾತು, ಸನ್ನಿವೇಶ, ನಡೆ, ನುಡಿ" 
ಎಲ್ಲಾಬಹಳ ಹೆಚ್ಚೆಂದು ಕಂಡು ನಾಟಕದ ಗತಿ ಮ೦ದವಾಗಬಿಹುದೆಂದು ಶಂಿಕಿಸಬಹುದಾಗಿದೆ. 
ಮೊತ್ತದಲ್ಲಿ ಈ ರಾಜಾ ರಾಣಿ ನಾಟಕ ನಾಟಕವಾಗಿ ಕಾಣುವುದಕ್ಕಿಂತ ಕತೆಯಾಗಿ ಚೆನ್ನಾಗಿ 
ಕಾಣುತ್ತದೆ: ಒಂದೊಂದು ಸಂದರ್ಭದಲ್ಲಿ ಸುಂದರವಾಗಿ ಕಾಣುತ್ತದೆ. ಇದು ಮುಖ್ಯವಾಗಿ 
ಕತೆಗಾರನು ಬರೆದ ನಾಟಕ. 


೪೪. ಬಲಿ 

ರಾಜಾ ರಾಣಿ ಆದಮೇಲೆ ವಿಸರ್ಜನ ಅಥವಾ ಬಲಿ ಎ೦ಬ ನಾಟಕ ಪ್ರಕಟಿವಾಯಿತು. 
ತ್ರಿಪುರದ ರಾಣಿ ಗುಣವತಿಗೆ ಮಕ್ಕಳಿಲ್ಲ ಅವಳು ಹರಕೆ ಮಾಡಿಕೊಂಡು ಕಾಳಿ ದೇವಾಲಯಕ್ಕೆ 
ಬಲಿಗಾಗಿ ಜೀವಗಳನ್ನು ಒಪಿ ಪ್ಪಿಸುತ್ತಾಳೆ. “ಅದರಲ್ಲಿ ಒಂದು ಮೇಕೆಯ ಮರಿ; ಅಪರ್ಣಾ ಎಂಬೆ 
ಹುಡುಗಿಯ ಆಟದ ಮೇಕೆ-ತನ್ನ ಮರಿಗಾಗಿ ಆಪರ್ಣೆ ಅಳುತ್ತಿರಲಾಗಿ ರಾಜನು ಅವಳಮೇಲೆ 
ಕನಿಕರದಿ೦ದ ಅದು ನಿಜವೇ ಎಂದು ವಿಚಾರಿಸಲು ದೇವಾಲಯಕ್ಕೆ ಬರುವನು. ಅಪರ್ಣೆಯ 
ದುಃಖವನ್ನು ನೋಡಿ ದೇವಿಯ ಭಕ್ತನಾದ ಜಯಸಿಂಹನಿಗೆ ಕೂಡ “ಮರುಕವುಂಟಾಗುವುದು. 
ರಾಜನು ಈ" ಅನ್ಯಾಯವನ್ನು ನೋಡಿ ಇನ್ನುಮೇಲೆ ದೇವಿಗೆ ಜೀವಗಳ ಬಲಿ ಕೊಡುವುದು ಬೇಡ 
ಎ೦ದು ಅಜ್ಜಿ ಮಾಡುವನು. ಎಲ್ಲರೂ ಹೀಗೆ ಉಂಟಿ ಎನ್ನುವರು. ದೇವಿಯ ಅರ್ಚಕ ರಘುಪತಿ, 
ಶಾಸ್ತ್ರಕ್ಕೆ ವಿಠೋಧವಾಗಿ ಆಜ್ಞೆ ಮಾಡುವುದಕ್ಕೆ ರಾಜನಿಗೆ" ಅಧಿಕಾರವಿಲ್ಲ, ಎನ್ನುವನು. ರಾಜ 
ಒಪ್ಲೆವುದಿಲ್ಲ. ಅರ್ಚಕ ಕೊಳಪದಿಂದ ಹೊರಟುಹೋಗುವನು. ಜಯಸಿಂಹ ಅವನಿಗೆ ಸದಾ 
ಸಹಾಯಮಾಡುವುದಾಗಿ ನಿಲ್ಲುವನು. ಇಷ್ಟು ಹೊತ್ತಿಗೆ ಗುಣವತಿ ಕಳುಹಿಸಿದ ಜೀವಗಳನ್ನು 
ದೇವಾಲಯದಲ್ಲಿ ತೆಗೆದುಕೊಳ್ಳುವುದಿಲ್ಲವೆಂದುದರಿ೦ದ ರಾಜನು ಮಾಡಿದ ಆಜ್ಞೆ ರಾಣಿಗೆ" 
ತಿಳಿಯುವುದು. ” ಅವಳು ಬಂದು ರಾಜನನ್ನು ಹೀಗೆ ಮಾಡಬಾರದೆನ್ನುವಳು” ಅವನು 
ಕೇಳುವುದಿಲ್ಲ ಆಮೇಲೆ ಅವಳೂ ರಘುಪತಿಯಾ ಮಾತನಾಡಿಕೊಂಡು ರಾಜಿ ಅರ್ಚಕನಿಗೆ, 
ನಿಮ್ಮ ಇಷ್ಟದಂತೆ ಪೂಜೆಮಾಡಿ, ನಾನು ನೋಡಿಕೊಳ್ಳುತ್ತೇನೆ, ಎನ್ನುವಳು; ಮರಳಿ ರಾಜನನ್ನು 
ಒಪ್ಪಿಸಲು “ ನೋಡುವಳು: ಆಗುವುದಿಲ್ಲ. ರಘುಪತಿ "ಸೇನಾಧಿಕಾರಿಯನ್ನು ರಾಜನ ಮೇಲೆ' 
ಎತ್ತಿಕಟ್ಟುವನು. ಜಯಸಿಂಹ, ಸೇನೆಯೇಕೆ ಇದಕ್ಕೆ, ನಮ್ಮ ಅಂತರಂಗದಿಂದ ನಮ್ಮ ಬಲವನ್ನು 
ಪಡೆಯೋಣ, ಎನ್ನುವನು. ಆಚಾರವಂತರು ಭಾಗಿಲ ತೆಗೆದು ದೇವರಿಗೆ ವಿಂದಿನಂತೆ 
ಬಲಿಕೊಡಲು ಯತ್ನ ಮಾಡುವರು; ರಾಜ ಬಂದು ಕೂಡದೆನ್ನುವನು; ರಘುಪತಿ 
ಹಠಮಾಡುವನು. ರಾಜ ಸೇನಾಧಿಕಾರಿಯನ್ನು ಕೂಗಿ ಬಲಿಯನ್ನು ನಿಲ್ಲಿಸೆನ್ನುವನು: ಅವನು 
ಒಪ್ಪು] ವುದಿಲ್ಲ. ಸೇನಾಧಿಕಾರ ಚಂದ ್ರಪಾಲನಿಗಾಗುವುದು. ರಘುಪತಿ. ರಾಜನ ತಮ್ಮ ನಕ್ಷತ್ರನನ್ನು 
ಕರೆದು, ದೇವಿ ಕ್ಷತ್ರಿಯ ರಕ್ತವನ್ನು ಅಪೇಕ್ಷಿಸುತ್ತಾಳೆ, ನಿಮ್ಮ ಅಣ್ಣನನ್ನು ಕೊಲ್ಲು, ನೀನು” 
ರಾಜನಾಗುವೆಯಂತೆ, ಎನ್ನುತ್ತಾನೆ. ಅವನು ಒಪು ವುದಿಲ್ಲ ಇ ಅರ್ಚಕನು, ಮರಳಿ 
ಮಾತನಾಡೋಣ, ಎಂದು ಅವನನ್ನು ಬಿಡುತ್ತಾನೆ. ಇದನ್ನೆಲ್ಲ ನೋಡಿದ ಜಯಸಿಂಹ ಇಂಥ 
ಅನ್ಯಾಯ ಉಂಟೀ ಎಂದು ಚರ್ಚೆಮಾಡುತ್ತಾನೆ; ` ಆವಶ್ಯಕವೆಂದು ತೋರಿದರೆ ನಾನು ರಾಜನನ್ನು 


ಕೊಲ್ಲುತ್ತೇನೆ, ಅಣ್ಣನನ್ನು ಕೊಲ್ಲೆಂದು ತಮ್ಮನಿಗೆ ಹೇಳುವುದೆ, ಎನ್ನುತ್ತಾನೆ. ಅರ್ಚಕನು 
ಜಯಸಿಂಹನನ್ನು ಸಾಕಿದಾತನು: ಸಾಕುಮಗನು ಈ ತಂಟೆಯ ಕೆಲಸಕ್ಕೆ ಕೈ ಹಾಕುವುದು ಅವನಿಗೆ 
ಇಷ್ಟವಿಲ್ಲ. ಮಧೆ "ರಾಜನನ್ನು ಕೊಲ್ಲಬೇಕೆ೦ಬ ಮಾತು ಚ೦ದ್ರಪಾಲನಿಗೆ ಶ್ರಿಳೆದು ಅವನು ರಾಜನಿಗೆ 
ಎಚ್ಚರಿಕೆ ಹೇಳುತ್ತಾನೆ. ರಾಜನು” ದೇವಾಲಯದಲ್ಲಿ ಒಬ್ಬನೇ ಪ್ರಾರ್ಥನೆ ಮಾಡುತ್ತಿರುವಾಗ 
ಸಿ೦ಹ ಅಲ್ಲಿ 'ಬಂದು ದೇವಿಯನ್ನು ಕುರಿತು, ನಿನಗೆ ಕ್ಷತ್ರಿಯ ರಕ್ತ ಬೇಕೆ, ನಿಜವಾಗಿ ಹೇಳು, 
Kee ಬೇಕು ಎಂದು ಉತ್ತರ ಬಿರುತ್ತದೆ. ಉತ್ತರ "ಹೇಳುವವನು ರಘುಪತಿ; ವಿಗ್ರಹದ 
ಹಿಂದುಗಡೆಯಿಂದ ದೇವಿಯಂತೆ ಮಾತನಾಡುವನು. ಜಯಸಿಂಹ ರಾಜನನ್ನು 
ಕೊಲ್ಲುವೆನೆನ್ನುವನು; ರಘುಪತಿಯ ದ್ವನಿ ತಿಳಿಯಲಿಲ್ಲವೆ ಎಂದಾಗ ಹಿಂದೆಗೆಯುವನು. ರಾಜ" 
ಹೊರಟುಹೋದಮೇಲೆ ರಘುಪತಿ ಹೊರಗೆ ಬರಿದು. ಜಯಸಿಂಹನಿಂದ ರಾಜನನ್ನು 
ಕೊಲ್ಲುವಂತೆ ವಾಗ್ದಾನ ತೆಗೆದುಕೊಳ್ಳುವನು. ರಾಣಿ ತನ್ನ ಹಠದಿ೦ದ ರಾಜನನ್ನು ಒಪ್ಪಿಸಲು. 
ನೋಡಿ ಕೈಯಲ್ಲಾಗದೆ ದುಃಖಿಸುತ್ತ ರಾಜನಿಗೆ ಪ್ರಿಯನಾಗಿರುವ ಧ್ರುವ ಎಂಬ ಹುಡುಗನನ್ನು 
ಕೊಲ್ಲುವಂತೆ ನಕ್ಷತ್ರನನ್ನು ಎತ್ತಿಕಟ್ಟುವಳು. ಜಯ ದಿಕ್ಕು ತೋಚದಾತೆ ಇರುತ್ತಾ ಅಪರ್ಣೆಯ' 
ಪ್ರೇಮದಿಂದ ಸಮಾಧಾನಗೊಳ್ಳುತ್ತಾನೆ. ನಕ್ಷತ್ರನೂ ರಘುಪತಿಯ ಧ್ರುವನನ್ನು "ಕೊಲ್ಲುವುದಕ್ಕೆ 
ನಿರ್ಪಾಡುಮಾಡಿದಾರೆ. ರಾಜ ಬಂದು ಅವರನ್ನು ಹಿಡಿದುಬಿಡುತ್ತಾನೆ. “ರಘುಪತಿಗೆ ಗಡಿಪಾರು 
ಅಪ್ಪಣೆಯಾಗುತ್ತದೆ. ಅವನು ಒಂದು ದಿನದ ಅವಧಿ ಬೇಡುತ್ತಾನೆ ಜಯಸಿಂಹನನ್ನು ಮರಳಿ 
ಹುರಿಗೊಳಿಸುತ್ತಾನೆ. ಜಯಸಿ೦ಹ “ಕ್ಷತ್ರಿಯ ರಕ್ತಕ್ಕೆ ಚೇರೆಯವರೇಕೆ? ನಾನೇ ಕ್ಷತ್ರಿಯ, ಡೇವಿ ನನ್ನ 
ರಕ್ತವನ್ನು ಕುಡಿಯಲಿ” ಎಂದು ತನ್ನನ್ನು ತಾವೇ ಕೊಂದುಕೊಳ್ಳುತ್ತಾನೆ. "ಅಪರ್ಣ ಬಂದು" 
ದುಃ ಖಸುತ್ತಾಳೆ. ರಘುಪತಿಗೆ ಕೂಡ ತನಗೆ ಬೇಕಾದ ಜಯಸಿಂಹನು ಹೋದದ್ದರಿಂದ 
ದೇವತೆಯಲ್ಲಿ ನಂಬಿಕೆ ಕೆಡುತ್ತದೆ. ಅವನು ದೇವಿಯ ಮೂರ್ತಿಯನ್ನು ಕಿತ್ತೆಸೆಯುತ್ತಾನೆ. ಎಲ್ಲರೂ 
ದೇವಿ ಮಾನವ ಸೀಯ ಹೃದಯದಲ್ಲಿದಾಳೆ ಎಂದು ಹೊರಡುತ್ತಾರೆ. ರಘುಪತಿ ಜಯಸಿಂಹನ 
ಸಲುವಾಗಿ ಅಪಣೇಯನ್ನುತನಿಕರದಿ೦ದ ಕರೆದುಕೊಂಡು ಹೋಗುತ್ತಾನೆ. 
ಸ೦ನ್ಯಾಸಿಯ ನಾಟಕದಂತೆ ಇದೂ ಒಂದು ಭಾವವನ್ನು ಪ್ರತಿಪಾದಿಸುವುದಕ್ಕೆ 
ಹೊರಟಿರುವ ನಾಟಕ. ದೇವರ ಹೆಸರಿನಲ್ಲಿ ಜೀವವನ್ನು ತೆಗೆಯುವುದು ತಪ್ಪು; ಜೀವವನ್ನು 
ಅಪೇಕ್ಷಿಸುವ ದೈವ ದೇವರಲ್ಲ; ಅಂಥ ದೈವಕ್ಕಾಗಿ ಜೀವವನ್ನು ತೆಗೆಯುವರ ಮನಸ್ಸು ಮತ್ತೆ ಮತ್ತೆ 
ಒರಟಾಗುತ್ತದೆ; ನಜವಾದ ಡವ ಮಾನಪನ ಹದಯದ ಕರುಣೆ, ಇದೇ ನಾಟಕದ ಮುಖ್ಯ! ಭಾವೆ. 
ಇದಿಷ್ಟೂ ನಿಜವಾದ ಭಾವನೆ; ಇದೆಲ್ಲ ಸರಿಯಾದ ಮಾತು ಎ೦ದು ಎಲ್ಲರೂ ಒಪ್ಪಬಹುದು. 
ಸನಾತನ ಧರ್ಮದ ಆರಂಭ ದಶೆಯಲ್ಲಿಯೇ ಯಜ್ಞದಲ್ಲಿ ಪಶುವನ್ನು ಕೊಲ್ಲಕೂಡದೆಂದಿ ಭಾವನೆ 
ತಲೆಯೆತ್ತಿತು; ಜೈನ ಧರ್ಮ ಬೌದ್ಧ ಧರ್ಮಗಳು. ಈ ಭಾವನೆಯನ್ನು "ಮುಂದಿಟ್ಟುಕೊಂಡೇ 
ಬೆಳೆದವು: ವೀರಶೈವ ವೀರವೆ ೈಷ್ಟವ ದುತಗಳು ಈ ದೃಷ್ಟಿಯಿಂದಲೇ ಮುಂಬರಿದವು. “ಗ ಈ 
ಮತಗಳವರು, ಲ್ಲವೇ ಯಜ್ಞಮಾಡುವುದಿಲ್ಲ, ಇಲ್ಲವೇ ಪಿಷ್ಟ ಪಶುವನ್ನು ಹನನಮಾಡಿ 
ಯಜ್ಞವೆನ್ನುವರು. ಈ ನಾಟಕದೆಲ್ಲಿ ಈ ಮರುಕದ ಮತ ಸಾಧಾರವಾಗಿ ಪರಿಪೋಷಿತವಾಗಿದೆ. 
ಯನ್ನಿ ಒಳ್ಳೆಯದು, ಜೀವವನ್ನು ತೆಗೆಯುವುದು ತಪ್ಪಲ್ಲ, ಜೀವವನ್ನು ತೆಗೆಯುವುದು ಆವಶಕ, 
ಎಂದು ವಾದಿಸುವವರ ಮಾತು ರಘುಪತಿಯ ಬಾಯಲ್ಲಿ ಕೇಳುತ್ತದೆ: ಜೀವ ತೆಗೆಯುವುದರಲ್ಲಿ 
ದಯೆಯನ್ನು ಒತ್ತಟ್ಟಿಗಿಟ್ಟು ಒರಟಾದ ಇವನ ಮನಸ್ಸಿಗೆ 'ರಾಜನನ್ನು ಕೊಲ್ಲುವುದೂ ಧ್ರುವನನ್ನು 
ಕೊಲ್ಲುವುದೂ ಸಾಮಾನ್ಯವಾಗಿ ಕಾಣುತ್ತದೆ. ರಾಣಿ ಗುಣವತಿಗೆ ಕೂಡ ಮತದ ಸಂಭ್ರಮದಲ್ಲಿ 
ಹೆಚ್ಚಿಗೆ ಸಹಜವಾದ ಕನಿಕರ ಇಲ್ಲದೆಹೋಗಿದೆ. ತನ್ನ ಹೊಟ್ಟೆಯುರಿಯನ್ನು ಇವಳು ಏನೂ 
ಅರಿಯದ ಎಳೆಯನಾದ ಧ್ರುವನ ರಕ್ತದಿಂದ ನಂದಿಸುವುದಕ್ಕೆ" ನೋಡುವಳು. ಈ ದ್ವೇಷವೋ 
ನಿರ್ವ್ಯಾಜವಾದದೆನ್ನುವಂತಿದೆ. ಕ್ರೌರ್ಯದಿಂದ ಸುಖಿಸುವ ಜೀವ ಉದ್ದೇಶವಿಲ್ಲದೆ 
ಉಪಾಸಿಸಬಹುದಾದ ಕೌರ್ಯ ಇಲ್ಲಿ ಕಾಣುತ್ತದೆ. ಕರುಣೆಯ ಪಕ್ಷವೂ ಇದರಂತೆಯೇ 
ವ್ಯಕ್ತವಾಗಿದೆ. ಒಂದು ಮೇತೆಯ ಮರಿಗಾಗಿ ಅಳುತ್ತಿರುವ ಹೆಣ್ಣುಮಗು, ಅದರ ಪಕ್ಷವನ್ನುವಹಿಸಿ 
ಜ್ಞಗಳನ್ನೇ ನಿಲ್ಲಿಸಬೇಕೆನ್ನುವ ರಾಜ, ಸರಿಪ್ರದಾಯವನ್ನು ಬಿಡಲಾರದೆ. ಕಾಠಿಣ್ಯಕ್ಕೆ 
ಇಳಿಯುಲಾಶದೆ ತೊಳಲುವ ಜಯಸಿಂಹ, ನಕ್ಷತ್ರ, ಚಂದ್ರಪಾಲ; ಕೊನೆಗೆ ದೇವತಾವಿಗ್ರಹವನ್ನು 
ಬೀದಿಗೆಸೆದು ಕಾರುಣ್ಯವಾದಿಗಳನ್ನು ಸೇರುವ” ಹೊಸ" ರಘುಪತಿ: ಇವರಲ್ಲಿ ಈ ಪಕ್ಷವು 
ಪ್ರಕಾಶವಾಗಿದೆ. ಹೀಗೆ ಯಜ್ಞಗಳು ಬೇಕೇ ಬೇಡವೇ ಎಂಬ ವಿಷಯ ಇಲ್ಲಿ ನಾಟಕದ 


ಸ್ವರೂಪದಲ್ಲಿ ವಿಮರ್ಶೆಯಾಗಿದೆ. ಹೋತವೇ, ದೇವರಿಗೆ ಮೊರೆಯಿಡು, ನನ್ನನ್ನು ಕೊಲ್ಲುವರೆಂದು 

ಗಿಕೊ, ಎಂಬದಾಗಿ, ಮನುಷ್ಯನಿಗೆ ಅವನ ದಾರಿ ಹೇಳಿ ಪ್ರಯೋಜನವಿಲ್ಲವೆಂಬುದನ್ನು 
ಕಂಡು ಈ ಮಗಕಾದರೂ ಅದರ ದಾರಿಯನ್ನು ಕಲಿಸೇನು ಎ೦ದ ಕರುಣೆಯ ವಾಣಿ ಈ 
ಗ್ರಂಥದಲ್ಲಿ ಮತ್ತೆ ಮತ್ತೆ ಧ್ವನಿಮಾಡುತ್ತದೆ. 

ಭಾವಪೊಂದನ್ನು ಪ್ರದರ್ಶಿಸುವುದಕ್ಕೆ ಹೊರಟಿದ್ದರೂ ಈ ನಾಟಕದ ಕತೆ 
ಸುಷ್ಠುವಾಗಿದೆ. ಇದರಲ್ಲಿ ಸಂಗತಿಗಳು ಸಾಕಾದಷ್ಟು ಇವೆ. "ಪಾತ್ರಗಳ ಜೀವನದ ಹಲವು 
ಆಗುಹೋಗುಗಳು ನಮ್ಮ ಮುಂದೆ ಬರುತ್ತವೆ. ಹಾಗೆ ನೋಡಿದರೆ ಇಲ್ಲಿ ಸ೦ಗತಿಗಳೂ 
ಆಗುಹೋಗುಗಳೂ ಸ್ಪಲ್ಪ ಹೆಚ್ಚು ಎಂದೇ ಹೇಳಬಹುದು. ದುರಾಗ್ರಹಗಳು ಶಾಪಗಳು 
ಕೃತ್ರಿಮಗಳು ಹಠಗಳು ಇಷ್ಟು ಇಲ್ಲದಿದ್ದರೂ ಕತೆ ಚೆನ್ನಾ ಗಿಯೇ ಇರುತಿತ್ತೆಂದು ಕಾಣುತ್ತದೆ. ನಾಟಿಕ 

ನ್ನಾಗುವುದಕ್ಕೆ ಪುಟಕ್ಕೊಂದು ಹೊಸ ಸನ್ನಿವೇಶ ಬರಬೇಕಾದದಿಲ್ಲ. 'ಇದರಮೇಲೆ' ಧ್ರುವನನ್ನು 
ಕುರಿತ ಭಾಗ ಈ ನಾಟಕದಲ್ಲಿ ಕೊಸರು ಎಂದೇ ಹೇಳಬೇಕು; ಗುಣವತಿಯ ಗುಣ ಎಷ್ಟು 
ಹೀನವಾಗಿತ್ತೆಂದು ತೋರಿಸುವುದಕ್ಕೆಂದೇ ಕತೆಯಲ್ಲಿ ಸೇರಿರುವಂತೆ ಕಾಣುತ್ತದೆ. ಅದು 
ಬರುವುದೂ ಸಾವಕಾಶ; ಬಂದಲ್ಲಿ ಅವಶ್ಯಕವಾಗಿ ಬರಚೇಕಾದದೆಂದು ತೋರುವುದಿಲ್ಲ ಆದರೆ 
ಪಾತ್ರಗಳ ಸ್ವಭಾವ ನಿರೂಪಣ ಒಟ್ಟಿನೆಲ್ಲಿ ಚೆನ್ನಾಗಿದೆ. ಒಂದು ರಾಷ್ಟ್ರದ ನಂಬಿಕೆಯೆಲ್ಲ 
ರಘುಪತಿಯ೦ಥ ಮನುಷ್ಯನ ಹಠದಮೇಲೆ ನಿಂತಿತ್ತೆಂದು ಹೇಳುವುದ್‌ ಸ್ವಲ್ಪ ಹೆಚ್ಚೆಂದು 
ಕಾಣುತ್ತದೆ; ಅರ್ಚಕನು ಇಷ್ಟು ಪ್ರಬಲನಾಗಿರುವುದೂ ಸಾಮಾನ್ಯ ವಿಷಯವಲ್ಲ ಆದರೆ 
ರಘುಷತಿಯನ್ನು ರಾಜಮನೆತನನ ಆಚಾರ್ಯನೆಂಬಂತೆ ಚಿತ್ರಿಸಿರುವುದರಿಂದ ಇದು ಇದ್ದರೂ 
ಇರಬಹುದು ಎನುವಂತಿದೆ. ಅವನು ವಿಗ್ರಹವನ್ನೇ ದೇವರೆಂದು ತಿಳಿದಿದ್ದದೂ ಕೊನೆಗೆ ಅವನು 
ಆ ವಿಗ್ರಹವನ್ನು ಕಿತ್ತೆಸೆದು ಹೋಗುವುದೂ ಹೆಚ್ಚಿನ ವಿಷಯ. ವಿಗ್ರಹದ ಹಿ೦ದೆ ಕುಳಿತು ದೇವರ 
ಮಾತೆಂಬ ಪೇಷಹಾಕಿ ಸುಳ್ಳನ್ನು ಹೇಳಿದವನು ವಿಗ್ರಹದ ವಿಷಯದಲ್ಲಿ ಇಂಥ 
ಭಾವನೆಯನಿಟುಕೊಂಡಿದನೆಂದು ನಂಬುವುದು ಸುಲಭವಲ್ಲ. ಇದು ಈ ಪಾತ್ರದ ರಚನೆಯಲ್ಲಿ 
ಒ೦ದುಕೊರತೆ. ಉಳಿದಂತೆ ಬರುವ ಚಿತ್ರಗಳೆಲ್ಲ ಸಹಜವಾಗಿ ಕಾಣುತ್ತವೆ. ಅಪರ್ಣೆಯದಂತೂ' 
ಬಹು ಸಹಜವಾದ ಚಿತ್ರ. ಅವಳ ಒಂಡೆರಡು” ಮಾತು ದೊಡ್ಡವರ ಮಾತಿನಂತೆ ಇವೆ; ಇದು 
ಹೊರತು ಅವಳ ನಡತೆಯೆಲ್ಲ ಮಕ್ಕಳ ಸ್ವಭಾವವನ್ನು ಬಲ್ಲ ಕವಿಯನ್ನು ಸೂಚಿಸುತ್ತದೆ. ಮಕ್ಕಳ 
ಚಿತ್ರದಲ್ಲಿ ಠಾಕೂರರ ಕೌಶಲ ಬಹಳ ಹಿರಿದು. ಅದು ಅವರ "ಕಾವ್ಯದಲ್ಲಿ "ಕಾಣುತ್ತದೆ; 
ನಾಟಕಗಳಲ್ಲೂ ಕಾಣುತ್ತದೆ. 

ಈ ನಾಟಕದೆ ವಸ್ತು ಟಿಪ್ಪರಾ ಎಂಬ ರಾಜ್ಯದ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದೆಂದು 
ತಿಳಿಯುತ್ತದೆ. ಇದರಲ್ಲಿಯ ಚರ್ಚೆಯ ಭಾಗಕ್ಕೆ ಬಂಗಾಳದಲ್ಲಿ ಹೆಚ್ಚಿನ ಪ್ರಾಮುಖ್ಯ ಇರಬೇಕು. 
ಕಲ್ಕಕತೆಯ ಕಾಳಿ ದೇವಾಲಯದ ಭಕ್ತರ ಮನೋಧರ್ಮದ ವರ್ಣನೆಯನು ಕೇಳಿದವರಿಗೆ 
ಠಾಕೂರರು ಈ ನಾಟಕವನ್ನು ಯಾವ ಉದ್ರಿಕ್ತ ಭಾವದಿಂದ ಬರೆದಿದ್ದಾರೆ ಎನ್ನುವುದು 
ತಿಳಿಯುವುದು. ಕೋಳಿಯೇನು' ಮೇಕೆಯೇನು, "ಗಂಟಿಗೆ ಹತ್ತು, ವಾರಕ್ಕೆ ನೂರು, ವರ್ಷದಲ್ಲಿ 
ಸಾವಿರವನ್ನು ಜನ ತಂದು ದೇವಸ್ಥಾನದಲ್ಲಿ ಕೊಲ್ಲುತ್ತಲೇ * ಇರುವುದು; ರಕ್ಷ 
ಕೋಡಿಹರಿಯುತ್ತಿರುವುದು; ಆ ಪ್ರಾಣಿಗಳು ಕೂಗಿಕೊಳ್ಳುತ್ತಿರುವುದು; ಲೋಕಮಾತೆಯ ವಿಗ್ರಹ 
ಇದರಲ್ಲಿ ಸುಖಪೆಡುತ್ತಿರುವಂತೆ ಎದುರಿಗೆ ನಿಂತಿರುವುದು: ಇದು ಭಯಂಕರವಾದ ಪ ಸಂಗ: 
ಗೀತೆಯಲ್ಲಿ ಬರುವ "ವಿಶ್ವರೂಪ ದರ್ಶನದ ವಿಪರೀತ ರೂಪ. ಇದು ಅವಶ್ಯಕವೇ?. ಇದು 
ದೇವರಿಗೆ "ಪ್ರೀತಿಯೇ? ಇದು ಕವಿಯಾದವನು ಕೇಳಬೇಕಾದ ವಿಷಯ; ಸಾಧ್ಯವಾದರೆ ಉತ್ತರ 
ಹೇಳಬೇಕಾದ ವಿಷಯ. ಠಾಕೂರರು ಈ ನಾಟಿಕದಲ್ಲಿ ಈ ಕೆಲಸವನ್ನು ಮಾಡಿದಾರೆ; ಉತ್ತರ 
ಮನವೊಪ್ಪತಕ್ಕ ಉತ್ತರ, ಅದನ್ನು ತಕ್ಕಮಟ್ಟಿಗೆ ಚೆನ್ನಾಗಿ ಹೇಳಿದ್ದಾರೆ. ಆದರೆ ಭಾವ ಇನ್ನು ಸ್ವಲ್ಪ 
ಪರಾಮಶದಿರಿದಲೂಿ ಊಹಯಿ6ದಲಿ ಮಾಗಿದ್ದರೆ ರಘುಪತಿ ಗುಣವತಿಯರನ್ನು 
ಚಿತ್ರಿಸುವುದರಲ್ಲಿ ಹೆಚ್ಚು ಸಹಾನುಭೂತಿಯಿರುತಿತ್ತು, ಅದರ ಫಲವಾಗಿ ಅವರ ಎಣಿಕೆ ತಪ್ಪು 
ಎನ್ನುವುದು ನನಗೆ ಇನ್ನೂ ಚೆನ್ನಾಗಿ ಮನಹೊಗಬಹುದಾಗಿತ್ತು. ಎ೦ದು ಕಾಣುತ್ತದೆ. ಓದುವವರು 
ನೋಡುವವರಲ್ಲಿ ಎರಡು ಪಕ್ಷದವರೂ ಇರಬಹುದು. "ಕವಿಯ ಊಹೆ “ಪಕವಾದಮೇಲೆ 
ಕೆಲಸಮಾಡಿದರೆ' ಅವನ ಕಲೆ ಪ್ರತಿಪಕ್ಷವನ್ನೂ ಗೆದ್ದು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತದೆ: 
ಹಾಗಿಲ್ಲದಿದ್ದರೆ ಅದು ತನ್ನ ಪಕ್ಷದವನನ್ನು ಮಾತ್ರ ಮೆಚೆಸಿ ಪ್ರತಿಪಕ್ಷವನ್ನು ಪ್ರತಿಯಾಗಿಯೇ 


ಬ್ರ ನ್‌) 


ಇರುವುದಕ್ಕೆ ಬಿಡುತ್ತದೆ. ಈ ನಾಟಕದಲ್ಲಿ ಊಹೆ ಈ ಎರಡನೆಯ ರೀತಿಯದಾಗಿ ನಿಂತಿದೆ. 


೪೫. ಚಿತ್ರಾಂಗದಾ 

ಚಿತ್ರಾಂಗದಾ ನಾಟಕವು ಊರ್ವಶೀ ಕಾವ್ಯವನ್ನು ಬರೆದ ಕಾಲದಲ್ಲಿ ಬರೆದದು. ಇದು 
ಇಂಗ್ಲೀಷಿನಲ್ಲಿ "ಚಿತ್ರಾ ಎಂಬಿ ಹೆಸರಿನಿಂದ ಪ್ರಕಟವಾಗಿದೆ. 'ಠಾಕೂರರದು ಬಂಗಾಳಿಯಲ್ಲಿ ಚಿತ್ರಾ 
ಎಂಬಿ ಹೆಸರಿನ ಗ್ರಂಥವೊಂದು ಇದೆ; ಅದು ಕಾವ್ಯ ಗುಚ್ಛ. ಈ ಚಿತ್ರಾನಾಟಕ ಬೇರೆ. ಇದರ ಕತೆ 
ಮಹಾಭಾರತದಿಂದ ಬಂದಿದೆ. ಚಿತ್ರಾಂಗದೆ ಬಭ್ರುವಾಹನನ ತಾಯಿ. ಅರ್ಜುನನು ಹನ್ನೆರಡು 
ವರುಷ ದೇಶಾಟನದಲ್ಲಿದ್ದಾಗ ಮಣಿಪುರದ ಪ್ರಾಂತಕ್ಕೆ ಬಂದನು. ಅಲ್ಲಿಯ ರಾಜನ ಮಗಳು 
ಚಿತ್ರಾಂಗದೆ ಬೇಟೆಯಲ್ಲಿ ಓಡಾಡುತ್ತ ಕಾಡಿನಲ್ಲಿ ಮಲಗಿದ್ದ ಇವನನ್ನು 'ಎಬ್ಬಿಸುವಳು. ಅವಳು 
ತಂಡೆಗೆ ಒಬ್ಬಳೇ ಮಗಳು; ಅವನು ಅವಳನ್ನು ಮಗನಂತೆ ಸಾಕಿದ್ದನು. ಅದುವರೆಗೆ 
ಹುಡುಗನಂತೆ” ಬೆಳೆದಿದ್ದ ಚಿತ್ರಾಂಗದೆಗೆ ಅರ್ಜುನನ" ರೂಪನ್ನು ನೋಡಿ ಆಶ್ಚರ್ಯವಾಗುತ್ತದೆ, 
ಅವನಮೇಲೆ ಪ್ರೇಮ ಹುಟ್ಟುತ್ತದೆ. ಆದರೆ ಅವನಿಗೆ ಇವಳು ಜೀಕಾಗಿಲ್ವ ಚಿತ್ರಾಂಗದೆ ಮನೆಗೆ 
ಬಂದು ಅಲಂಕಾರಮಾಡಿಕೊಂಡುಹೋಗಿ ತನ್ನನ್ನು ಮದುವೆಯಾಗಬೇಕೆಂದು ಅವನನ್ನು 
ಬೇಡುತ್ತಾಳೆ. ಅವನು, ನಾನು ವ್ರತದಲ್ಲಿದೇನೆ." ಈಗ ಮದುವೆಯಾಗಲಾರೆ, ಎನ್ನುತ್ತಾನೆ. 
ಚಿತ್ರಾಂಗದೆ ಅವಮಾನಗೊಂಡು ಬಂದ್‌ ಮದನ ವಸಂತರನ್ನು ಕುರಿತು ತಪ ಸ್ಪುಮಾಡಿ 
ಅವರಿಂದ ಒಂದು ದಿನದ ಮಟ್ಟಿಗೆ ತಾನು ಸುಂದರಿಯಾಗಬೇಕೆಂದು ವರವನ್ನು ಬೇಡುತ್ತಾಳೆ. 
ಒ೦ದು ದಿನವಲ್ಲ ಒ೦ದು ವರುಷ ಹಾಗೆ ಇರೆಂದು ಅವರು ವರವನ್ನು ಕೊಡುತ್ತಾರೆ. ಆಮೇಲೆ 
ಅವಳು ವನದಲ್ಲಿ ತಿರುಗುತ್ತ ಒಂದು ಸರೋವರದ ಪಕ್ಕದಲ್ಲಿದ್ದಾಗ ಅವಳನ್ನು ನೋಡಿ 
ಅರ್ಜುನನು ಮೋಹಗೊಳ್ಳುವನು. ನೀನು ಯಾರು, ಏಕೆ ಬಂಟಿಯಾಗಿದೀಯೆ, ಎನ್ನುವನು. 
“ನಾನು ಅರ್ಜುನನನ್ನು ಮದುವೆಯಾಗಬೇಕೆಂದು ತಪಸ್ಸು ಮಾಡುತ್ತಿದೇನೆ.” “ನಾನು ಅರ್ಜುನ; 
ನನ್ನನ್ನು ಮದುವೆಯಾಗು.” “ನೀನು ಅರ್ಜುನನೆ? ” ಅರ್ಜುನನು ಹನ್ನೆರಡು ವರುಷ 
ಬ್ರಹ್ಮಚೆರ್ಯದಲ್ಲಿರುವುದಾಗಿ ವ್ರತ ಮಾಡಿಕೊಂಡಿಲ್ಲವೆ?” “ಆ ವ್ರತವೆಲ್ಲ ನಿನ್ನನ್ನು ನೋಡಿದ 
ಕ್ಷಣವೇ ಹೋಯಿತು.” ಚಿತ್ರಾಂಗದೆ ಇದಕ್ಕೆ, ನನ್ನ ಮೈಯನ್ನು ಸೋಡಿ” ಮನಸೋಲುವರೇ, 
ಹೋಗು, ಎನ್ನುವಳು. ಆ ರಾತ್ರೆ ಅವಳು ಉದ್ಯಾ ನದಲ್ಲಿರಲಾಗಿ ಅರ್ಜುನನು ಬರುವನು. ಇವರು 
ಗಾಂಧರ್ವ ವಿವಾಹಮಾಡಿಕೊಳ್ಳುವರು. ಚಿತ್ರಾಂಗದೆಗೆ ೬ ತನ್ನ ಈ ಸೊಗಸು ತನ್ನದಲ್ಲ, ಅರ್ಜುನನು 
ಪ್ರೀತಿಸುತ್ತಿರುವುದು ತನ್ನನ್ನು ತನ. ಈ ಹೊರಮೈಯನ್ನು, ನಂದು ಅತ್ತಪ್ಲಿ. ಅರ್ಜುನನಿಗೂ ಕೆಲ 
ಕಾಲದ ಮೇಲೆ ತಾನು ಬಿರಿಯ ಮೋಹಕ್ಕೆ ಸ ಸಿಕ್ಕಿದ್ದಕ್ಕಾಗಿ "ಅತೃಪ್ತಿ, ಹೀಗಿರಲು ವರ್ಷ ಕಳೆಯುತ್ತದೆ. 
ಕಳ್ಳರು ಬಂದರೆಂದು ಊರ ಜನ ಭಯದಲ್ಲೆರುವರು. ಚಿತ್ರಾಂಗದೆ ಎ೦ಬ ಹೆ೦ಗಸು ರಾಜ್ಯಕ್ಕೆ 
ಯಜಮಾನಿಯೆಂಬುದು ಅರ್ಜುನನಿಗೆ "ತಿಳಿಯುತ್ತದೆ. ಅವನು ಅವಳ ವಿಷಯ 
ಯೋಚಿಸುತ್ತಿರುತ್ತಾನೆ. ತಾನು ಅ೦ದು ಒಲ್ಲದೆ ಬಿಟ್ಟ' ಹೆಣ್ಣೂ ಆಮೇಲೆ ಒಂದು ವರುಷ 
ಅನುಭವಿಸಿದ ಹೆಣ್ಣ ಒಬ್ಬಳೇ, ಅವಳೇ ಚಿತ್ರಾ, ಎಂದು" ಇವನು "ಾಣನು, ಚಿತ್ರಾಂಗದೆ ಬಂದು 
ಅವನನ್ನು ಎಂದಿನಂತೆ ಪ್ರಣಯಕ್ಕೆ ಕರೆಯುತ್ತಾಳೆ; ಅವನಿಗೆ ಅದು ಇಷ್ಟವಿಲ್ಲ ಚಿತ್ರಾಂಗದೆ 
ಹೇಗಿರುವಳೋ ಇನ್ನೆಂತವಳೋ ಎನ್ನುವನು. “ನಾನು ಈಗ ಇರುವ೦ತಲ್ಬದೆ' ಧೀರೆಯಾದ 
ಹೆಣ್ಣಾದರೆ ನನ್ನನ್ನು ನೀನು ಒಪ್ಪಿಕೊಳ್ಳುವೆಯಾ?” “ನಿನ್ನ ಮಾತು ನನಗೆ ತಿಳಿಯುವುದಿಲ್ಲ. 3 
ಗರ್ಭಿಣಿಯಾಗಿರುವ ಚಿತ್ರಾಂಗದೆ ನಾನೇ ಚಿತ್ರಾಂಗದೆ ಎಂದು ತನ್ನ ಪೂರ್ವದ ಆಕಾರದಿ೦ದ 
ಕಾಣಿಸಿಕೊಳ್ಳುತ್ತಾಳೆ. ಅರ್ಜುನನು, ಪ್ರಿಯೆ ನನ್ನ ಜೀವನ ಇಂದು ಪೂರ್ಣವಾಯಿತು, ಎನ್ನುತ್ತಾನೆ. 

ಚಿತ್ರಾ ನಾಟಕ ಬಹು ಸುಂದರವಾದ ನಾಟಕ. ಇದರ ವಿಷಯ ಸರ್ವೆಕೆಗೂ 
ರುಚಿಸತಕ್ಕಂಥದು. ಗಂಡು ಹೆಣ್ಣಿನ ಪ್ರೇಮದ ಸ್ವರೂಪವೇನೆಂದು ವಿಚಾರ ಹುಟ್ಟಿಸುವ ಈ 
ಕತೆಯಲ್ಲಿ" ಮೊದಲಲ್ಲಿ ಹೊರಗಣ ಸೊಗಸಿಗೆ “ಸೋಹಗೊಂಡು ನಡೆಯುವ ಸ್ಥಿತಿಯನ್ನೂ 
ಆಮೇಲೆ ಚೇರೆ ಯಾವುದೋ ಒಂದು ಸೊಗಸನ್ನು ಅಪೇಕ್ಷಿಸುವ ಸ್ಥಿತಿಯನ್ನೂ ಚಿತ್ತಾಕರ್ಷಕವಾಗಿ 
ಚಿತ್ರಿಸಿದೆ. ಕೆಲವು ಕಾಲ ನಿನ್ನ ಅಂಗಾಂಗಗಳಲ್ಲಿ ಅವ್ಯಾಹತ ಸೌಂದರ್ಯ ಉಕ್ಕಿಹರಿಯಲಿ 
ಎನ್ನುವುದು ಮದನನೂ ವಸಂತನೂ ಎಲ್ಲ ಹೆಜ್ಜೆಗೂ "ಹೇಳುವ ಮಾತು. ಅದಕ್ಕೆ ಗಂಡು 
ಮನಸೋಲುವುದೂ ಸರ್ವ ಸಾಮಾನ್ಯ ವಾದ ಅನುಭವ. ಹೆಣ್ಣು ಗ೦ಡಿನ ಪ್ರೇಮ ಬರಿಯ ದೇಹ 
ಸಂಬಂಧವಾದದ್ದಲ್ಲ, ಅವರು ಒಬ್ಬರಿಗೊಬ್ಬರು ಜೀವನದಲ್ಲಿ ಸಹಧರ್ಮಿಗಳಾಗಬೇಕು, 


ಕಾಮದಲ್ಲಿ ಹೇಗೋ ಹಾಗೆ ಧರ್ಮದಲ್ಲಿಯೂ ಅರ್ಥದಲ್ಲಿಯೂ ಅವರು 
ಜೊತೆಗಾರೆರಾಗಿರಬೇಕು, ಎನ್ನುವುದು ಬಲ್ಲವರೆಲ್ಲರೂ ಹೇಳುವ ಮಾತು. ಈ ಸ್ಥಿತಿ ಬರದಿದ್ದರೆ 
ಹೆಣ್ಣಿಗೂ ತೃಪ್ತಿಯಿಲ್ಲ ಗಂಡಿಗೂ ತೃಪ್ಪಿಯಿಲ್ಲ ಈತನಿಗೆ ನಾನು ಬೇಕಾಗಿಲ್ಲ, ನನ್ನ ಮೈ ಮಾತ್ರ 
ಬೇಕಾಗಿದೆ," ಎಂದು' ಅವಳು ಅತ್ಯಪ್ರಳಾಗುತ್ತಾಳೆ; ಇವಳು ಬರಿಯ ಲೀಲೆಗೆ ವೆಸ್ತುವಾದಳೇ 
ಹೊರತು ನನ್ನ ಕೆಲಸದಲ್ಲಿ ಸಹಾಯಳಾಗಲಿಲ್ಲ. ಬದುಕಿನ ಭಾರ ಹೊರುವುದಕ್ಕೆ ನನ್ನ ಬೆನ್ನು 
ಒಂದೇ ಗುರಿ” ಎಂದು ಗಂಡಸು ಅತೃಪ್ಪನಾಗುತ್ತಾನೆ. ಎರಡು ಅವಸ್ಥೆಯ ಮಾತುಗಳನ್ನೂ 
ಅರ್ಜುನ ಚಿತ್ರಾಂಗದೆಯರಿಂದ ಕವಿ “ವಿಚಿತ್ರವಾದ ರೀತಿಯಲ್ಲಿ ಹೇಳಿಸಿದ್ದಾರೆ. ವಿಷಯ" 
ಸ್ವಲ್ಪವಾಗಿರುವುದರಿಂದ ಬೇರೆ ಯಾವ ಅನವಶ್ಯಕವಾದ ಭಾವವೂ "ಬರದೆ ಮುಖ್ಯವಾದ ಭಾವ 
ತಾ € ತಾನಾಗಿ ಪ್ರಕಾಶಿಸುತ್ತದೆ. ಕವಿ ಒಂದೊಂದು ತಾಕಿನಲ್ಲಿಯೂ ತಮ್ಮ ಪ್ರತಿಭೆಯನ್ನೆಲ್ಲಾ 
ಉಪಯೋಗಿಸಿದ್ದಾರೆ. ಈ ಕಾರಣದಿಂದ ಪ್ರಣಯಿಗಳ ಒಂದೊಂದು ಭಾಷಣವೂ' 
ಸಂಪೂರ್ಣವಾಗಿ ಇರ್ವಾಂಗ ಸುಂದರವಾಗಿ ಭಾವ ಪರಿಪು ಷ್ಟವಾಗಿದೆ; ಮಾತುಗಳು ಮುತ್ತನ್ನು 
ಪೋಣಿಸಿದಂತಿವೆ; ಗ್ರಂಥವೆಲ್ಲ ಒ೦ದು ಕಾವ್ಯವಾಗಿ ಕಾಣುತ್ತದೆ. ಈ ನಾಟಕವು ಇಂಗ್ಲೀಷಿನಲ್ಲಿ 
15710 drama ಎ೦ದರೆ ಭಾವ ಪ್ರಧಾನ ನಾಔಕ ಎಂದು ಹೇಳುವ ನಾಟಕ ಜಾತಿಗೆ ಸೇರುತ್ತದೆ” 
ವಿಷಯದ ದೃಷ್ಟಿಯಿಂದಲೂ ಅದನ್ನು ಪ್ರತಿಪಾದಿಸಿರುವ ಕೌಶಲದ ದೃಷ್ಟಿಯಿಂದಲೂ ಇದರಲ್ಲಿ 
ತುಂಬಿ ಹರೆಯೆವ ಹ “ದೃಷ್ಟಿಯಿಂದಲೂ ಇದು ಠಾಕೂರರ ನಾಟಕಗಳಲ್ಲೆಲ್ಲ 
ಅತ್ಯುತ್ತಮವಾದದು; ಪಂಚದ "ನಾಟಕಗಳಲ್ಲಿ ಅತ್ಯುತ್ತಮವಾದವುಗಳಲ್ಲಿ ಇದು 
ಒಂದಾಗಿರಬೇಕೆಂದೂ ದಾಳ ಹೇಳಬಹುದು. 

ಈ ನಾಟಕ ಮೊದಲು ಬಂಗಾಳಿಯಲ್ಲಿ ಪ್ರಕಟವಾದಾಗ ಇದು ವಿಷಯ 
ಲೋಲುಪತೆಯನ್ನು ತೋರಿತೆಂದು ಜನ ಅಕ್ಷೇಪಿಸಿದರಂತೆ. ಇಂಗ್ಲೀಷ್‌ ಭಾಷಾಂತರದಲ್ಲಿ 
ಬಂಗಾಳಿಯ ಕೆಲವು ಭಾಗಗಳನ್ನು ಬಿಟ್ಟಿದೆ. ಆದರೂ ಇದನ್ನು ವಿಷಯಲೋಲುಪ ಕಾವ್ಯವೆಂದು 
ಹೇಳುವವರಿಗೆ ಅವಕಾಶವಿದೆ. ಆದರೆ ವೇದಾಂತವನ್ನು ಬರೆಯುವವರು ವಿಷಯದ 
ಮಾತನ್ಬೆತ್ತದೆ ನಾಟಕವನ್ನು ಬರೆಯಬಹುದು; ವಿಷಯವೇ ವಸ್ತುವಾಗಿರುವಾಗ ಅದನ್ನು 
ವರ್ಜಿಸುವುದು ತಪ್ಪೆನ್ನುವುದು ವಿವೇಚನೆಯಿಲ್ಲದ ಮಾತು. ವಿಷಯೆಸುಖದ ಸ್ವರೂಪವನ್ನು. 
ತಿಳಿಸಿ ಅದಕ್ಕೆ ಮಿಗಿಲಾದ ಒಂದು ಸುಖವಿದೆಯೆಂದು ತೋರಿಸುವುದು ಕಾವ್ಯದ ಉದ್ದೇಶ. 
ವಿಷಯಸುಖವನ್ನು ವರ್ಣಿಸುವವನು ಬರಿಯ ವೇದಾಂತವನ್ನು ಹೇಳುವುದು ಹೀಗೆ ಸಾಧ್ಯ? 
ಇಂಥ ವಿಮರ್ಶೆ ಸಾಹಿತ್ಯದ ಕಾರ್ಯವೇನೆಂಬುದನ್ನು ಮರೆಯುತ್ತದೆ, ತನ್ನ 
ಕಾರ್ಯವೇನೆಂಬುದನ್ನು ಅರಿಯದು. ಈ ನಾಟಕದಲ್ಲಿ ನಷಯಸುಖದ ವಿವರವಾದ 
ಬಾಯೂರಿಸುವುದಾದ “ವರ್ಣನೆ ಇದೆ. ಆದರೆ ಅದು ಕೃತಿಯಲ್ಲಿ ದೋಷವಲ್ಲ; ಕಾವ್ಯದಲ್ಲಿ 
ಮುಖ್ಯಭಾಗವಾಗಿ ಅದರ ಬೆಲೆಯನ್ನು ಹೆಚ್ಚಿಸುತ್ತದೆ; ಕವೆಯ ಅನುಭವವೂ "ಭಾವನೆಯೂ 
ಎಷ್ಟು" ವಿಸ್ತಾರವಾದುವು ಎಂದು ಸೂಚಿಸುತ್ತದೆ. ಇದರಮೇಲೆ ಎರಡನೆಯ ಅವಸ್ಥೆಯ 
ವರ್ಣನೆಗೆ ಬಂದಾಗ ಇಂಥ ರಸಯುಕ್ತವಾದ ಅನುಭವದಲ್ಲಿಯೂ ತೃಪ್ತಿಯಿಲ್ಲವೆ೦ದು ಹೇಳುವ 
ಕವಿಯ ನೀತಿ ಎಷು ಉದಾತ್ತವಾದೆದೆಂದು ತೋರುತ್ತದೆ. ಆ ವಿಜಯಲೋಲುಪತೆ ಅಷು 
ತೀವ್ರವಾದದ್ದರಿಂದಲೇ ಈ ನೀತಿ ಇಷ್ಟು ಶ್ರೇಷ್ಠವಾದದ್ದೆಂದು ಕಾಣುವುದು. ಕವಿ 
ಮುಖ್ಯ ವಾದುದು ಈ ನೀತಿ; ಉಳಿದದು ಇದಕ್ಕೆ ನಪೋಷಕವಾದ ವ ವಿಸ್ತು 

ಪಾಶ್ಚಾತ್ಯ ವಿಮರ್ಶಕರೊಬ್ಬರಿಬ್ಬರು ಈ ನಾಟಕದಲ್ಲಿ ಬೇರೊಂದು ವಿಧದ ದೋಷವನ್ನು 
ತೋರಿಸಲು ಯೆತಿಸಿದಾರೆ. ದೇಹಸಂಬಿಂಧವಾದ ಪ್ರೇಮ ಬಹಳ ಕೀಳು ಎಂದು ಕವಿಯ. 
ಅಭಿಪ್ರಾಯ; ಆದರೆ ಇದು ಉತ್ತಮ ರೀತಿಯ ಸಂಬಂಧಕ್ಕೆ ಅನ್ವಯಿಸುವುದಿಲ್ಲ; ಗಂಡು ಹೆಣ್ಣು 
ಒಬ್ಬರನ್ನೊಬ್ಬರು ಮೆಚ್ಚಿ ಗೆಳೆತನದ ಲತೆ ಬೆಳೆದು ದೇಹ ಸಂಬಂಧ ಅದರ ಹೂವಂತೆ 
ಅನಿವಾರ್ಯವಾಗಿ ಸಂಭವಿಸಿದಾಗ ಅದು ಇಂಥ ಅತೃಪ್ತಿಯನ್ನು ಉಂಮಿಮಾಡುವುದಿಲ್ಲ; 
ಎ೦ದು ಈ ವಿಮರ್ಶೆ, ಇ೦ಥ ಅಭಿಪ್ರಾಯವನ್ನು ಹೇಳಿ ಕಾವ್ಯದಲ್ಲಿ ಒರಿದು ಕು೦ದನ್ನೆಣಿಸುವುದೂ 
ಕತಿಯ ಕಾರ್ಯವೇನೆಂಬುದನ್ನರಿಯದ ಲಕ್ಷಣ. ಈ ಅಭಿಪ್ರಾಯವು ಸರಿಯೇ ಎಂದೂ 
ಕೆಲವರಿಗೆ ಸಂದೇಹ ಹುಟ್ಟುವುದು ಸಹಜ; ಇದರ ವಿಚಾರವನ್ನು ಮಾನಸ ಶಾಸ್ತ್ರ ಪರಿಣತರು 
ಮಾಡಬೇಕು. ಮೊತ್ತದಲ್ಲಿ ಗೆ9ತನದ ಫಲವಾಗಿ ಬರುವ ದೇಹಸಂಬಂಧವೂ ನೋಡಿದ ಕ್ಷಣದಲ್ಲಿ 
ಮೋಹಗೊಂಡು ಸಂಭವಿಸುವ ದೇಹಸಂಬಂಧವೂ ಮೆಚ್ಚುಗೆಯಿಂದ ಬಂದುವೇ. ಆ ಮೆಚ್ಚುಗೆ 


ಸ್ವಭಾವದ ಎಷ್ಟು ದೂರದಿಂದ ಬಂದಿದೆ ಎಷ್ಟು ದೂರವನ್ನು ಮುಟ್ಟಿದೆ ಎನ್ನುವುದು 
ನಚಾರಜೀಯ ವಿಷಯ: ಮೊದಲು ಬಂದದು ಯಾವುದು ಎರಡನೆಯೆಸಲ ಬರಿದದು 
ಯಾವುದು ಎನ್ನುವುದಲ್ಲ. ಆಧ್ಯಾತ್ಮಿಕ ಸ್ನೇಹ ದೊಡ್ಡದು, ದೈಹಿಕವಾದದು ಕಡಮೆ ಎಂದು ಕವಿಯ 
ಅಭಿಪ್ರಾಯ; ವಿಮರ್ಶಕರು ಹೇಳುವುದೂ ಅದೇ. ದರೆ ಇವರು ಈ ದೋಷವನ್ನು 
ಹೇಳುವುದರಲ್ಲಿ ಕವಿಯ ಅಥವಾ ಕಾವ್ಯದ ಭಾವವನ್ನು ಚರ್ಚಿಸುವ ಉದ್ದೇಶದಿಂದ 
ಪ್ರವರ್ತಿಸುವುದಿಲ್ಲ. ಮೊದಲು ದೇಹಸಂಬಿಂಧವಾಗಿ ಆಮೇಲೆ ಸ್ನೇಹ ಬೆಳೆಯತಕ್ಕದು 
ಭಾರತೀಯರ ಪದ್ದತಿ, ಗೆಳೆತನ ಮೊದಲು ಬಂದು ಆಮೇಲೆ ಮದುವೆಯಾಗುವುದು ಪಾಶ್ಚಾತ್ಯ 
ಪದ್ದತಿ, ಎಂಬ ಭಾವವೂ ಈ ನಾಟಿಕ ಮೊದಲ ಪದ್ಧತಿಯಲ್ಲಿ ಬರುವ ಅವಸ್ಥೆಯನ್ನು 
ಸೂಚಿಸುತ್ತದೆ, ನಮ್ಮ ಪದ್ಧತಿಗೆ ಅನ್ವಯಿಸುವುದಿಲ್ಲ ಎಂದು” ಹೇಳುವುದೂ, ಈ ವಿಮರ್ಶೆಯ" 
ಧನಿ. ಇದು ನಿಜವೆಂದೇ ಜೆಟುಕೊ೦ಡರೂ ಇದು ಕಾವ್ಯದಲ್ಲಿ ದೋಷವಲ್ಲ ಕವಿ ಬರೆಯುವುದು 
ಮೊದಲು ತನ್ನ ಜನದ ಐಳೆಗಾಗಿ. ಅವನು ಅವರ" ಜೀವನದ ರೀತಿಯನ್ನು ವಾಸ್ತವವಾಗಿ 
ತೆಗೆದುಕೊಂಡು ಅವರ ಕುಂದನ್ನು ತೋರಿಸಿದರೆ ಜನರಿಗೆ ಉಪಕಾರಮಾಡಿದ೦ತೆಯೇ. ಆದರೆ 
ಈ ನಾಟಿಕದ ಭಾವನೆ ಪಾಶ್ಚಾತ್ಯ ವಿವಾಹಗಳಿಗೆ ಅನ್ವಯಿಸುವುದಿಲ್ಲವೆನ್ನುವುದು ತಪ್ಪು 
ಅಭಿಪ್ರಾಯ. ನೋಡಿದ ಕ್ಷಣದಶ( ಕವಿಯುವ ಮೋಹ "ದೈಹಿಕವಾಗಿ ಇರುಪಂತೆ ಹಲವು 
ವರ್ಷಗಳ ಗೆಳೆತನದ ಮೇಲೆಯೂ ಪ್ರಣಯ ಆಧ್ಯಾಕ್ಮಿಕವಾಗದೆ" ನಿಲ್ಲಬಹುದು. ಈ ವಿಮರ್ಶಕರು 
ಹೇಳುವಂತೆ ನಮ್ಮಲ್ಲಿ ಎಳೆಯ ಮಕ್ಕಳಿಗೆ ಮದುವೆ ಮಾಡುವವರು ಒಂದು ರೀತಿಯಲ್ಲಿ 
ಜಂಭಕೊಚ್ಚಬಹುದು. “ಬೆಳೆದ ಹೆಣ್ಣುಚೆಳೆದ ಗ೦ಡು ಆದರೆ ಶಾರೀರಕವಾದ ಅಭಿಲಾಷೆಯಿಂದ 
ಒಬ್ಬರನ್ನೊಬ್ಬರು ಸಮೀಪಿಸುತ್ತಾರೆ. ನಮ್ಮಲ್ಲಿ ನೋಡಿ, ಏನೂ ತಿಳಿಯದ ಎಳೆಯ ಮಕ್ಕಳು ಗಂಡ 
ಹೆ೦ಡಿರಾಗುತ್ತಾರೆ. ಮೊದಲು ತಾವು ಗಂಡ' ಹೆಂಡಂದಿರೆಂಬ ಸಂಬಂಧವನ್ನು ತಿಳಿದು ಆಮೇಲೆ 
ಶಾರೀರಕ ಸೆಂಬಂಧವನ್ನು ಬೆಳಸುತ್ತಾರೆ.” ನಾವೆಲ್ಲ ನಮ್ಮ ದೇಶವೆಂಬ ಹೆಮ್ಮೆ ನಮ್ಮ 
ಆಚಾರವೆಂಬ ಅಭಿಮಾನದಲ್ಲಿ ಈ `ನಾಟಕದ ತತ್ವ ನಮಗೆ ಅನವಶ್ಯಕವೆಂದು. ಹೀಗೆ 
ತಿಳಿದುಕೊಳ್ಳಬಹುದು. ಇದು ನಮ್ಮ ಅಲ್ಪ ದೃಷ್ಟಿಯನ್ನು ಬಾನ ಅಷ್ಟೆ ಕವಿಯ ಕತೆ 
ಒಂದು ಸಂದರ್ಭದಿಂದ ಬಂದದು; “ದತ ಅದರ ತತ್ವ ಪ್ರ ಪಂಚಕ್ಕೆ ' ಅನ್ಹಯಿಸತಕ್ಕದು. ದೇಶ 
ದೇಶಕ್ಕೆ ವ್ಯತ್ಯಾಸವಿರುವುದು ಒ೦ದು ಕಟ್ಟಲೆ ಒಂದು ಕಹೆಪದಲ್ಲಿ; ಮಾನವ ಸ್ವಭಾವದಲ್ಲಿಯೇ 
ವೃತ್ಯಾಸವಿರುವುದಿಲ್ಲ. ಮನುಷ್ಯನು ನಾಗರಿಕತೆಯಲ್ಲಿ ಬೆಳೆಯುತ್ತ ಬಂದಹಾಗೆ ತನ್ನ ಸ್ಪ್ವಭಾವದ 
ಜಘನ್ಯ ಪ್ರವೃತ್ತಿಗಳನ್ನು ಜಯಿಸುವುದಕ್ಕೆ ತಿದ್ದುವುದಕ್ಕೆ ಉದಾತ್ತ ಮಾಡುವುದಕ್ಕೆ ಯತ್ನ 
ಮಾಡುತ್ತಿದಾಸೆ. ಆದರೆ. ಆ ಪ್ರವ್ಯಕ್ತಿಗಳು ಮೂಲದಲ್ಲಿ ಪಾಶವವಲ್ಲದೆ ಹೋಗುವುದಿಲ್ಲ" 
ಪ್ರಣಯದ ಅಧಮಾವಸ್ಥೆಯಿಂದ 'ನಮ್ಮೆನ್ನು ರಕ್ಷಿಸುವ ಉಪಾಯ ಆಧ್ಯಾತ್ಮಿಕ ಸಂಬಂಧ; ಇದನ್ನು 
ಬೆಳಸಿಕೊಳ್ಳಿ ಎಂಬುದೆ ಕವಿಯ ಸಲಹೆ." ಇದನ್ನು ತಿಳಿದು ಉಪಯೋಗಿಸಿಕೊಂಡರೆ' 
ಪಾಶ್ಚಾತ್ಯರಲ್ಲಿ ಗ೦ಡ ಹೆ೦ಡಿರಾದವರು ತಮ ತಮಗೆ ಹೊರಿದಲಿಲ್ಲವೆಂದೂ ತಮಗೆ ಬೇರೊಬ್ಬರು 
ಬೇಕು. * ವಿಂದೂ ಈಗ ಮಾಡಿಕೊಳ್ಳುತ್ತಿರುವ ನಿರ್ಗಂಥನ ಸಮಾರಂಭಗಳು 
ಕಡಿಮೆಯಾಗುವುವು; ನಮ್ಮಲ್ಲಿ ಸಂಸಾರ ಮಾಡಲಾರೆನೆಂದು, ಮಾಡಿ ಸೋತೆನೆಂದು, 
ಹೆಂಗಸರು ಭಾವಿಗೆ ಬಿದೋ' ಇಲ್ಲ ಹತ್ತನೆಯ ಮಗನನ್ನು ಹೆತ್ತೋ ಸಾಯುವುದೂ 
ಕಡಿಮೆಯಾಗುತ್ತದೆ. ಎಲ್ಲ ದೇಶದಲ್ಲಿಯೂ ": ವಿವಾಹದ ಆದರ್ಶ ವಸಿಷ್ಠ ಅರುಂಧತಿಯರ 
ಸಂಬಂಧ. ಈ ದಂಪತಿಗಳೆ ಆದರ್ಶ ಈಗ ಆಕಾಶದಲ್ಲಿನಿಂತಿದೆ. ನಾವು ಕವಿಯ ಸೂಚನೆಯನ್ನು 
ತಿಳಿದು ನಡೆದರೆ ಅದು ನಮ್ಮನಮ್ಮಮನೆಗಳಲ್ಲಿ ಮೂಡಿ ಬೆಳಗಬಹುದು. 


೪೬. ಮಾಲಿನೀ 

ಚಿತ್ರಾ ನಾಟಿಕವನ್ನು ಬರೆದಮೇಲೆ ಬರೆದದ್ದಾದರೂ ಮಾಲಿನೀ ನಾಟಕ ಸಂನ್ನಾಸಿ ಬಲಿ 
ನಾಟಕಗಳ ರೀತಿಯದು. ಆದರೆ ಇದೂ ಕೈ ಸ್ವಲ್ಪ “ಪಳಗಿದಮೇಲೆ ಬರೆದದು ಎನ್ನುವುದು 
ಕಾಣುತ್ತದೆ. ಮಾಲಿನಿ ಒಬ್ಬ ರಾಜನ ಮಗಳು. ಬೌದ್ಗ ಗುರುಗಳು ಬಂದು ಇವರ ರಾಜ್ಯದಲ್ಲೆ ಬುದ್ಧ 
ಧರ್ಮವನ್ನು ಪ್ರಚಾರಪಡಿಸಿದ್ದಾರೆ. ಮಾಲಿನಿ ಅವರೆ ಉಪದೇಶಕ್ಕೆ ಮನಸೋತು ತನ್ನ ಜನದಲ್ಲೆ 
ಆ ಮತವನ್ನು ಹರಡಬೇಕೆಂದು ಅಪೇಕ್ಷಿಸುತ್ತಿದಾಳೆ. ಇದು. ರಾಜ್ಯದ ಬ್ರಾಹ್ಮಣರಿಗೆ' 
ಕೋಪವನ್ನುಂಟುಮಾಡಿದೆ. ಅವರು ಅವಳನ್ನು "ಗಡೀಪಾರು ಮಾಡಬೇಕೆಂದು ರಾಜನಿಗೆ 


ಹೇಳಿದಾರೆ. ಮಾಲಿನಿಯ ಧರ್ಮಾವಿಷ್ಟವಾದ ಮಾತು ಅವಳ ತಾಯಿಗೆ ಅರ್ಥವಾಗುವುದಿಲ್ಲ; 
ಆದರೂ ಅವಳನ್ನು ಗಡೀಪಾರು ಮಾಡಬೇಕೆಂದ ಮಾತಿಗೆ ತಾಯಿ ಅಡ್ಡಿ ಮಾಡುತ್ತಾಳೆ. ಮಾಲಿನಿ 
ತಾನು ಗಡೀಪಾರಾಗಿ ಹೋಗುತ್ತೇನೆ ಕಳುಹಿಸು ಎನ್ನುತ್ತಾಳೆ. ಬ್ರಾಹ್ಮಣರು ಅರಮನೆಯ ಮುಂದೆ 
ಬಂದು, ರಾಜಕುಮಾರಿಯನ್ನು ಹೊರಗಟ್ಟಿ, ಎಂದು ಕೂಗುತ್ತಾರೆ. ಅದರಲ್ಲಿ ಖೇಮಂಕರನು 
ಮುಖಂಡ, ಸುಪ್ರಿಯನೆಂಬವನು ಅವನ ಮಿತ್ತ. ಅತಿಗೆ ಹೋಗುವುದು ಸುಪ್ರಿಯನಿಗೆ ಇಷ್ಟವಿಲ್ಲ. 
ಇಷ್ಟರಲ್ಲಿ ರಾಜನ ಸೇನೆ ಬ್ರಾಹ್ಮಣರ ಜೊತೆಗೆ ಸೇರುವಂತೆ ಇದೆಯೆಂದು ವರ್ತಮಾನ ಬರುತ್ತದೆ. 
ಕೆಲವರು, ನಮಗೆ ಸೇನೆಯೇಕೆ, ನಮ್ಮ ಲೋಕಮಾತೆ ನಮ್ಮ ನೆರವು, ತಾಯೇ ಬಂದು ಸಲಹು, 
ಎ೦ದು ಕೂಗುತ್ತಾರೆ. ಆ ವೇಳೆಗೆ ಸರಿಯಾಗಿ ಮಾಲಿನಿ ಅರಮನೆಯಿಂದ ಹೊರಕ್ಕೆ ಬರುತ್ತಾಳೆ. 
ಅವಳನ್ನು ಎಂದೊ ನೋಡದಿದ್ದ ಜನ ಈ ಬಂದವಳು ಲೋಕಮಾತೆ ಎಂದೇ ಭಾವಿಸುತ್ತಾರೆ; 
ಮಾಲಿನಿ” ಹೋದಕಡೆ ಹಿಂಬಾಲಿಸುತ್ತಾರೆ. ಸುಪ್ರಿಯನೂ ಅವರ ಹಿ೦ದೆ 
ಹೋಗುವುದರಲ್ಲಿರುತ್ತಾನೆ; ಖೇಮ೦ಕರನು ಅವನನ್ನು ತಡೆದು ನಿಲ್ಲಿಸುತ್ತಾನೆ. ಮಾಲಿನಿಯನ್ನು 
ನೋಡದಿದಾಗ ಅವಳನ್ನು ಹೊರಗಟ್ಟಿಬೇಕೆಂದ ಸೇನೆ ಕೂಡ ಈಗ ಅವಳಿಗೆ ಹಿತವನ್ನು 
ಬಯಸುತ್ತದೆ. ತನ್ನ ಪ್ರಯತ್ನವೆಲ್ಲ ವಿಫಲವಾಗಲಾಗಿ ಖೇಮಂಕರನು ಪರದೇಶಕ್ಕೆ ಹೋಗಿ" 
ಶತ್ರುಸೇನೆಯನ್ನು ಸಡುವಿನೆರಿದು' ಹೊರಡುತ್ತಾನೆ. ಕೆಲಕಾಲ ಕಳೆಯುತ್ತದೆ. ಸುಪ್ರಿಯನು 
ಮಾಲಿನಿಯ ಅನುಯಾಯಿಯಾಗಿದಾನೆ. ಮಾಲೆನಿಗಾದರೆ ಆವೇಶ ಇಳಿದು' ಮನಸ್ಸು “ಕುಗ್ಗಿದೆ. 
ಜನ ಬ೦ದು ಅವಳನ್ನು ನೋಡಬೇಕೆನ್ನುತ್ತಾರೆ. ಅವರನ್ನು ನೋಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ; 
ಅವಳು ಸುಪ್ರಿಯನನ್ನು ಖೇಮಂಕರನ ಮಾತು ಹೇಳೆಂದು ಕೇಳುತ್ತಿದಾಳೆ. ಆಜೀಳಸ 
ಖೇಮಂಕರನು ತಾನು “ಸೇನೆಯನ್ನು ತರುತ್ತಿರುವುದಾಗಿ ಸುಪ್ರಿಯನಿಗೆ ಕಾಗದ ಬರೆದಿದಾನೆ. 
ಸುಪ್ರಿಯನು ಮಾಲಿನಿಯ ಮೇಲಣ ಪ್ರೇಮದ ಸಲುವಾಗಿ ಆ ಕಾಗದವನ್ನು ರಾಜನಿಗೆ 
ತೋರಿಸಿದಾನೆ. ತಾನು ಹೀಗೆ ಮಾಡಿದ್ದನ್ನು "ಅವನು ಮಾಲಿನಿಗೆ ಹೇಳುತ್ತಾನೆ. ಅವಳು ಅಯ್ಯೋ 
ಹೀಗೇಕೆ ಮಾಡಿದೆ ಎನ್ನುತ್ತಾಳೆ. ರಾಜ ಬಿಂದು ಸುಪ್ರಿಯನನ್ನು ವಂದಿಸಿ, ನೀನು ಮಾಡಿದ 
ಉಪಕಾರ ಹಿರಿಯದು, ಮಾಲಿನಿಯನ್ನು ಮದುವೆಯಾಗು, ಎನ್ನುತ್ತಾನೆ. ಸುಪ್ರಿಯನಿಗೆ ತನ್ನ 
ಅನ್ಯಾಯ ಮನಸ್ಸಿಗೆ ತಗಲಿ ಇದು ಒಂದೂ ಬೇಡವಾಗಿದೆ. ಆ ವೇಳೆಗೆ ರಾಜನೆ ಕಡೆಯವರು" 
ಖೇಮಂಕರನನ್ನು ಸೆರೆಹಿಡಿದಿದ್ದಾರೆ. ರಾಜ ಖೇಮ೦ಕರನನ್ನು ಕೊಲ್ಲಿಸುವುದಾಗಿ ಹೇಳುತ್ತಾನೆ. 
ಮಾಲಿನಿ ಅವನನ್ನು ಕ್ಷಮಿಸು ಎನ್ನುತ್ತಾಳೆ. ಸುಪ್ರಿಯನೂ ಅದನ್ನೇ ಬೇಡುತ್ತಾನೆ. ಆಗ ಸೇವಕರು 
ಖೇಮಂಕರನನ್ನು ಕಠೆತರುವರು. ಅವನು ಸೋತಿದಾನೆ, ಆದರೆ" ತಾನು ಮಾಡಿದ್ದು ತಪ್ಪು ಎಂದು 
ಒಪ್ಪುವುದಿಲ್ಲ. ಅವನು ಸುಪ್ರಿಯನನ್ನು ಕುರಿತು ಏಕೆ ಹೀಗೆ ದ್ರೋಹಮಾಡಿದೆ ಎನ್ನುತ್ತಾನೆ. 
ಅವರವರಿಗೆ" ನಾಲ್ಕು ಮಾತು “ನಡೆಯುತ್ತದೆ. ಖೇಮಂಕರನು ಸುಪ್ರಿಯನನ್ನು ಆದದ್ದಾಯಿತು 
ಈಗ ಬಂದು ನನ್ನನ್ನು ಅಪ್ಪಿಕೊ, ಎ೦ದು ಕೇಳುತ್ತಾನೆ. ಸುಪ್ರಿಯನು ಅವನ ಬಳೆಗೆ ಹೋಗುತ್ತಾನೆ. 
ಖೇಮಂಕರನು ಅವನನ್ನು ತನ್ನ ಬಂಧನದ ಸರಪಳಿಯಿರದ ಹೊಡೆಯುತ್ತಾನೆ. ಈ ಪೆಟ್ಟಿನಿಂದ 
ಸುಪ್ರಿಯನು ಸತ್ತು ಬೀಳುವನು." ರಾಜ ಕೋಪದಿಂದ ತನ್ನ ಕತ್ತಿಯನ್ನು ಹಿರಿದು ಖೇಮಂಕರನನ್ನು 
ಶಿಕ್ಷಿಸಲು ನೋಡುತ್ತಾನೆ. ಆಗ ಮಾಲಿನಿ, ಅಪ್ಪಾಜಿ “ಬೇಮಂಕರನನ್ನು ಮನ್ನಿಸಿ, ಎಂದು. 
ಪ್ರಾರ್ಥಿಸುತ್ತಾಳೆ. ನಾಟಿಕ ಮುಗಿಯುತ್ತದೆ. 

ನಾಟಕದ ವಸ್ತು ಭಾರತವರ್ಷದಲ್ಲಿ ಬುದ್ಧ ಧರ್ಮ ಹರಡುವ ಕಾಲದಲ್ಲಿ ದೇಶದ ಸಿತಿ 
ಹೇಗಿದ್ದಿರಬಹುದೆಂದು 'ತೋರಿಸುವುದಕ್ಕಾಗಿ ಊಹಿಸಿರುವ ಕತೆ, ಕತೆ ಅಚ್ಚುಕಟ್ಟಾಗಿದೆ; 
ಆದದ್ದರಿಂದ ನಾಟಿಕದ ಕಟ್ಟಿಡ ಭದ್ರವಾಗಿದೆ. ಮಾಲಿನೀ, ಖೇಮಂಕರ, ಸುಪ್ರಿಯೆ, ನವರು 
ದೊಡ್ಡ ರೀತಿಯ ಜನರು, ಮಾಲಿನಿಯ ತಾಯಿ ತಂದೆ ಇಷ್ಟು ದೊಡ್ಡವರಲ್ಲ; ಆದರೂ ಉತ್ತಮ 
ರೀತಿಯೆ ವ್ಯಕ್ತಿಗಳು. ವಿಷಯವೂ ಹಿರಿಯದು: ಉದಾತ್ತ ಭಾವದಿ೦ದ ಹೊರಟ ಹೊಸ ಮತ 
ಹಳೆಯ ಮತದೊಂದಿಗೆ ಹೋರಾಡಿದ ವಿವರ. ಹೋರಾಟದ ಸಮಯಕ್ಕೆ ಅನುಗುಣವಾಗಿ 
ಎರಡು ಪಕ್ಷದವರೂ ತಮ್ಮ ತಮ್ಮ ಭಾವದ ವಿಷಯದಲ್ಲಿ ಉಗ್ರವಾದ ದೀಕ್ಷೆಯನ್ನು ವಹಿಸಿದಾರೆ. 
ಮಾಲಿನಿ ತನ್ನ ನಂಬಿಕೆಗಾಗಿ ಊರು ದೇಶ ಅರಮನೆ ಐಶ್ವರ್ಯ ಎಲ್ಲವನ್ನೂ “ಬಿಡುವುದಕ್ಕೆ 
ಸಿದ್ಧಳಾಗಿದಾಳೆ. ಖೇಮಂಕರನು ತನ್ನ ಮತಕ್ಕಾಗಿ, ದಲು "ರಾಜಕುಮಾರಿಯನ್ನು 
ಅಟ್ಟೆವುದಕ್ಕೆ, ಆಮೇಲೆ ರಾಜ್ಯವನ್ನು ಹೆರವರ ಪಾಲು ಮಾಡುವುದಕ್ಕೆ, ಹಿ೦ದೆಗೆಯುವುದಿಲ್ಲ. 
ಸುಪ್ರಿಯನು “ಖೇಮಂಕರನ ಗುಣಗಳಿಗಾಗಿ ಅವನಲ್ಲಿ ಪ್ರೇಮ ಗೌರವಗಳನ್ನುಳ್ಳವನಾದರೂ ಈ 


ತರುಣಿಯ ವಿಲಕ್ಷಣವಾದ ಮನೋದಾರ್ಥ್ಯಕ್ಕೆ ಸೋತು ಸ್ವಲ್ಪ ಹೀಗೆ ಸ್ವಲ್ಪ ಹಾಗೆ ಬಾಗುವನು. 
ಕೊನೆಗೆ, ಚಂಡಮಾರುತನಂತೆ ಖೇಮಂಕರನು ಸತ್ಯವನ್ನರಿಯನು, ಸತ್ಯ ಇರುವುದಾದರೆ ಈ 
ಸೌಮ್ಯ ಚ೦ದ್ರಕಲೆಯಲ್ಲಿ ಇರಬಹುದು ಎಂದು ನಿರ್ಧರಿಸುವ ಈ ಮಧ್ಯ ವರ್ತಿಯೂ ಧೀರನೇ. 
ಇವರು ಬೀದಿಯಲ್ಲಿ ಬರಿದು ಗಲಭೆ ಮಾಡಿದರೆನ್ನುವುದು ಸ್ಟ ಸ್ವಲ್ಪ ಅಸಂಭಪವೆಂದು ತೋರುತ್ತದೆ; 
ಆದರೆ ಅದರಿಂದ. ತೊಂದರೆ ಇಲ್ಲ ಮೊದಲು” ಧರ್ಮದ ಸಲುವಾಗಿ ಬ್ರಾಹ್ಮಣರೊಂದಿಗೆ 
ಸೇರಿಕೊಳ್ಳುವುದರಲ್ಲಿದ್ದ ಸೇನೆ ಮಾಲಿನಿಯನ್ನು ನೋಡಿ ಅವಳ ಕಡೆಗೆ ನಿಂತಿತೆ೦ದು 
ಹೇಳುವಲ್ಲಿಯೂ ಚಿತ್ರದಲ್ಲಿ ಬಣ್ಣ ತೀವ್ರವಾಗಿ ಬಿದ್ದಿದೆ. ಒಟ್ಟಿನಲ್ಲಿ ನಾಟಕವನ್ನು ಓದುವವರು 
ಇದು ಹೇಗೆ ಕೊನೆಯಾಗುತ್ತದೆ” ಎಂದು ಕುತೂಹಲದಿಂದ ನೋಡುತ್ತಾರೆ. “ೇಮಂಕರನ 
ಸಂಕೋಲೆಯ ಬಡಿತದಿಂದೆ' ಬರುವ ಸುಪ್ರಿಯನ ಸಾವು ಈ ಕುತೂಹಲವನ್ನು ತಕ್ಕಂತೆ 
ತುಂಬುತ್ತದೆ; ಆ ಕೊಲೆಪಾತಕನ ಧರ್ಮ "ಸಂರಕ್ಷಣ ಪದ್ದತಿಯನ್ನು ನೋಡುವ ನಮೆಗೆ 
ವಿಸ್ಮಯವುಂಟಾಗುತ್ತದೆ. ಅಲ್ಪ ಜೀವಿಗಳನ್ನು ಬಂದಿಸುವ ಸಾಧನ ಈ ಧೀರನ ಸೋಕಿನಿಂದ 
ಇಬ್ಬರಿಗೆ ಬಿಡುಗಡೆಯನ್ನು ತರುತ್ತದೆ. ಇದೇ ವೇಳೆಗೆ ಇದಕ್ಕಿಂತ ಹೆಚ್ಚು 
ವಿಸ್ಮೆಯವನ್ನುಂಟುಮಾಡುವ ಇನ್ನೊಂದು ಸಂಗತಿ ಕಣ್ಣಿಗೆ ಕಾಣುತ್ತದೆ. ಸುಪ್ರಿಯನೆ 
ಘಾತಕನಮೇಲೆ ಮಾಲಿನಿ ಕೋಪಗೊಳ್ಳುವುದಿಲ್ಲ: ಅವನನ್ನು ಮನ್ನಿಸೆ೦ದು ತಂದೆಯನ್ನು 
ಬೇಡುತ್ತಾಳೆ. ಹಳೆಯ ಮತದ ಶ್ರದ್ಧೆಗಿ೦ತ ಹೊಸ ಮತದ ಕ್ಷಮಾಬುದ್ದಿ ಹಿರೆದಾಗಿ ಹೊಳೆಯುತ್ತದೆ 
“ನಾಟಕದ ವಸ್ತು ಹೀಗೆ” ಚೆನ್ನಾಗಿರುವುದಾದರೂ ನಾಟಕ ಇದಕ್ಕೆ ತಕ್ಕಂತೆ ಬೆಳೆದಿದೆ 
ಎಂದು ಹೇಳುವುದಕ್ಕಾಗುವುದಿಲ್ಲ ಮನಿಲ ಇದಕ್ಕಿಂತ ತುಂಬಿಕೊಂಡಿರಬಿಹುದು. ಇಂಗ್ಲೀಷ್‌ 
ಭಾಷಾಂತರವೇನೋ ಇಡಿಕೆಯ ಹಾಗೆ ಕಾಣುತದೆ. ಅಟ್ಟೆ ಇದೆ, ಮೈ ತುಂಬಿಕೊಂಡಿಲ್ಲ; 
ರೇಖೆಗಳಿವೆ, ಬಣ್ಣ ಹತ್ತಿಲ್ಲ; ಚಿತ್ರ ಅಸಂಪೂರ್ಕಿಯಾಗಿದೆ' ಕಥೆ ಹೇಳುವುದಕ್ಕೆ ಹೊರಟಿ 
ಕಥೆಗಾರನು ಕಥೆಯ ಪಾತ್ರಗಳ ಬಾಯಿಂದ ಬ೦ದಷ್ಟು ಮಾತನ್ನು ಮಾತ್ರ ಹಾಕಿ ಮಧ್ಯೆ ತಾನು 
ಹೇಳುವ ಮಾತನ್ನೆಲ್ಲ ಬಿಟ್ಟರೆ ಹೇಗೆ ಇರಬಹುದೋ" ಹಾಗೆ ಇದೆ. ವ್ಯಕ್ತಿಗಳ ಮನೋಭಾವ 
ಸ್ಪಷ್ಟವಾಗುವಂತೆಯೂ ಸನ್ನಿವೇಶವನ್ನು ಕಣ್ಣಿಗೆ ಕಟ್ಟುವಂತೆಯೂ 'ಚೇರೆ ವಿಷಯಗಳೂ 
ನಾಟಕದಲ್ಲಿ ಸೇರಿರಬೇಕು. ಇದು ನಾಟಕ ರಚನೆಯನ್ನು ಸೋಕುವ ನಿಯಮದ ಮಾತು; ಒ೦ದು 
ನಾಟಕದ "ವಿಮರ್ಶೆಯಲ್ಲಿ ಇದನ್ನು ಲಂಬವಾಗಿ ಚರ್ಚೆಮಾಡುವುದು ಸರಿಯಾಗಲಾರದು. 
ಆದರೂ ನಟರು ನಾಟ್ಯರ೦ಗದಲ್ಲಿ ಬಿಂದು ನುಡಿದಾಗ ಈ ನಾಟಕದ ಮಾತುಗಳ ಭಾವ ಇನ್ನು 
ಸ್ವಲ್ಪ ಚೆನ್ನಾಗಿ ಕಾಣಬಹುದು. ಆಗ್ಗೆ ನಟರು ತಾವೇ ಊಹಿಸಿಕೊಂಡು ಮನೋಭಾವಗಳನ್ನೂ 
ಸನ್ನೆವೇಶಗಳನ್ನೂ ತೋರಿಸಬೇಕಾಗುತ್ತದೆ. ಇದಕ್ಕೆ ಉದಾಹರಣೆಯಾಗಿ ಒಂದು ವಿಷಯವನ್ನು 
ಸೂಚಿಸಬಹುದು ಮಾಲಿನಿ ಖೇಮ೦ಕರನ ವಿಷಯದಲ್ಲಿ ಕುತೂಹಲವನ್ನು ತೋರಿಸುತ್ತಾಳೆ: 
ಕೊನೆಗೆ ಅವನ ಜೀವವನ್ನು ಉಳಿಸಲು ಯತ್ನ ಮಾಡುತ್ತಾಳೆ. ಅವಳಿಗೆ ಖೇಮಂಕರನ ಮೇಲೆ 
ಪ್ರೀತಿ ಹುಟ್ಟಿ ಹೇಗೆ? ಇತ್ತೋ ಇಲ್ಲವೋ ನಾಟಕದ ಮಾತುಗಳನ್ನು ಓದಿ ಹೇಳುವಂತಿಲ್ಲ ನಟರು 
ಇತ್ತೆಂಬಂತೆ' ನಟಿಸಿದರೂ ತಪ್ಪಲ್ಲ: ಉನ್ನತವಾದ ಭಾವ ಆ ಉನ್ನತ ಭಾವಕ್ಕೆ ಒಲಿದಿತ್ತು ಎಂಬಂತೆ 
ಆಯಿತು. ಇಲ್ಲವೆಂಬಂತೆ ನಟಿಸಿದರೂ ತಪ್ಪಲ್ಲ; ಈ ಕ್ಷಮೆಗೆ ಯಾವ ಪಾತಕವೂ ಅಕ್ಷಮ್ಯ ವಲ್ಲ 
ಎಂಬಂತೆ ಆಯಿತು. ಹೀಗೆ ಹಲವು ಪ್ರಮುಖವಾದ ಅಂಶಗಳು ಓದುವವರು ನೋಡಾವದರು' 
ಊಹಿಸಿಕೊಳ್ಳಬೇಕಾದ ಸ್ಥಿತಿಯಲ್ಲಿ ಅಸ್ಪಷ್ಟವಾಗಿ ನಿ೦ತು ಹೋಗಿವೆ. ನಾಟಕದಲ್ಲಿ ಸ೦ಗತಿಗಳಿಗೆ 
ಸರಿತೂಗುವಷ್ಟು ಸ್ವಭಾವನಿರೂಪಣಿವಿಲ್ಪಿ.” 


೪೭. ಜಳ ಜತ 

ಲಕ್ಷೇಶ್ವರ ಬಬ್ಬ ಜಿಪುಣ; ವಾಡಿಕೆಯ ಉಪಾಯಗಳಿಂದ ತುಂಬ ಹಣಗಳಿಸಿದ್ದಾನೆ. 
ಅವನ ಒಬ್ಬಿ ಸ ಸಾಲಗಾರ, ಸಂಗೀತಕಲಾನಿಪುಣ, ರಾಜಾಶ್ರಯವನ್ನು ಒಲ್ಲದೆ ಬಡತನದಲ್ಲಿ 
ಸತ್ತಿದಾನೆ. ಅವನ ಸಾಕು ಮಗ ಸಾಹುಕಾರನಿಗೆ ಈ ಸುದ್ದಿಯನ್ನು ತಿಳಿಸಿ ತಾನು ತನ್ನ ತಂದೆಯ 
ಸಾಲವನು ತೀರಿಸುವುದಕ್ಕಾಗಿ ಅವನಿಗೆ ಕೆಲವು ಪು ಸ್ತಕಗಳನ್ನು “ಪ್ರತಿ ಮಾಡಿ ಕೊಡುವೆನೆಂದು 
ಹೇಳುತ್ತಾಳೆ. ಲಕ್ಷೇಶ್ಚರ ಅವನನ್ನು ಆ ಕೆಲಸಕ್ಕೆ ಹಚ್ಚಿ ಭು "ಆಗ ಅಲ್ಲಿಗೆ ಕೆಲವು ಮಕ್ಕಳು 
ಠಾಕೂರ್‌ ದಾದಾ ಬಡನೆ ಆಟಕೆ" ಬರುತ್ತಾರೆ; ಅತ್ತ ಒಬ್ಬ ಸಂನ್ಯಾಸ ಬರಲು 'ಅವನನ್ನೂ ಆದಕ್ಕೆ 
ಸೇರಿಸಿಕೊಳ್ಳುತ್ತಾರೆ. ಸಾಕು ತಂಡೆಯ ಸಾಲವನ್ನು ತೀರಿಸಲು ಪುಸ್ತಕಗಳನ್ನು ಪ್ರತಿಮಾಡುತ್ತಿರುವ 


ಪಾನ೦ದನನ್ನು ಕಂಡು ಸಂನ್ಯಾಸಿ ಮೆಚ್ಚಿಕೊಂಡು ಸಾಲ ತೀರಿಸುವ ಒಳ್ಳೆಯತನದಲ್ಲಿ 
ಹೂವಿಸಲಿರುವ "ಚೆಲುವು ಇದೆ ಎಂದು ಅವನ ಕೆಲಸದಲ್ಲಿ ನೆರವಾಗುತ್ತಾನೆ; "ಅದೇ ಆಟಿ' 
ಎನ್ನುತ್ತಾನೆ. ಮಕ್ಕಳು ಇವರ ಜೊತೆಗೆ ಸೇರುತ್ತಾರೆ. ಆಗ ಲಕ್ಷೇಶ್ವರ ಮತ್ತೆ ಬರುತ್ತಾನೆ. ಮಕ್ಕಳು 
ಅವನನ್ನು ಕಂಡು ಓಡುತ್ತಾರೆ. ಲಕ್ಷೇಶ್ವರ ಕಳ್ಳಕಾಕರಿಗೆ ಸಿಕ್ಕದ೦ತೆ ನಿಂದು ಅಜಿ ಮುತ್ತನ್ನು ಒಂದು 
ಕಡೆ ಹೂತಿಟ್ಟಿದಾನೆ. ಅಕಸ್ಮಾತ್‌ ಅದೇ ಸ್ಥಳದಮೇಲೆ ಉಪಾನಂದ ಕುಳಿತಿದಾನೆ ಅವನನ್ನೂ 
ಸಂನಾ ಸಿಯನ್ನೂ ಅಲ್ಲಿ ಕಂಡು ಲಕ್ಷೇಶ್ವರನೆ' ಮನಸ್ಸಿನಲ್ಲಿ ಶಂಕೆ ಹುಟ್ಟುತ್ತದೆ; ಅವನು ಅವರನ್ನು 
ಈಚೆಗೆ ಬನ್ನಿ ಎಂದು ಗೆದರುತ್ತಾನೆ. ಒಡನೆಯೇ ಸಂನ್ಯಾಸ ಶಾಪಕೊಟ್ಟಾನೆಂದು ಹೆದರಿ ಅವನಲ 
ಅಲ್ಪರಿಯುತ್ತಾನೆ. ಉಪಾನಂದ ಕೋಪಗೊಂಡು ಸಾಲಹರಿಯಿತೆಂದು ಹೇಳಿ 
ಹೊರಟುಹೋಗುತ್ತಾನೆ. ಅಷ್ಟರಲ್ಲಿ ರಾಜನ ದೂತನೊಬ್ಬ ಬಂದು ಸಂನ್ಯಾಸಿಯನ್ನು ರಾಜ 
ಬರಹೇಳಿದುದಾಗಿ “ತಿಳಿಸುತ್ತಾನೆ. ಸಂನ್ಯಾಸಿ ಹೋಗುವುದಿಲ್ಲ. ಲಕ್ಷೇಶ್ವರ *ಸಂನ್ಯಾಸಿಯನ್ನು 
ಆಶ್ರಯಿಸಿ ಅವನಿಂದ ಜಿನ್ನ ಮಾಡುವ ಉಪಾ ಪಾಯವನ್ನು ಕಲಿಯುವ "ಪ್ರಯತ್ನದಲ್ಲಿದುನೆ. ತನ್ನೆ 
ಬಳಗೆ ಬಾರದ ಸಂನ್ಯಾಸಿಯನ್ನು ಕಾಣುವುದಕ್ಕೆ ರಾಜ ತಾನೇ ಬರುತ್ತಾನೆ. ಅವನು ಧನವನ್ನು 
ಬಯಸಿಯಾನೆಂದು ಕದರಿ ಲಕ್ಷೀಶ್ವರ ಓಟಿಕೀಳುತ್ತಾನೆ. ರಾಜ ಆಶೆಯ ಮನುಷ್ಯ ಹೌದು. 
ಅವನು ಸಂನ್ಯಾಸಿಯ ಬಳಿಗೆ “ಬೆರಿದದು ಚಕ್ರವರ್ತಿ ವಿಜಯಾದಿತ್ಯನ ಕ್ಲೆಯಿಂದ ಹೇಗೆ 
ಕೊಸರಿಕೊಳ್ಳುವುದು ಎ೦ದು ಕೇಳುವುದಕ್ಕಾಗಿ. ಸಂನ್ಯಾಸಿ ಅಪೂವಾನಂದ ರಾಜನೊಡನೆ 
ಮಾತನಾಡುತ್ತಿರುವಾಗ ಉಪಾನಂದ ಬರುತ್ತಾನೆ; ತಂದೆಯ ಸ ಸಾಲವನ್ನು ತೀರಿಸಬೇಕು, ನನ್ನನ್ನು 
ಯಾರಿಗಾದರೊ ಮಾರು, ಹಾಗೆ ಬಂದ ಹಣವನ್ನು ಲಕ್ಷೇಶ್ವರನಿಗೆ ಕೊಡುತ್ತೇನೆ, ಎನ್ನುತ್ತಾನೆ. 
ಚಕ್ರವರ್ತಿ ವಿಜಯಾದಿತ್ಯ ನಿಮ್ಮ ತಂದೆಗೆ ಆಶ್ರಯ ಕೊಡುವನೆರಿದನು, ಅವನನ್ನು ಕೇಳೋಣವೇ, 
ಎಂದು ಸಂನ್ಯಾಸಿ ಪ್ರಶ್ನೆ ಮಾಡುತ್ತಾನೆ. ಲಕ್ಷೇಶ್ವರ ಸಂನ್ಯಾ ಸಿಯ ಮಹಿಮೆಯನ್ನು ಕೇಳಿ ಅವನ 
ಶಿಷ್ಟನಾಗಬೇಕೆರಿದು ಆಶಿಸುತ್ತಾನೆ. ಆದರೂ ಮನಸ್ಸು ಮಾಡಲಾರ. ಒಂದು ಒಡವೆಯ 
ಪೆಟ್ಟೆಗೆಯನ್ನು ತಂದು ಅವನಿಗೆ ಒಪ್ಪಿಸಲು ಯೋಚಿಸುತ್ತಿದಾನೆ. ಕೆಲವರು ಗ್ರಾಮಜನ 
ಸಂನ್ಯಾ ಸಿಯ ದರ್ಶನಕ್ಕಾಗಿ ಬರುತ್ತಾರೆ. ಅವನು ಪವಾಡಗಳನ್ನು ಮಾಡಲಾರೆನೆಂದು ತಿಳಿದು 
ಆಶಾಬಂಗದಿಂದ ಹಿಂದಿರುಗುತ್ತಾರೆ. ಆಟಿದ ಹುಡುಗರು “ಮತ್ತೆ ಬರಲು ಸಂನ್ಯಾಸಿ 
ಅವರೊಂದಿಗೆ ಮತ್ತಿ ಆಟದಲ್ಲಿ ತೊಡಗುತ್ತಾನೆ. ಲಕ್ಷೇಶ್ವರ, ಠಾಕೂರ್‌ ದಾದಾ ರಾಜ ಇವರು 
ಆಟವನ್ನು ನೋಡುತ್ತಿರುವಾಗಲೆ' ವಿಜಯಾದಿತ್ಯನ ಮಂತ್ರಿಯೊಬ್ಬ ಬರುತ್ತಾನೆ. ಚಕ್ರವರ್ತಿಯೆಂದು 
ಸಂಬೋಪಿಸಿ ಸಂನ್ಸಾಸಿಗೆ ನಮಸಾರ "ಮಾಡುತ್ತಾನೆ. ಸಂನ್ಯಾಸಿ ಮಂತ್ರಿಗೆ ಹೇಳಿ 
ಉಪಾನಂದನಿಂದ ಲಕ್ಷೌಶ್ಚರನಿಗೆ ಸಲಜೇಕಾದ ಹಣವನ್ನು ಅವನಿಗೆ ಸಲ್ಲಿಸಿ ಉಪಾನಂದನನ್ನು 
ದತ್ತಾಗಿ ತೆಗೆದುಕೊಳ್ಳುತ್ತಾನೆ. ಲಕ್ಷೇಶ್ವರನಿಗೆ ಒ೦ದೇ ವ್ಯಸನ: ತನಗೆ ವಯಸ್ಸಾಗಿ ಹೋಗಿದೆ. 
ಚಕ್ರವರ್ತಿ ತನ್ನನ್ನು” `ದತ್ತು “ತ ದುಕೊಳ್ಳುವಂತಿಲ್ಲ" ಎನ್ನುವುದು. ಲಕ್ಷೇಶ್ವರ ರಾಜ 
ಹೊರಟುಹೋಗುತ್ತಾರೆ. ಚಕ್ರವರ್ತಿ ಮಕ್ಕಳೊಂದಿಗೆ ಶಾರದೋತ್ಸವದಲ್ಲಿ ಬೆರೆಯುತ್ತಾಸೆ. 

ಈ ನಾಟಕದ ಕತಿ ತೆಳು; "ಆದರೆ ಚೆನ್ನಾಗಿದೆ. ಪಾತ್ರಗಳು ತಕ್ಕಷ್ಟು. ಸ್ಫುಟವಾಗಿ 
ಆಕಾರಪಡೆದಿವೆ. ನಾಟಕದಲ್ಲಿ. ಮಾತು ಹಾಸ್ಯ ಅರ್ಥಗರ್ಭಿತವಾಗಿದೆ. ' ನೀನು 
ಸ೦ನ್ಯಾಸಿಯಾಗಿರುವುದು ಕನಸೆ "ಎಂದು ಕೇಳಿದಾಗ ವಿಜಯಾದಿತ್ಯ ತನ್ನ ಸಂನ್ಯಾಸ ಚಕಾ ್ರಾಧಿಪತ್ಯ 
ಎರಡೂ ನಿಜವಾದರೂ ಆಗಬಹುದು ಕನಸಾದರೂ ಆಗಬಹುದು ಎನ್ನುತ್ತಾನೆ. ಏನಾದರೂ 
ಮಾಡಿ ತಂದೆಯ ಸಾಲವನ್ನು ತೀರಿಸಬೇಕೆಂಬ ಉಪಾನಂದನ ಶೀಲ” ಸೌಂದರ್ಯವನ್ನು 
ಹೊಗಳುತ್ತ ಸಂನಾಸಿ “ಲೋಕ ಸ ಸದಾ ಒಂದು ಸ ಸಾಲವನ್ನು ತೀರಿಸುತ್ತಲಿದೆ. ಅದರಿಂದಲೇ ಅದು 
ಗ ಎನ್ನುತ್ತಾನೆ. ಇವನನ್ನು ನೋಡಬಂದ ಹಳ್ಳಿಯವರು ಬೇರೆ ಒಬ್ಬ 
ಸಂನ್ಯಾಸಿಯನ್ನು ನೋಡಿದ್ದರು. ಅವನು 'ಪವಾಡಮಾಡಬಲ್ಲವನು. ಒಬ್ಬ ಹುಡುಗೆ 
ಸಾಯುವಂತಿದ್ದಾಗ ಆ ಸಂನ್ಸಾಸಿ ಅವನನ್ನುಉಳಿಸುವುದಕ್ಕೆ ಹೋದನು; ಏನೋ ಹೆಚ್ಚು ಕಡಮೆ 
ಆಗಿ ಉಸಿರನ್ನು"! ಅಲ್ಲಿ ನಿಲ್ಲಿಸಲಾಗಲಿಲ್ಲ; "ಅದು ವ್ಯರ್ಥವಾಗದಂತೆ ಅವನು ಅದನ್ನು ಒಂದು 
ಚಿರತೆಯಲ್ಲಿ ನಿಲ್ಲಿಸಿದನು; "ಆದ್ದರಿಂದ “ಹುಡುಗ ತೀರಿಕೊ೦ಡರೂ ಚಿರತೆ ಇನ್ನೂ ಸುಖವಾಗಿ 
ಓಡಾಡುತಿತ್ತು ಹಳ್ಳಿಯ ಜನದ ಮುಗ್ಧತೆಯ ಈ ವರ್ಣನೆಯಂತೆ ವಿಜಯಾದಿತ್ಯನ ಕಲಿಕೆಯ ಈ 
ಮಾತೂ ಚಿತ್ರವಾಗಿದೆ. ಸಂನಾಸಿಯಸು, ಈ ಚರ್ಕವರ್ತಿ ಎಂಬಾತ ನಿಜವಾಗಿಯೂ ಅಂತಹ 
ಶ್ರೇಷ್ಠ ಪುರುಷನೇ ಎಂದು ಕೇಳುತ್ತಾ ಸಂನ್ಯಾಸಿ, ವೇಷದ ವಿಜಯಾದಿತ್ಯ, “ಎಲ್ಲಾದರೂ 


ಉಂಟ? ಅವನೂ ಎಲ್ಲರಂತೆ ಒಬ್ಬ ಮನುಷ್ಯ. ಅವನ ವೇಷ, ಭೂಷಣದಿ೦ದ ಅವನಿಗಿಲ್ಲದ 
ದೊಡ್ಡತನ ಅಡಸಿದೆ” ಎನ್ನುತ್ತಾನೆ. ಇದು ಒಂದು ದೃಷ್ಟಿಯಿಂದ ನಿಜ; ಮತ್ತೊಂದು ದೃಷ್ಟಿಯಿಂದ 
ವೃಂಗ್ಯ ಠಾಕೂರರ ಜೊತೆಯ” ಸಾಹಿತಿಗಳು ತಮಗಿಂತ ಇವರೇಕೆ ಇಷ್ಟು ದೊಡ್ಡವರಾಗಿರಬೇಕು 

ಯೋಚಿಸುತ್ತ ಇದ್ದರೆ ಅಂತಹವರಿಗೆ ಇದು ಕವಿಗಳು ಹೇಳಿದ ವ್ಯಂಗ್ಯದ ಉತ್ತರ 
ಆ... 


೪೮. ರಾಜಾ 

ಶಾರದೋತ್ಸವವನ್ನು ಬರೆದಮೇಲೆ ಸುಮಾರು ಹದಿನೈದು ವರುಷಗಳವರೆಗೆ 
ಠಾಕೂರರು ಬೇರೆ ದೊಡ್ಡ ನಾದಿಕವನ್ನು ಬರೆಯಲಿಲ್ಲ ಆಗಾಗ ಸ ಸಣ್ಣ ಸಣ್ಣ ದೃಶ್ಯಗಳನ್ನು ಬರೆದರೂ 
ಪುನಃ ನಾಟಕ ಬರೆಯುವ ಮನಸ್ಸುಬ೦ದಾಗ ಇವರು ಭಕ್ತಿಸ್ಥಲಕ್ಕೆ ಬಿಂದೆದ್ದರು. ಅದರ ಫಲವಾಗಿ 
ನಾಟಿಕ ದೇವರನ್ನು ಕುರಿತ ಒಂದು ಸಂಕೇತ ದೃಶ್ಯವಾಯಿತು' ಇದು ರಾಜಾ ಎಂಬುದು. ಈ ದೃಶ್ಯ 
ಇಂಗ್ಲೀಷಿನಲ್ಲಿ ಕತ್ತಲೆಯ ಕೋಣೆಯ ಪ್ರಭು ವದು ಭಾಷಾಂತರವಾಗಿದೆ. ಒಂದು ರಾಜ್ಯದಲ್ಲೆ 
ಒಂದು ಹಬ್ಬವಾಗುತ್ತಿದೆ. ಅಲ್ಲಿಗೆ ಪರದೇಶದ ಜನ ಬಂದಿದಾರೆ: ರಾಜ್ಯ ದಲ್ಲಿ ಜನ ಸೇರಿರುವ ರೀತಿ 
ಊರು ಇರುವ ಸ್ಥಿತಿ ಇದನ್ನೆಲ್ಲ ನೋಡಿ ಬಹಳ ಮೆಚ್ಚಿಕೊಳ್ಳುತ್ತಾರೆ. ಊರಜನಕ್ಕೂ ಬಹಳ 
ಸಂತೋಷ; ಆದರೆ ಯಾರೂ” ರಾಜನನ್ನು ನೋಡಿರುವುದಿಲ್ಲ. ರಾಜನಿಲ್ಲವೆಂದು ಕೆಲವರು, 
ಅವನ ಮುಖ ಬಹು ವಿರೂಪ ಆದ್ದರಿ೦ದ ಆವನು ಯಾರಿಗೂ ಮುಖ ತೋರಿಸುವುದಿಲ್ಲ ಎಂದು 
ಕೆಲವರು, ಹೇಳುತ್ತಿರುವರು. ಊರಿನಲ್ಲಿರುವ ಬಹು ಮುದುಕನೊಬ್ಬನು ಅರಮನೆಯಲ್ಲಿ 
ಸುರಂಗಮ ಎಂಬ ಸೇವಕಿಯೊಬಳು ರಾಜನಿರುವನೆಂದೂ ಅವನು ಮೆಹಾಮಹಿಮನೆಂದೂ 
ಬಲ್ಲರು. ರಾಣಿ ಕೂಡ ಅವನನ್ನು ನೋಡಿಲ್ಲ, ಬಾಲ್ಯದಲ್ಲಿ ಅವಳಿಗೆ ಅರಿಯದ ಕಾಲದಲ್ಲಿ ಅವಳು 
ರಾಜನನ್ನು ಮದುವೆಯಾದಳು: ಈಗಲೂ ಅರಮನೆಯಲ್ಲಿ ಅವಳು ರಾಜನನ್ನು” ಒಂದು 
ಕತ್ತಲೆಯ “ಕೋಣೆಯಲ್ಲಿ ಮಾತ್ರ ಸಮೀಪಿಸಬಹುದು; ಕಣ್ಣಿನಿಂದ ನೋಡುವಂತಿಲ್ಲ ಸ್ರ ಹಬ್ಬದ 
ದಿನ ಅವಳು ರಾಜನನ್ನು ತಾನು' ಬೆಳಕಿನಲ್ಲಿ ನೋಡಬೇಕೆಂದು ಅಪೇಕ್ಷಿಸುವಳು. ಅವನು, ಆಗಲಿ 
ಗುಂಪಿನಲ್ಲಿರುತ್ತೇನೆ, ನನ್ನನ್ನು ಗುರುತಿಸು. ಎನ್ನುವನು. ಹಬ್ಬಕ್ಕೆ ಹಲವು ದೇಶದ ರಾಜರು 
ಬಂದಿರುವರು. ಅವರಿಗೂ pS ರಾಜನೆನ್ನುವನಿರುವ ವಿಷಯದಲ್ಲಿ ಸಂದೇಹ. ಯಾವನೋ 
ಒಬ್ಬನು ರಾಜನ ವೇಷ ಹಾಕಿಕೊಂಡು" ಬೀದಿಯಲ್ಲಿ ಮೆರವಣಿಗೆ ಬರುವನು. ಜನ 
ಮರುಳಾಗುವದು: ಪರದೇಶದ ರಾಜರು ಇದು ವೇಷವೆಂದು ತಿಳಿಯುವರು, ಅವನನ್ನು ಹಿಡಿದು 
ಹೆದರಿಸುವರು. ವೇಷದ ರಾಜ ತನ್ನದು ವೇಷವೆಂದು ಒಪ್ಪಿಕೊಳ್ಳುವನು. ಅವನು ರಾಜನಲ್ಲ; 
ಸುವರ್ಣನೆ೦ಬ ಒಬ್ಬನು. ಅವನು ರಾಣಿಯನ್ನು ಈ ಪರರಿಗೆ ತೋರಿಸುವೆನೆಂದು ಆಸೆಕೊಟ್ಟಿ 
ಗುಟ್ಟು ಬಯಲಾಗದಂತೆ ಮಾಡಿಕೊಳ್ಳುವನು. ರಾಣಿ ಹೊರಗೆ ನೋಡಿ ವೇಷದ ರಾಜನನ್ನು ತನ್ನ 
ಪತಿಯೆಂದು ಭಾವಿಸಿ ಅವನಿಗೆ ಒಂದು ಹಾರವನ್ನು ಕಳುಹಿಸುವಳು. ಅವನಿಗೆ ಇದು 
ಅರ್ಥವಾಗುವುದಿಲ್ಲ; ಆದರೆ ಹತ್ತಿರಿದ್ದ ಕಂಚೀ ರಾಜ "ಅವನ ಕೊರಳ ಹಾರವನ್ನು ತೆಗೆದು 
ಅವಳಿಗೆ ಪ್ರತಿಯಾಗಿ ಕಳುಹಿಸುವನು. ರಾಜಿ ಇವನು ತನ್ನ ರಾಜನಲ್ಲವೆ೦ದು ತಿಳಿದು ಅವಮಾನ 
ಪಡುವಳು: ಆದರೂ ಇವನ ಮುಖ ಚೆನ್ನಾ ಗಿರುವುದರಿಂದೆ ಇವನು "ಕಳುಹಿಸಿದ ಹಾರವನ್ನು ತನ್ನ 
ಬಳಿ ಇರಿಸಿಕೊಳ್ಳುವಳು. ಕಂಚಿಯ ರಾಜ ವೇಷದ ರಾಜನನ್ನು ಜೊತೆಗೆ ಸೇರಿಸಿಕೊರಡು" 
ಅರಮನೆಯ ಉದ್ಯಾ ನದಲ್ಲಿ ಬೆಂಕಿ ಹಚ್ಚಿ ರಾಣಿಯನ್ನು ಹೊರಗೆ ಬರುವಂತೆ ಮಾಡಬೇಕೆಂದು 
ಏರ್ಪಾಡನ್ನು ಹೂಡುತ್ತಾನೆ. "ಬೆಂಕಿ ಇವರು ಹಚ್ಚಿದಷ್ಟಕ್ಕೆ. ನಿಲ್ಲದೆ ವಿಸ್ತಾರವಾಗಿ ಇವರೂ ಇದರಲ್ಲಿ 
ಸಿಕ್ಕಿಕೊಳ್ಳುತ್ತಾರೆ. ರಾಣಿ, ದೊರೆಯೇ ನನ್ನನ್ನು ರಕ್ಷಿಸು, ಎಂದು ಇವನನ್ನು ಕೂಗುತ್ತಾಳೆ. ವೇಷದ. 
ರಾಜ, ನಾನು ರಾಜನಲ್ಲ, ಎನ್ನುತ್ತಾನೆ. ರಾಣಿ ಮರಳಿ ಅವಮಾನಗೊ೦ಿಡು ರಾಣಿವಾಸವನ್ನು 
ಹೊಗುತ್ತಾಳೆ. ಅಲ್ಲಿ ನಿಜದ ರಾಜ "ಅವಳನ್ನು ಸಂತೆಸುತಾನೆ. ರಾಣಿ, ನಾನು ಒಳ್ಳೆಯವಳಲ್ಲ, 
ನಿನ್ನಿಂದ * ದೂರ ಇರುತ್ತೇನೆ, ಎನ್ನುತ್ತಾಳೆ; ಹಕ್ತಿರದಲ್ಲೇ ಇರೆಂದು ರಾಜ ತನ್ನನ್ನು 
ಬಲವಂತಪಡಿಸದೆ ಇರುವುದರಿಂದ “ಅಸಮಾಧಾನಗೊಂಡು ಹೊರಟು ಹೋಗುತ್ತಾಳೆ 
ಸುರಂಗಮಳೂ ಅವಳ ಜೊತೆಗೆ ಹೋಗುವಳು. ಇಬ್ಬರೂ ರಾಣಿಯ ತಂದೆಯಾದ ಕನ್ಯಾಕುಬ್ಬದ 
ರಾಜನ ಅರಮನೆಗೆ ಬರುವರು. ರಾಣಿಗೆ ವೇಷದ ರಾಜನ ವಿಷಯದಲ್ಲಿ ಇನ್ನೂ ಬುದ್ದಿ 
ತಿಳಿಯಾಗಿಲ್ಲ. ಉದ್ಯಾನ ಉರಿಯುತ್ತಿದ್ದಾಗ ಅವನು ಹೆದರಿದನೆಂದು ಕೇಳಿ' ಸ್ವಲ್ಪ “ಮಂಕು 


ಕಡಮೆಯಾಗುತ್ತದೆ. ರಾಜ ತನ್ನನ್ನು ಹುಡುಕಿಕೊಂಡು ಬರಲೆಂದು ಅವಳಿಗೆ ಆಸೆ; 
ಬರದಿರುವುದರಿ೦ದ ಅಸಮಾಧಾನ. “ಅಂಚಿಯ ರಾಜ ವೇಷದ ರಾಜನನು ಕರೆದುಕೊಂಡು 
ಸೈನ್ಯದೊಡನೆ ಕನ್ಶಾಕುಬ್ಬಕ್ಕೆ ಬರುವನು; ರಾಣಿಯನ್ನು ತನಗೆ ಬಿಟ್ಟು ಕೊಡಬೇಕೆಂದು ಅವಳ 
೦ದೆಯನ್ನು ಕೇಳುವನು. "ಇವನು ಒಪ್ಪು ವುದಿಲ್ಲ ಇಷರಿವರಿಗೆ ಯುದ್ಧವಾಗುವುದು. ಈ ಮಧ್ಯೆ 
ರಾಣಿಗೆ ಪತಿಯ ಪ್ರೇಮವನ್ನು ಸೂಡಿಸುವ- ಗಾನಗಳು ಕೇಳಿಬೆರುವುವು. ಯುದ್ಧದಲ್ಲೆ 
ಕನ್ಯಾಕುಬ್ಬದ ರಾಜ ಸೆರೆಯಾಗುವನು. ಕಂಚಿಯ ರಾಜ, ರಾಣಿ ಸ್ವಯಂವರದಲ್ಲಿ ಯಾರಿನ್ನು 
ವರಿಸಿದರೆ ಅವನಿಗೆ ಸೇರಲಿ, ಎ೦ದು ಇತರ ರಾಜರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವನು; 
ತಾನು ವೇಷದ ರಾಜನನ್ನು ತನಗೆ ಕೊಡೆ ಹಿಡಿಯ ನಿಲ್ಲಿಸಿ ಸಬೆ ಸೇರಿಸುವನು. ರಾಣಿ ಬರುವ 
ಮೊದಲು ರಾಜನ ಊರ ಮುದುಕ ತಾತಯ್ಯ ಬಂದು. ರಾಜ ಬಂದನೆಂದೂ ತಾನು ಅವನ 
ಸೇನಾಪತಿಯೆ೦ದೂ ಹೇಳುವನು. ಎಲ್ಲ ರಾಜರಿಗೂ ಬಹಳ ಭಯವಾಗುವುದು; ವೇಷದ ರಾಜ 
ಓಟಕೀಳುವನು. ಯುದ್ದ ನಡೆದು ರಾಜನಿಗೆ ಜಯನಾಗುವುದು. ಆದರೆ ಆಮೇಲೆ ಅವನು ಎಲ್ಲಿ 
ಹೋದನೆಂದು ಯಾರಿಗೊ ತಿಳಿಯದು. ರಾಜ ತನಗಾಗಿ ಯುದ್ದ ಮಾಡಿ ಗೆದ್ದು ತನ ಬಳಿಗೆ' 
ಬರಲಿಲ್ಲ ಎಂದು ರಾಣಿಗೆ ಅಸಮಾಧಾನ. ಆದರೂ ಅವಳು ಶಿವನನ್ನು ಹುಡುಕಿಕೊಂಡು 
ಹೊರಡುವಳು. ಕಂಚಿಯ ರಾಜನೂ ರಾಜನನ್ನು ಒಪ್ಪಿಕೊಂಡು. ಅವನನ್ನು ಓಲೆಸಲು 
ಹೊರಡುವನು. ದಾರಿಯಲ್ಲಿ ಅವನು ರಾಣಿಯ ವಿಷಯದಲ್ಲಿ ತಾನು ಎಣಿಸಿದ ತೆಪ್ಪನ್ನು 
ಮನ್ನಿಸುವಂತೆ ಬೇಡಿಕೊಳ್ಳುವನು. ಕೊನೆಗೆ ಅವರು ಮೊದಲಿನ ನಗರಕ್ಕೆ ಬರುವರು. ಮೊದಲಿನ 
ಅರಮನೆಯಲ್ಲಿ ಅದೇ ಕತ್ತಲೆಯ ಗೃಹದಲ್ಲಿ ರಾಣಿ ರಾಜನನು  ಒಪ್ಪಿಕೊಳ್ಳುವಳು. ಅವಳಿಗೆ ತಾನು 
ರಾಜಣಿಯೆಂಬ ಹೆಮ್ಮೆಯಿಲ್ಲ, ತನಗಾಗಿ ರಾಜ ಹಂಬಲಿಸಬೇಕೆಂಬಿ ಹ೦ಬಲಿಲ್ಲ. ಅವಳು ಎಲ್ಲ 
ಅವನ ಇಷ್ಟ ಎನ್ನುವ ಸ್ಥಿತಿಗೆ ಬ೦ದಿದಾಳೆ. ಆಗ ರಾಜ, ಈ ಕತ್ತಲೆಯ ಮನೆಯನ್ನು ಈಗ 
ತೆರೆಯುತ್ತೇಸೆ, ಇನ್ನು ಚೆಳೆಕೆಗೆ ಹೋಗೋಣ ಬಾ, ಎಂದು ಹೇಳುತ್ತಾನೆ. ಬೆಳಕಿಗೆ ಹೋಗುವ 
ಮೊದಲು ರಾಜಿ ಕಠಿಣನಾದ ಭೀಕರನಾದ ಅಸಮಾನನಾದ ಈ ಅಂಧಕಾರದ ರಾಜನ ಕಾಲಿಗೆ 
ನಮಸ್ಕಾರಮಾಡುತ್ತಾಳೆ. 
ಇದು ಒಂದು ತತ್ವಾರ್ಥವನ್ನು ಪ್ರತಿಪಾದಿಸುವುದಕ್ಕಾಗಿ ಒಂದು 
ಸಂಕೇತವನ್ನಿಟ್ಟುಕೊ೦ಡು ಬರೆದಿರುವ “ನಾಟಕಷೆಂದು ಒಡನೆಯೇ ಸ್ಪಷ್ಟವಾಗುತ್ತದೆ. ರಾಜ 
ದೇವರು; ರಾಣಿ ಜೀವಾತ್ಮ; ಕತ್ತಲೆಯ ಕೋಣೆ ಹೃದಯ; ಸುರಂಗಮ ಸಿದ್ದಿ ಹೊಂದಿದ ಜೀವ; 
ತಾತಯ್ಯ ಶರಣ; ಸುವರ್ಣ ಐಶ್ವರ್ಯದ ಡಂಭ. "ಜೀವಾತ್ಸವ ಪರಮಾತ್ಮನೆಗೆ ಮದುವೆಯಾದ 
ಪತ್ನಿ. ಅದು ಆತನನ್ನು ತನ್ನಹ್ಯ ಯದಲ್ಲಿಯೇ ಕಾಣಬೇಕು. ಹೊರಗೆ ಕಾಣುವ ಮೊದಲು ನಾನು 
ಎಂಬ ಭಾವವನ್ನು ಬಿಟ್ಟು ಅವನನ್ನೇ "ನಂಬಬೇಕು. ಇದು ಆಗುವವರೆಗೆ ಅದು ಅವನನ್ನು 
ನಂಬುವುದಿಲ್ಲ; ನಿನಿವಾದೆ' ದೈವ ಕಾಣದೆ ಇರುವುದರಿಂದ ನಿಜವಲ್ಲದನ್ನೆಲ್ಲ ನಂಬುತ್ತ ತೊಂದರೆ 
ಪಡುತ್ತದೆ. ಜೀವ ಕಷ್ಟ ಷ್ಟ ಪಟ್ಟು ನಿಷ್ಠುರಪಟ್ಟು ಪರದೇಶಿಯಾಗಿ ದಿಕ್ಕುಗೆಟ್ಟು' “ನೀನೇ ಗತಿ ಎಂದು 
ದೇವರಮೇಲೆ ಭಾರಣಾಕಿದೆ ಮೇಲೆ ದೇವರು ಕತ್ತಲೆಯ ಕೋಣೆಯನ್ನು ಬಿಟ್ಟು ಹೊರಗೆ 
ಜೀವಾತ್ಮಕ್ಕೆ ಕಾಣುತ್ತಾನೆ. ಇದೇ ಇಲ್ಲಿಯ ಕತೆ ಸೂಚಿಸುವ ಅರ್ಥ. ಸಂಸ್ಕೃತದ 
ಪ್ರಬೋಧಚಂದ್ರೋದಯದಂತೆ ಅಥವಾ ಇಂಗ್ಲೀಷಿನ ಮಧ್ಯಯುಗದ ನೀತಿಯ ನಾಟಕಗಳಂತೆ 
ಇದರಲ್ಲಿ ಈ ಅರ್ಥ ಮುಖ್ಯ; ಉಳಿದದೆಲ್ಲಈ ಅರ್ಥಕ್ಕೆ ಪೋಷಕವಾಗಿ ಬಂದಿರುವ ಭಾವ. ಆದರೆ 
ಈ ನಾಟಕದಲ್ಲಿ ಕತೆಯೆಲ್ಲ ಒಂದು. ಮುಖವಾಗಿ ಬೆಳೆದಿಲ್ಲ ಜೀವಾತ್ಮ ಪರಮಾತ್ಮಗಳ 
ಸಂಬಂಧವನ್ನು “ತೋರಿಸುವ ಉದ್ದೇಶದಲ್ಲಿ ಇನ್ನೂ ಚೇರೆ ಬೇರೆ ಉದ್ದೇಶಗಳು ಚಿರೆತೆವೆ. 
ಉದಾಹರಣೆಗೆ" ಸುರಂಗಮಾ ಪಾತ್ರವನ್ನು ತೆಗೆದುಕೊಳ್ಳೋಣ. ಜೀವಾತ್ಮ ಪರಮಾತ್ಮಗಳ 
ಸಂಬಂಧದಲ್ಲಿ ಸುರಂಗಮಾ ಎನ್ನುವುದು” ಏನು? ಮನುಷ್ಯನ ವಿವೇಚನಾಶಕ್ತಿಯೆಂತಲೆ? 
ಒಂದು ಸಲ ಹೀಗಿರಬಹುದೆಂದು ತೋರುತ್ತದೆ. ಆದರೆ ಸುರರಿಗಮಾ ಹೇಳುವ ಮಾತುಗಳು 
ಕೆಲವುವೇಳೆ ವಿವೇಚನೆಯ ಭಾವವನ್ನು ಸೂಚಿಸುವುದಿಲ್ಲ, ನೊಂದು ದೇವರನ್ನು ಕಂಡ 
ಸಿದ್ದಜೀವದ ಭಾವವನ್ನು ಸೂಚಿಸುತ್ತವೆ. ಸುವರ್ಣನೆಂಬ ವೇಷದ ರಾಜನೂ ಹಾಗೆಯೇ. ರಾಣಿ 
ಅಪೆನನ್ನು ಕಂಡು ಪೋಸಹೋಗುವಾಗ ಅತ್ಯವನ್ನು ಮೋಸಗೊಳಿಸುವ ಐಹಿಕವಾದ 
ಐಶ್ಚರ್ಯನೆಂಬಂತೆ ಅರ್ಥವಾಗುತ್ತದೆ. ಆಮೇಲೆ ಅವನು” ಭಯಪಡುವುದು ಕಂಚಿಯ ರಾಜನ 
ಸೇವೆಯಲ್ಲಿ ನಿಲ್ಲುವುದು ಓಡಿಹೋಗುವುದು ಇದನ್ನು ನೋಡಿ ಜೀವಾತ್ಮಪುರಾಣದಲ್ಲಿ ಇವನ 


ಸ್ಥಾನ ಯಾವುದು ಎಂದು ತಿಳಿಯುವುದಿಲ್ಲ ಇನ್ನಿದರಂತೆಯೇ ಕಂಚಿಯ ರಾಜ, ಉಳಿದ 
ರಾಜರು, ರಾಣಿಯ ತಂದೆ ಕನ್ಯಾಕುಬ್ಬದ ರಾಜ; ಇವರೆಲ್ಲ ಏನು ಎ೦ದು ತಿಳಿಯುವುದಿಲ್ಲ ಇಲ್ಲಿ 
ಎರಡು ಸಮಯಗಳು ಬೆರತು ನಾಟಕ ತೊಡಕಾಗಿದೆಯೆ೦ದು ತೋರುತ್ತದೆ. 

ಅರ್ಥದ ವಿಚಾರ ತೊಡಕಾಗುವುದಲ್ಲದೆ ಇದರ ರಸವೂ ಅಷ್ಟೇನೂ ಸುಖವಾಗಿಲ್ಲ 
ಇದೂ ಸಮಯಗಳ ಬೆರಕೆಯಿಂದಲೇ ಉಂಟಾಗಿರುವ ನ್ಯೂನತೆ. ರಾಣಿ ಒಬ್ಬ ಸ್ತ್ರೀ ಎಂದರೆ 
ಅಯ್ಲೋ ನೊಂದಳೇ ಎಂದು ನಾವೂ ನೋಯುತ್ತೇವೆ: ತಪ್ಪು ಮಾಡಿತೇ ಎಂದು 
ವಿಷಾದಪಡುತ್ತೇವೆ. ಇವಳು ನಿಜವಾದ ಸ್ತ್ರೀಯಲ್ಲ, ನಮ್ಮಜೀವಾತ್ಮದ ಸಂಕೇತ ಸ್ವರೂಪವೆಂದರೆ 
ಇಷ್ಟೇಯೇ ಎನ್ನುತ್ತೇವೆ. ಇದು ಮನುಷ್ಯನ ಸ್ವಭಾವದ ಒ೦ದು ಗುಣ. ನಿಜವಾದ ಕತೆಗಳನ್ನು 
ಬರಿಯ ಇಂಥ "ಉಬ್ಬರದ ಉಪಮಾನಗಳೆ೦ದು ಹೇಳುವ ವ್ಯಾಖ್ಯಾನಕಾರರು ನಮ್ಮಲ್ಲುಂಟು. 
ಇಂಥವರು ರಾಮಾಯಣವನ್ನು ಆಧ್ಯಾಕ್ಮಿಕ ಪ್ರಸ೦ಗಮಾಡಿ ಸೀತೆಯನ್ನು ಮಾಯಮಾಡುತ್ತಾರೆ. 
ತೀಕ್ಷ್ಣವಾದ ಇಂಥ ಊಹೆಗೆ ಸಿಕ್ಕಿ ರಾಮಾಯಣದ ರಸ ಇಂಗುತ್ತದೆ. ಕತೆಯಲ್ಲಿ ಬರಿಯ 
ಉಪಮಾನವನ್ನು ಕಂಡು ಕೆಡಿಸುವ ರೀತಿ ಅದು. ರಾಜಾ ನಾಟಕದಂಥ ಸಂಕೇತಕತೆಗಳು ಈ 
ಪದ್ಧತಿಯ ಇನ್ನೊಂದು ಕೊನೆ. ಇವು ಮಿತಿ ಮರೆತು ಬೆಳೆದ ಉಪಮಾನಗಳು. ಇಂಥ 
ಉಫಮಾನಗಳೇ “ನಮಲ್ಲಿ ಪ್ರಹ್ಲಾದನ ಕತೆ, ವಾಮನನ ಕತೆ, ಗಜೇಂದ್ರ ಮೋಕ್ಷದ ಕತೆ, 
ಮುಂತಾದ ಕತೆಗಳಾಗಿರುವುದು. ಈ ಕತೆಗಳು ಮನುಷ್ಯನ ಮನಸ್ಸನ್ನು ಮುಟ್ಟುವ ವೇಳೆಗೆ ಅವು 
ಉಪಮಾನಗಳೆನ್ನುವುದು ಮರೆತಿರುತ್ತದೆ. ಉಪಮಾನ ಉಕ್ತಿಯಲ್ಲಿ ಒಂದು ಕೇತ; ಅತಿಯಾಗಿ 
ಬೆಳಸಿದರೆ ಅದು” ಜೊಂಡಾಗುತ್ತದೆ. ಜೇನು ಒಳ್ಳೆಯ ಪದಾರ್ಥ, ಸೀಯಾಗಿದೆ, ಎಂದು 
ಭೋಜನದಲ್ಲಿ ಅದನ್ನು ಸ್ವಲ್ಪ ಸೇರಿಕೊಳ್ಳಬಹುದು; ಕುಡಿಯುವ ನೀರೆಲ್ಲ ಇದರಿಂದ 
ಸೇರಿರಬೇಕು ಎಂದರೆ ನಮಗೆ ₹ ಒಳ್ಳೆಯ ನೀರೂ ಇಲ್ಲ ಒಳ್ಳೆಯ ಜೇನೂ ಇಲ್ಲ. ಉಪಮಾನವನ್ನು 
ದೊಡ್ಡದು ಮಾಡುವುದಕ್ಕೆ ಹೋಗಿ ನಾವು ಅದರ ರುಚಿಯನ್ನು ಕಳೆದುಕೊಳ್ಳುತ್ತೇವೆ. ಕವಿ ಇನ್ನೂ 
ಸ್ವಲ್ಪ ಶ್ರಮ ತೆಗೆದುಕೊಂಡರೆ, ಅವನ ಊಹೆ ಏಷಯವನ್ನು ಠನೂ ಸ್ವಲ್ಪ ಪ ಪಾತಮಾಡಿದರೆ, ಕತ್ತೆ" 
ಕೆಡೆದೆ' ಉಪಮಾನವನ್ನು ಬಿಡದೆ ಇದೇ ಭಾವವನ್ನು ಪ್ರತಿ ಪಾದಿಸುವುದು ಸಾಧ್ಯ. ನ್ಯಾಯವಾಗಿ 
ನೋಡಿದರೆ ಎಲ್ಲ ಕತೆಯ ಸಂಗತಿಯ ಭಾವಗಳೂ ಸಿನೆವೇ, ಉತ್ತಮ ಕಾವ್ಯದ ಪದ್ದತಿಯಲ್ಲಿ ಈ 
ಎರಡು ಸಮಯಗಳೂ ಸಮನ್ವಯವಾಗಿ ಕಾಣುತ್ತವೆ. ಇಲ್ಲಿ ಕವಿವರರು ಚಮತ್ಕಾರಕ್ಕೆ ಹೆಚ್ಚು 
ಗಮನಕೊಟ್ಟಿರುವುದರಿಂದ ಇವು ಬೇರೆ ಬೇರೆಯಾಗಿಯೇ ಉಳಿದು ಕೃತಿ ಒಂದು ಸಮಸ್ಯೆಯಾಗೆ' 
ನಿಂತುಹೋಗಿದೆ. 

ಮತದ ದೃಷ್ಟಿಯಿಂದಲೂ ಈ ಪದ್ಧತಿ ಅಷ್ಟು ಸಾಧುವೆಂದು ತೋರುವುದಿಲ್ಲ. ಸ್ಪಷ್ಟವಾಗಿ 
ಹೇಳಿದರೆ ಜನ ಕುತೂಹಲಪಡುವುದಿಲ್ಲ' ಅಥವಾ ಭಾವದಿಂದ ಗ್ರಹಿಸುವುದಲ್ಲ ಎಂದು 
ತತ್ವವನ್ನು ಮರೆಯ ಮಾತುಗಳಲ್ಲಿ ಹೇಳುವುದು ಒ೦ದು ಪದ್ದತಿ. ಇದರ 'ಮೂಲದಲ್ಲಿ, ಸತ್ಯವನ್ನು 
ಹೇಳಿದೆ ಮಾನವನ ಬುದ್ದಿ" ಅದನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತದೆ, ಗೌರವದಿಂದ 
ನಡೆಯುವುದಿಲ್ಲ, ಎಂಬ ಶಂಕೆಯಿದೆ. ಸತ್ಯವನ್ನು ಕಂಡಂತೆ ಹೇಳುವುದು ಇನ್ನೊಂದು ಪದ್ಧತಿ. 
ಮಾನವರಲ್ಲಿರುವ ಬುದ್ದಿಯ ದೇವರಿಂದ ಬಂದದ್ದೇ, ಅದು ಪರೀಕ್ಷಿಸುವುದೆನ್ನುವುದು 
ಅಪೇಕ್ಷಣೀಯವಾದ ವ್ಯಾಪಾರವೇ, ಇರುವುದನ್ನು ಇರುವಂತೆ ಹೇಳುವುದರಿಂದ “ಸತ್ಯಕ್ಕೆ 
ಭಯವಿಲ್ಲ, ಎನ್ನುವುದು ಇದರ ಮೂಲದ ಭಾವನೆ. ಮೊದಲನೆಯ ಪದ್ಧತಿ ಆತ್ಮದ ಭಾವ 
ಬುದ್ಧಿಗಳಲ್ಲಿ ವೈಷಮ್ಯವನ್ನು ಊಹಿಸುತ್ತದೆ; ಎರಡನೆಯದು ಅವು ಎರಡೂ ಓಂದು “ಚೇತನದ 
ಎರಡು ಕೈ ಅಥವಾ ಕಣ್ಣು ಎಂಬಂತೆ ವರ್ತಿಸುತ್ತದೆ. ವೈಷಮ್ಯವನ್ನು ಊಹಿಸುವ ಪದ್ಧತಿ 
ಮಾನವನ ಚರಿತ್ರೆಯ ಆದಿಯಿಂದ ಬಂದಿರತಕ್ಕದು; ಎರಡನೆಯ ಪದ್ಧತಿ ಮೆಲ್ಲನೆ ಬೆಳೆಯುತ್ತ 
ಬಂದಿದೆ. ಈ ನಾಟಕದಲ್ಲಿ ಅವಲಂಬಿಸಿರುವುದು ಆ ಹಳೆಯ ಪದ್ಧತಿ: ಪೊರ್ವದವರು ಹಳೆಯ 
ಪುರಾಣವನ್ನು ಬರೆದಂತೆ' ಆಧುನಿಕರು ಹೊಸ ಪುರಾಣಗಳನ್ನು ಬಿರೆಯುವ ಪರಿ. ಪೂರ್ವದ 
ಪುರಾಣಗಳ “ಸಂಕೇತ ಮರೆತು ಪ್ರಹ್ಲಾದ ನಿಜವಾದ ಹುಡುಗನಾಗಿ ಬಲಿ ಉದಾರಿಯಾದ 
ದಾತನಾಗಿ ವಾಮನ ಮೋಸಮಾಡಿದ ವಟುವಾಗಿ ಗಜೇ೦ದ್ರ ನಿಜವಾದ ಗಜವಾಗಿ ಆ ಕತೆಗಳು 
ಪ್ರತಿಪಾದಿಸಿದ ತತ್ವಗಳು ಅವುಗಳ ಕುಕ್ಷಿಯಲ್ಲೇ ಜೀರ್ಣಿಸಿಹೋಗಿವೆ. ಹೊಸದಾಗಿ ಬರೆದ ಇಂಥ 
ಕತೆಗಳಿಗೆ ಈ ಸ್ಥಿತ” ಬರುತ್ತದೋ ಇಲ್ಲವೋ ಹೇಳುವಂತಿಲ್ಲ ಬಂದರೂ ಬಾರದಿದ್ದರೂ ಅರ್ಥದ 
ಕ್ಲಿಷ್ಟತೆ ಇದ್ದೇ ಇರುತ್ತದೆ. ಸಾಮಾನ್ಯರಿಗೆ ಇವುಗಳ ಅರ್ಥ ಆಗುವುದಿಲ್ಲ: ಬಲ್ಲವರೆ೦ಬ ಕೆಲವರು 


ಓದಿದರೆ ಹುಡುಕಿ ಕೆದಕಿ ಮೊದಲೇ ತಿಳಿದಿದ್ದಷ್ಟು ಅರ್ಥವನ್ನು ಗುರುತಿಸುತ್ತಾರೆ ಅಥವಾ 
ಊಹಿಸುತ್ತಾರೆ. ಠಾಕೂರರು ಒ೦ದು ಕಡೆ “Your ‘Speech is “imple, my master, 
but not theirs who talk of you” ಎಂದು ಹೇಳಿದ್ದಾರೆ. ಈ ನಾಟಿಕವನ್ನು 
ಓದಿದಾಗಲೆಲ್ಲ ನನಗೆ ಈ ಮಾತನಾಡಿದ ಕವಿವರರು ದೇವರನ್ನು ಕುರಿತು ಈ ಸಂಕೇತ. 
ಕತೆಯನ್ನು ಬರೆದರೇಕೆ ಎಂದು ವಿಸ್ಮಯವಾಗುತ್ತದೆ. 


೪೯. ಅಂಚೆಯ ಮನೆ 

ಡಾಕ್‌ಘರ್‌ ಅಥವಾ ಅಂಚೆಯ ಮನೆ ಎನ್ನುವುದು ಒಬ್ಬ ಸಣ್ಣ ಹುಡುಗನ 
ವಿಷಯವಾದ ನಾಟಕ. ಮಾಧವ ಎ೦ಬವನೊಬ್ಬ ಗಹಸ ಅವನಿಗೆ ಮಕ್ಕಳಿಲ್ಲ. ಅವನು 
ಹೆಂಡತಿಯ ಊರಿನ ಒಂದು ತಬ್ಬಲಿ ಮಗುವನ್ನು ಕೆರೆದುಕೊಂಡು ಬಂದು ಸಾಕುತ್ತಿರುತ್ತಾನೆ. ಆ 
ಮಗುವಿಗೆ ಕಾಯಿಲೆ; ವೈದ್ಯನು ಬರಿದು ನೋಡಿ ಹುಡುಗನನ್ನು ಹೊರಗೆಲ್ಲಿಯೂ ಬಿಡಕೂಡದು 
ಎನ್ನುತ್ತಾನೆ. ಹುಡುಗನಿಗೆ" ಆಟದಮೇಲೆ ಆಸೆ; ಅದಕ್ಕೆ ದಾರಿಯಿಲ್ಲ. ಅವನು ಹೊರಗೆ 
ಬೀದಿಯಲ್ಲಿ ಆಗುತ್ತಿರುವುದನ್ನೆಲ್ಲ ನೋಡುತ್ತಿರುತ್ತಾನೆ. * ಅಂಗಳದಲ್ಲಿ ಒಂದು ಅಳಿಲು 
ಹಿಂಗಾಲಮೇಲೆ ಕುಳಿತು ಬಾಲವನ್ನು ಮೇಲಕ್ಕೆತ್ತಿ ಅಲಸಂದಿಯನ್ನು ಸುಳಿದು ತಿನ್ನುತ್ತಿರುವುದು. 
ಹುಡುಗ ನಾನು ಒ೦ದು ಅಳಿಲಾಗಿದ್ದರೆ ಚೆನ್ನಾ ಗಿತ್ತು ಎನ್ನುವನು. ಮನೆಯಲ್ಲೇ ಕುಳಿತಿದ್ದರೆ ನೀನು 
ಒಬ್ಬ ಪಂಡಿತನಾಗುವೆ ಎಂದು ಮಾಧವ. ಹೇಳುತ್ತಾನೆ. ಅಮಂನಿಗೆ” ಪಾಂಡಿತ್ಯ ಬೇಡ; 
ಎಲ್ಲಾದರೂ ಹೋಗಿ ಏನನ್ನಾದರೂ ನೋಡಬೇಕೆಂದು ಅವನ ಆಸೆ; ಕಿಟಕಿಯಿಲೆದ ಅಲ್ಲಿ 
ಕಾಣುವ ಗುಡ್ಡ ಇದೆಯಲ್ಲಾ ಅದರ ಹತ್ತಿರ ಹೋಗಿ ಅದನ್ನು ದಾಟಿ ಹೊರಟು ಹೋಗಬೇಕು. 
ಇದು ಎಲ್ಲಾ "ಮಕ್ಕಳಿಗೂ “ಇರುವ ಆಸೆ. ಮಾಧವನ ಭಾವನೆಯಲ್ಲಿ ಆ ಬೆಟ್ಟ ಇರುವುದು 
ಅಲ್ಲಿಂದಾಚೆಗೆ ಜನ" ಹೋಗದೆ ಇರಲಿ ಎಂದು. ಅಮಲನ ಭಾವನೆ, ಭೂಮಿಗೆ ಮಾತು ಬಾರದು 
ಆದ್ದರಿಂದ ಅದು ಬೆಟ್ಟಿವಾಗಿ ಆಕಾಶಕ್ಕೆ ಕ್ಯ ಎತ್ತಿ ಸನ್ನೆ ಮಾಡುತ್ತದೆ, ಎ೦ದು. ಭಿಕ್ಷುಕನೊಬ್ಬನು 
ಹೋಗುತಿದ್ದಾಗ ಅಮಲ ಅವನನ್ನು "ಳಿಗೆ “ಹೋಗುತ್ತೀಯೆ ಎನ್ನುವನು; ಅವನು ನನಗೆ 
ತಿಳಿಯದು ಎನ್ನುವನು. ಅಮಲನಿಗೆ ಇದು ಬಿಹಳ ಆಶರ್ಯ. ಭಿಕ್ಷುಕನು ಸ್ಥ ಸ್ವಲ್ಪ ದೂರದಲ್ಲಿ ಹಳ್ಳದ 
ಪಕ್ಕದಲ್ಲಿ ಅತ್ತಿಯ ಮರದ ಕೆಳಗೆ ಕುಳಿತು ಹುರಿಹಿಟ್ಟು ಕಲಸಿ ತಿನ್ನುವನು. ಈ ಹುಡುಗನಿಗೆ 
ತಾನೂ “ಹಾಗೆ ಮಾಡಬೇಕೆಂದು ಆಸೆ. ಯಾರಾದರೂ ಎತ್ತಿಕೊಂಡು ಹೊರಟುಹೋದಾರು 
ಎ೦ದರೆ ಇವನು ಅದು ಎಷ್ಟು ಚೆನ್ನಾಗಿದ್ದೀತು ಎನ್ನುತ್ತಾನೆ. ಒಬ್ಬ ) ಮೊಸರಿನವನು ಅತ್ತ ಬರುತ್ತಾನೆ. 
ಅಮಲ ಮೊಸರೂ ಮೊಸರೂ ಎಂದು ಕರೆಯುತ್ತಾನೆ. “ಏನು ಕರೆಯುತೀಯಿ? ಮೊಸರು 
ತಕ್ಕೋತೀಯಾ?” “ಹ್ಯಾಗೆ ತಕ್ಕೋಳ್ಳೋದು. ನನ್ನ ಹತ್ತಿರ ಕಾಸಿಲ್ಲ” “ಎಂತಾ ಹುಡುಗ ನೀನು! 
ಹಾಗಾದರೆ ಕೂಗಿದ್ದು "ಯಾಕೆ? ನನಗೆ ಜೇರೆ' ಕೆಲಸಾ ಇಲ್ಲವೆ?” “ನನ್ನ ನಿನ್ನ ಜೊತೆಗೆ 
ಕರೆದುಕೊಂಡು ಹೋಗುತೀಯಾ?” “ನನ್ನ ಜೊತೆಗೆ?” “ಹೌದು. ನೀನು ರಸ್ತೆಯ ಆ ಕಡೆಯಿಂದ 
ಕೂಗಿದರೆ ನನ್ನ ಊರ ನೆನಪು ಆಗುತ್ತದೆ.” ಮೊಸರಿನವನಿಗೆ ಕನಿಕರವಾಗುತ್ತದೆ. ಅವನು 
ಮೊಸರಿನ ಮಕ್ಕರಿಯನ್ನು ಅಲ್ಲಿ ಇಳಿಸಿ ಹುಡುಗನ ಸಂಗಡ ಎರಡು ಮಾತನಾಡಿ ಅವನಿಗೆ ಸ್ವಲ್ಪ 
ಮೊಸರನ್ನು ಕೊಡುತ್ತಾನೆ. ಊರ ತಳವಾರ ಬರುತ್ತಾನೆ. ಘಂಟೆ ಆದಾಗಲೆಲ್ಲಾ ಅವನು ಘಿ 
ಹೊಡೆಯುವುದನ್ನು ಕೇಳಿ ಅಮಲನಿಗೆ ಅದರ ಮೇಲೆ ಆಸೆ. ಅಮಲ ಅಲ್ಲಿ ಕಟ್ಟುತ್ತಿರುವ ಮನೆ 
ಯಾವುದು ಎಂದು ಕೇಳುತ್ತಾನೆ. ತಳವಾರ ಅದು ಅಂಚೆಯ ಮನೆ ವಂದು" "ಹೇಳುತ್ತಾನೆ. 
“ಯಾರದು?” “ರಾಜನದು.” “ರಾಜನ ಕಾಗದ ಇಲ್ಲಿಗೆ ಬರುತ್ತ?” “ಹೌದು. ಎ೦ದಾದರೂ 
ಒಂದು ದಿನ ರಾಜರು ನಿನಗೆ ಒಂದು ಕಾಗದ ಕಳುಹಿಸಬಹುದು.” “ನನಗೆ? ನಾನು ಸಣ್ಣ 
ಹುಡುಗ.” “ರಾಜ ಸಣ್ಣ ಹುಡುಗರಿಗೆ ಸಣ್ಣ ಕಾಗದ ಕಳುಹಿಸುತ್ತಾನೆ.” ಇದರಿಂದ ಅಮಲನೆ' 
ಮನಸ್ಸಿನಲ್ಲಿ ತನಗೆ ರಾಜನಿಂದ ಒಂದು ಕಾಗದ ಬರಬಹುದು ಎಂದು ನಿರೀಕ್ಷೆ ಹುಟ್ಟುತ್ತದೆ. 
ಆಮೇಲೆ ಊರ ಗೌಡ ಅಲ್ಲಿ ಬರುತ್ತಾನೆ; ರಾಜನಿಂದ ತನಗೆ ಕಾಗದ ಬರಬಹುದೆ೦ದು ಹುಡುಗ 
ಹೇಳಿದ ಮಾತಿಗೆ ಕೋಪಗೊಳ್ಳುತ್ತಾನೆ. ಅಲ್ಲಿ ಹೂವಾಡಿಗರ ಒಬ್ಬ ಸಣ್ಣ ಹುಡುಗಿ ಬರುತ್ತಾಳೆ. 
ಅವಳ ಹೆಸರು ಸುಧಾ. ಅಮಲ ಸುಧಾ ಇವರ ಮಾತು ಸ್ಪಲ್ಪ “ಬರುತ್ತಿದೆ. “ನಾನು ಚಂಪಾ 
ಆಗುತ್ತೇನೆ, ನೀನು ಪರುಳ ಪುಷ್ಪವಾಗುತ್ತೀಯಾ?” “ನಾನು ಸುಧಾ. ನಾನು ಪರುಳ 
ಹೇಗಾದೇನು?” ಎಂದು ಅವಳು “ನಾನು ಮುಂದೆ ಹೋಗಬೇಕು. ಪುನಃ ಬರುತ್ತೇನೆ, ನಿನಗೆ 


ಒಂದು ಹೂವು ತಂದು ಕೊಡುತ್ತೇನೆ” ಎಂದು ಹೇಳಿ ಹೋಗುತ್ತಾಳೆ. ಆ ಮೇಲೆ ಕೆಲವರು 
ಮಕ್ಕಳು ಬರುತ್ತಾರೆ. ಅಮಲ ಆಟದಲ್ಲಿ ಸೇರುವಂತಿಲ್ಲ. ಅವನು ಅವರನ್ನು ಕಿಟಕಿಯ ಮುಂದೆ 
ಬಂದು ಆಡಿ ಎಂದು ಬೇಡುತ್ತಾನೆ; ತನ್ನ ಆಟದ ಸಾಮಾನುಗಳನ್ನೆಲ್ಲಾ ಆವರಿಗೆ ಕೊಡುತ್ತಾನೆ; 
ಆಮೇಲೆ ಅವರು ಹೊರಟು ಹೋಗುವಾಗ ಅಂಚೆಯವನ ಹೆಸರನ್ನು ಕೇಳಿ ತಿಳಿದುಕೊಳ್ಳುತ್ತಾನೆ. 
ಇವನಿಗೆ ಕಾಯಿಲೆ ಹೆಚ್ಚಾಗುತ್ತದೆ. ಊರಲ್ಲಿಯ ಮುದುಕನೊಬ್ಬ ನಿಂದು ಅಮಲನ "ಹತ್ತಿರ 
ಇರುತ್ತಾ ಅವನಿಗೆ ಇಷ್ಟವಾದ ಕತೆಗಳನ್ನು ಹೇಳುತ್ತ ಹೊತ್ತು ಕಳೆಯುವಂತೆ ಮಾಡುತ್ತಾನೆ. ಅಮಲ 
ತನಗೆ ರಾಜ ಒಂದು ಕಾಗದ ಬರೆದಿದ್ದಾನೆ ಅದು ಬರುತ್ತಿದೆ ಎಂದು ತಿಳಿದುಕೊಂಡಿದಾನೆ. ಊರ 
ಗೌಡ ಬಂದು ಈ ಮಾತಿಗೆ ಇವನ ಮನೆಯವರನ್ನು ಪರಿಹಾಸ್ಯ ಮಾಡುತ್ತಾನೆ; ಒಂದು ಬರಿಯ 
ಕಾಗದವನ್ನು ತೋರಿಸಿ, ಇಕೊ ನೋಡು ರಾಜನ “ಜಾಗದ, ಎನ್ನುತ್ತಾನೆ. "ಹುಡುಗನಿಗೆ ಬಹಳ 
ಸಂತೋಷ,” ಊರ ಮುದುಕ ಅದು ನಿಜವೆಂಬಂತೆ ನಟಿಸುತ್ತಾನೆ. "ಅಷ್ಟರಲ್ಲಿ ನಿಜವಾಗಿಯೂ 
ಯಾರೋ ಬಾಗಿಲು ತಟ್ಟುತ್ತಾರೆ. ಯಾರೆಂದು ನೋಡಿದರೆ ರಾಜನ ಭೃತ್ಯ. ಅವನು ರಾಜರು 
ರಾತ್ರಿಗೆ ಬರುತ್ತಾರೆ ಎನ್ನುತ್ತಾನೆ. ರಾಜ ವೈದ್ಯ ಬರುತ್ತಾನೆ; ಹುಡುಗನಿಗೆ ಚಿಕಿತ್ತೆ ಮಾಡುತ್ತಾನೆ. ಮಗು 
ನಿದ್ದೆ ಹೋಗುತ್ತದೆ, ಮರಳಿ" ಏಳುವುದಿಲ್ಲ. "ಧಾ ಅವನಿಗೆ ಹೂವು ಕೊಡಬೇಕೆಂದು ಬರುತ್ತಾಳೆ; 
ಮಗು ನಿದ್ದೆಯಲ್ಲಿರುವುದನ್ನು ನೋಡಿ, ಅವನು ಎದ್ದಾಗ ನಾನು ಅವನನ್ನು ಮರೆಯಲಿಲ್ಲವೆ೦ದು 
ಹೇಳ್ರಿ ಎನ್ನುತ್ತಾಳೆ. ನಾಟಕ ಮುಗಿಯುತ್ತದೆ. 

ಇದು. ಒಂದು ಎಳೆಯ ಜೀವನದ ಚಿತ್ರ. ಅಮಲನ ಮಾತು ಅಮಲನ ಭಾವನೆ 
ಇವುಗಳ ಸರಳತೆ ಇದರಲ್ಲಿ ಮುದ್ದಾಗಿ ರೂಪುಗೊಂಡಿದೆ. ಎಳೆಯ ಜೀವಕ್ತೆ ಭೂಮಿ 
ಮಾತನಾಡುತ್ತದೆ; ಹಳ್ಳದ ಬದಿಯ ಮರದಡಿ ಸುಖ ಕಾದಿರುತ್ತದೆ; ಬೆಟ್ಟದಾಚಿಗೆ ಏನೋ 
ಸೊಗಸಿದೆ. ಎಳೆಯ ಮನಸ್ಸಿಗೆ ಅರಳ ಹಿಟ್ಟು ತಿನ್ನುವುದು ಸುಖ. ಎಳೆಯ ಕಣಿಗೆ ಅಳಿಲು 
ಅಲಸಂದಿ ತಿನ್ನುವಾಗ ಕುಳ್ಳಿರುವ ರೀತಿ ಚರಿದ, ಎಳೆಯ ಭಾವನೆಗೆ ಮಕ್ಕಳಿಗೆಲ್ಲ ಕಾಗದ 
ಬರೆಯುವ ರಾಜ ಸಾಧ್ಯ. 'ವರ್ಡ್‌ವರ್ತ್‌ ಕವಿ ಹೇಳುವಂತೆ ಎಳೆಯ ಮನಸ್ಸಿಗೆ ಬಾಳು 
ಕನಸಿನದೆಂಬ ಒಂದು ವೈಭವ ಒರಿದು ನವ್ಯತೆಯೊಡನೆ ಬೆಳಗುತ್ತದೆ. ದೇವರು ನಮ್ಮೆ ಆವಾಸ. 
ಅಲ್ಲಿಂದ ಇಲ್ಲಿಗೆ ಬರುತ್ತೆ ನಾವು ವೈಭವದ ಮೋಡಗಳನ್ನು ಸುತ್ತಿಕೊಂಡು ಕೆದರಿಕೊಂಡು 
ಬರುತ್ತೇವೆ. ಆ ಸ್ಥಿತಿಯಲ್ಲಿ, ಜೀವದಿಂದಿರುವುದೇ ಒಂದು ಸುಖ. ಇದನ್ನು ಠಾಕೂರರು ಬಹಳ 
ಚೆನ್ನಾಗಿ ಅನುಭಪಿಸಿದಾರೆನ್ನುವುದು ಅವರ ಮಾತಿನಲ್ಲೆಲ್ಲ ಕಾಣುತ್ತದೆ. ಶಿಶು ಕಾವ್ಯದಲ್ಲಿ ಇದರ 
ಒಂದು ಫ ಫಲ ಕಂಡಿತು; ಈ ನಾಟಕದಲ್ಲಿ ಲ್ಲ ಇನ್ನೊಂದು ಫ ಫಲ ಕಾಣುತ್ತದೆ. ಉತ್ಪಾಹದಿರಿದ ಉಕ್ಕುವ 
ಎಳೆಯ ಜೀವದ ಬುಗ್ಗೆ ಇಲ್ಲಿ ಎಳೆಯದರಲ್ಲೇ ಬತ್ತಿ ಹೋಗುತ್ತದೆ. ಇದಿಷ್ಟನ್ನು ತೋರಿಸುವುದೇ 
ಇಲ್ಲಿಯ ಉದ್ದೇಶ. ಹೋಗುವ ಮೊದಲು ಅದು ತನ್ನ ಆತೆಗಳನ್ನೆಲ್ಲ ಪ್ರಕಟ ಮಾಡುತ್ತದೆ; ಊರ 
ಜನರೊಂದಿಗೆ" ಸಂಬಂಧವನ್ನು ಬೆಳಸುತ್ತದೆ. ಕೆಲಸದಲ್ಲೇ ನಿರೆತರಾದವರನ್ನು ಕೆಲಸ ಬಿಡಿಸಿ 
ಹತ್ತಿರಕ್ಕೆ ಕರೆದು ಒಲಿಸಿಕೊಳ್ಳುತ್ತದೆ; ಸುಂದರವಾದ "ಕೆಲಸದಲ್ಲಿ ತೊಡಗಿರುವ ಸುದೆಯ 
ಸ್ನೇಹವನ್ನು ಪಡೆಯುತ್ತದೆ. 

ಇದಿಷ್ಟೂ ಸೊಗಸಿನ ಮಾತಾಯಿತು. ಮಧ್ಯೆ ಅಂಚೆಯ ಮನೆ ಒಂದು, ಅದರಿಂದ 
ಕಾಗದ ಬರುವುದು ಒಂದು, ರಾಜನ ವೈದ್ಯ ಬರುವುದು ಒಂದು, ಈ ಮಾತುಗಳು ಸನ್ನಿವೇಶದ 
ನೈಜಭಾವವನ್ನು ಕೆಡಿಸುತ್ತವೆ. ರಾಜ ದೇವರು ರಾಜನ ವೈದ್ಯ ಸಾವು ಎಂಬ ಅರ್ಥ ಕೊನೆಯಲ್ಲಿ 
ಭಾಸವಾಗುತ್ತದೆ. ನಿಜವಾದದೊಂದು ಅಂಚೆಯ ಮನೆ * ಕೆಂಪು ಬಣ್ಣ ಬಳಿದ ಸ್ಥೂಲವಾದ 
ಒಂದು ಪೆಟ್ಟೆಗೆ; ಇವುಗಳೊಂದಿಗೆ ಸಾಮ್ಯದ ರಾಜ ಸಾಮದ ರಾಜವೈ ದ್ಯರು ಹೊಂದುವುದಿಲ್ಲ ಈ 
ನಾಟಕವನ್ನು ನೋಡಿದವರು ಇದರಲ್ಲಿ ಬರುವ ವ್ತಿಗಳಿಗೆಲ್ಲಾ ಒಂದೊಂದು ಭಾವನೆಯನ್ನು 
ಅನ್ವಯಿಸುವುದಕ್ಕೆ ನೋಡಿದರಂತೆ. ಗೌಡನೆಂದರೆ" ರಾಷ್ಟ್ರಶಕ್ತಿ, ಮೊಸರು ಮಾರುವನೆಂದರೆ 
ಕೆಲಸಗಾರ, ಆಡುವ ಹುಡುಗರು ಕವಿಗಳು ಕಲಾ ವಿನೊಳೆದಿಗಳು, ಇತ್ಯಾದಿ, ಇತ್ಯಾದಿ. ಇದೆಲ್ಲ 
ನಾಟಕದ ಉದ್ದೇಶವಲ್ಲವೆ೦ದು ಇದರ ಮುನ್ನುಡಿಯಲ್ಲಿ ಹೇಳಿದೆ. ಅಲ್ಲವೆನ್ನುವುದೇನೋ ನಿಜ. 
ಆದರೆ ಕಡೆಯ ಸನ್ನಿವೇಶ ಇದು ಹೌದೋ" ಎಂದು. ಭ್ರಾಂತಿಯನ್ನು ಉಂಟುಮಾಡುತ್ತದೆ. 
ಠಾಕೂರರ ನಾಟಕದಲ್ಲಿ ಅದರಲ್ಲಿಯ ಕೊನೆ ಕೊನೆಗೆ ಬರೆದ ನಾಟಕಗಳಲ್ಲಿ ಈ ತೊಡಕು ಬಹು 
ಸಾಮಾನ್ಯವಾಗಿ ಬಂದುಬಿಡುತ್ತದೆ. ಸಹಜ ಜೀವನದ ಸಮಯ ಒಂದು. ಸಾಮ್ಯ ಜೀವನದ 
ಸಮಯ” ಒಂದು, ಹೀಗೆ ಜೊತೆಯಲ್ಲಿ ಬೆರೆಯಲಾದ ಎರಡು ಸಮಯಗಳು ಹೆಣೆದುಕೊಂಡು 


ನಾಟಕದ ಅರ್ಥವನ್ನು ಕ್ಲಿಷ್ಟ ಮಾಡುತ್ತವೆ. ರಾಜಾ ನಾಟಕದಲ್ಲಿ ಇದು ಇನ್ನೂ ಹೆಚ್ಚಾಗಿ ಕವಿಯ 
ಅರ್ಥವನ್ನು ಮರೆಯಿಸಿರುವುದನ್ನು ಆ ನಾಟಕವನ್ನು ಕುರಿತ ವಿಮರ್ಶೆಯಲ್ಲಿ ವಿಸ್ತಾರವಾಗಿ 
ಚರ್ಚೆಮಾದಿದೆ. ಆದರೂ ಇದಿಷ್ಟರಿರದ ಈ ಮಗುವಿನ ಜೀವವನ್ನು ಕುರಿತು ನಾಟಕದ ಚೆಲುವು 
ಕೆಟ್ಟಿಲ್ಲ ಇದನ್ನು ಬರೆದ ಕೈ ನಾಟಕದಲ್ಲಿ ಸುಲಭವಾಗಿ ಕಾವ್ಯದ "ಕಸವನ್ನು ತರಬಲ್ಲದು. ಇಲ್ಲಿ 
ಪ್ರೇಕ್ಷಕನ ಮನಸ್ಸು ಕವಿಯ ಮನಸ್ಸಿನೊಂದಿಗೆ ಬೆರೆತು ಕವಿ ಯಾವ ಕನಿಕರದಿಂದ ಕರಗಿದ್ದನೋ 
ಅದಕ್ಕೆ ತಾನೂ ಸ್ವಲ್ಪ ಎಡೆಗೊಡುತ್ತಿದೆ; ಅಷ್ಟರಮಟ್ಟಿಗೆ ಒಂದು ಆವಶ್ಯಕವಾದ ಸಂಸ್ಕಾರೆವನ್ನು 
ಪಡೆಯುತ್ತದೆ. 


೫೦. ಫಾಲ್ಗುಣಿ 

ರಾಜು ನಾಟಕಕ್ಕಿಂತ ಅಂಚೆ ಮನೆ ನಾಟಕದಲ್ಲಿ ತತ್ವ ಕಡಮೆ, ಕಾವ್ಯ ಹೆಚ್ಚು, ಕತೆ 
ತೆಳುವು. ಫಾಲ್ಗುಣಿಯಲ್ಲೆ ಕಾವ್ಯ ಇನ್ನೂ ಸ್ವಲ್ಪ ಹೆಜ್ಜಾಗಿದೆ; ಕತೆಯರತೂ “ರಾ 
ತೆಳುವಾಗಿಹೋಗಿದೆ. ಒಬ್ಬ ರಾಜ. ಅವನಿಗೆ ತಲೆಯಲ್ಲಿಸುರಡು ನರೆಕೂದಲು ಕಾಣುವುದು. ಇದು 
ಹತ್ತಿರಕ್ಕೆ ಬರುತ್ತಿರುವ ಸಾವಿನ ಚಿಹ್ನೆಯೆ೦ದು ಅವನು ಚಿ೦ತಾಕ್ರಾಂತನಾಗುವನು. ಗಡಿಗಳಲ್ಲಿ 
ಯುದ್ದದ ಸಂಭವವಿದೆಯೆಂದೂ “ಚೈನಾದೇಶದ ರಾಯಭಾರಿ “ಬಂದಿದಾನೆಂದೂ ಮಂತ್ರಿ 
ಹೇಳುವನು. ರಾಜನಿಗೆ ಒಂದೂ ಬೇಕಾಗುವುದಿಲ್ಲ. ಕವಿಶೇಖರ ಒಂದು ನಾಟಕವನ್ನು 
ಬರೆದಿದಾನೆ ಎಂದರೂ ರಾಜನ ಮನಸ್ಸಿಗೆ ಬರುವುದಿಲ್ಲ ಅವನು, ಪಂಡಿತ ಶ್ರುತಿ ಭೂಷಣನನ್ನು 
ಕರಸು, ನಾನು ವೈರಾಗ್ಯ ವನ್ನು ಕಲಿಯಬೇಕು, ಎನ್ನುತ್ತಾನೆ. ದೇಶದಲ್ಲಿ ಕ್ಷಾಮಪೆಂದರೆ ನಮಗೆಲ್ಲ. 
ಕಾಲದ ಕ್ಷಾಮ ಎನ್ನುತ್ತಾನೆ.” ಶ್ರುತಿಭೂಷಣ ಬಂದು" ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿ 
ಹೆಂಡತಿಗೆ: ಒಡವೆಗಳನ್ನೂ “ತನಗೆ ಜಹಗೀರನ್ನೂ ಬೆಂದು “ಮನೆಯನ್ನೂ ಬೇಡಿ 
ತೆಗೆದುಕೊಳ್ಳುತ್ತಾನೆ. ಆ ವೇಳೆಗೆ ಕವಿ ಬರುತ್ತಾನೆ; ಬಿಳಿಕೂದಲು ದೇವರು ಬರೆಯುತ್ತಿರುವ ಚಿತ್ರದ 
ಒಂದು ಭಾಗವೆಂದು ರಾಜನಿಗೆ ಹೇಳುತ್ತಾನೆ; ವಯಸ್ಸಿನಿಂದ ತೊಂದರೆ ಇಲ್ಲ, ಮನಸ್ಸಿನಲ್ಲಿ 
ಯೌವನವನ್ನು ಉಳಿಸಿಕೊಳ್ಳಬೇಕು, ಎನ್ನುತ್ತಾನೆ. ಜೀವ” ಜೀವಕ್ಕಾಗಿ ದುಡಿಯುವುದರಿಂದೆ ಈ 
ಯೌವನ ನಿಲ್ದುತ್ತದೆ೦ದು ತಿಳಿಸುತ್ತಾನೆ. “ರಾಜ ಹಿಂದೆ ಹೇಳಿದ ಮಾತನ್ನೆಲ್ಲಾ ಬಿಟ್ಟು ಕವಿ 
ಬರೆದಿರುವ ಒಂದು ನಾಟಕವನ್ನು ನೋಡುವುದಕ್ಕೆ ಒಪ್ಪುತ್ತಾನೆ. ಇದು ಈ ನಾಟಿಕದಲ್ಲಿ 

ಪ್ರಸ್ತಾವನೆ. 

ನಾಟಕದಲ್ಲಿ ವಸಂತದ ವೈತಾಳಿಕ ಗಣ ಹಾಡುತ್ತದೆ: ಬೊಂಬಿನ ಮೆಳೆ, ಹಕ್ಕಿ, ಅರಳಿದ 
ಸಂಪಿಗೆ, ಮಕ್ಕಳು ವಸಂತೋತ್ಸವಕ್ಕಾಗಿ ಬೀದಿಯಲ್ಲಿ ಬಂದು ಸೇರಿದಾರೆ. ಅಣ್ಣಯ್ಯ ಕೂಡ 
ಬಂದಿದಾನೆ. ಅವನು ನೀತಿಯ ಪದ್ಯ ಗಳನ್ನು ಬರೆಯುವವನು; ಬರೆದದನ್ನು ಸಿಕ್ಕಿದೆವರೆಗೆ ಓದಿ 
ಅರ್ಥ ಹೇಳುವುದು ಅವನ ಕೆಲಸ. ಓಡುಗರಿಗೆ ಓದಿ ಹೇಳುವೆನೆನ್ನುತಾನೆ. “ಅವರು ಅವನನ್ನು 
ಗೇಲಿಮಾಡುತ್ತಾರೆ. ಗದ್ದಲವನ್ನು ಕೇಳಿ ಹುಡುಗರ ಮುಂದಾಳು ಬರುತ್ತಾನೆ. ಮಾತಿನಲ್ಲಿ ಆದಿ 
ವೃದ್ಧನ ಮಾತು ಬರುತ್ತೆ; ಮುರಿದಾಳು, ಅವನಿಲ್ಲವೇ ಇಲ್ಲ, ಇದ್ದರೆ ಹಿಡಿಯೋಣ ಅದೇ' ಆಟ, 
ಎಂದು ಹೇಳುತ್ತಾನೆ. ಅವನು ಸಿಕಿದರೆ ನಿನ್ನ ಮುಲಿದಾಳುತನವನ್ನೆ ತೆಗೆದುಹಾಕುತ್ತೇವೆ ಎಂದು 
ಹುಡುಗರು ಹೇಳುತ್ತಾರೆ. ಎಲ್ಲ ಹೊರಡುತ್ತಾರೆ. ಅಷ್ಟರಲ್ಲಿ ಅವರಿಗೆ ಒಬ್ಬ ಅಂಬಿಗ ಸಿಕ್ಕುತ್ತಾನೆ. 
ಆದಿ ವೃದ್ಧನಲ್ಲಿ ಎಂದು ಅವರು ಅವನನ್ನು' ಕೇಳುತ್ತಾರೆ. ಅವನಿಗೆ ತಿಳಿಯೆದು. ಒಬ್ಬ ತಳವಾರ 
ಬರುತ್ತಾನೆ: ಇವರು ಅವನನ್ನು ಕೇಳುತ್ತಾರೆ; “ಅವನೂ ಕಂಡಿಲ್ಲ. ಅಣ್ಣಯ್ಯ ಮರಳಿ ಬರಿದು ಪದ್ಯ 
ಓದುತ್ತಾನೆ. ಅಷ್ಟರಲ್ಲಿ ಒಬ ಎಣ್ಣೆಯ ವ್ಲಾಪಾರಿ ಬಂದು. ಆದೆ" ವೈದ್ಯನನ್ನು ನಿನ್ನೆ ರಾತ್ರಿ 
ನೋಡಿದಂತಿತ್ತು, ಎನ್ನುತ್ತಾನೆ. ಅಷ್ಟು ಹೊತ್ತಿಗೆ ಮುಂದಾಳು ಅಲ್ಲಿರುವುದಿಲ್ಲ ಹುಡುಗನೊಬ್ಬ, 
ಆದಿ ವೃದ್ಧ ಅಲ್ಲಿದ್ದಂತಿತ್ತು, "ಅವನನ್ನು ಹಿಡಿಯಲಾಗಲಿಲ್ಲ, ಎನ್ನುವನು. ಅಣ್ಣಯ್ಯ ನನ್ನೂ ಅಂಬಿಗೆ 
ಮುಂತುದಿವರನ್ನೂ ಬಿಟ್ಟು ಹುಡುಗರು ಆದಿ ವೃದ್ಧನನ್ನು ಹಿಡಿಯಲು ಭಿಡುವರು. “ಅವರಲ್ಲಿ 
ಒಬ್ಬನಾದ ಚಂದ್ರ “ಬಹು “ಮುಂದಾಗಿಬಿಡುವನು" ತಿತರರು ಓಡಿ ಓಡಿ ಸೋತು ನಿಲ್ಲುವರು. 
ಸಾಕಾಗಿ ಇವರು' ಬೇಸರದಲ್ಲಿರುವಾಗ ಚಂದ್ರ ಮರಳಿ ಬಂದು ನಕ್ಕು ನಗಿಸಿ ಇವರನ್ನು 
ಚೇತನಗೊಳಿಸುವನು. ಅವನ ಜೊತೆಗೆ ಒಬ್ಬ ದಾಸರಿ ಬರುವನು: ಅವನು ದಾರಿ 
ತೋರಿಸುವೆನೆನ್ನುವನು, ಎಲ್ಲಾ ಹೊರಡುವರು. ಚರಿದ್ರ ಮರಳಿ ಮುಂದಾಗುವನು. ಅವನು ಆದಿ 
ವೃದ್ಧನನ್ನು ಗೆದ್ದು “ಬರಲು ಹೋಗಿದಾನೆಂದು ದಾಸರಿ “ಹೇಳುವನು. ಕತ್ತಲೆ ಹೆಚ್ಚುವುದು. ಇವರು 


ಶಂಕೆಯಲ್ಲಿರುವರು. ಆಗ ಚಂದ್ರ ಹಿಂದಿರುಗಿ ಬರುವನು; ಆದಿ ವೃದ್ಧ ಒಂದು ಗುಹೆಯಿಂದ 
ಹೊರಗೆ ಬರುತ್ತಿರುವನೆನ್ನುವನು. “ಇವರೆಲ್ಲ ನೋಡುತ್ತಿರುವರು. ಆದಿ ವೃದ್ಧ ಬರುವನು: ಅವನು 
ಇವರ ಮುಂದಾಳು. ಇವರಿಗೆ ಆಶ್ಚರವಾಗುವುದು. *“ನೀನೇಯೋ ಆಕೆ ವೃದ್ಧ” “ಹೌದು.” 
ಆಮೇಲೆ ಎಲ್ಲ ಊರಿಗೆ ಬರುವರು; “ಹಬ್ಬದಲ್ಲಿ ಸೇರುವರು; ಅಣ್ಣಯ್ಯನಿಗೆ ಒಂದು ಹಾರವನ್ನು 
ಹಾಕಿ ಎಲ್ಲರೂ' ಹಾಡುವರು. 

ಇದೂ ಒ೦ದು ಸಂಕೇತ ಪದ್ಧತಿಯ ನಾಟಕ. ಆದರೆ ಇದರಲ್ಲಿ ವಿಷಯ ಅಷ್ಟು 
ಭಾರವಾದದಲ್ಲ; ಅರ್ಥ ಅಷ್ಟು ಹೊರೆಯಾಗಿಲ್ವ ಇಲ್ಲಿಯ ರಾಜ ನಾಟಕದಲ್ಲಿ "ಪದವಿಗೆ ರಾಜನೇ 
ಹೊರತು ಮತ್ತೆ ಯಾವ ವಿಧದಲ್ಲ ರಾಜನಲ್ಲ. “ಅವನು ಆಡುವ ಮಾತೂ ಪಡುವ ಭಯವೂ 
ಸಾಮಾನ್ನನ ಮಾತು ಭಯಗಳ ಅತಿರೇಕಗಳು. ಇಲ್ಲಿಯ ಕವಿಗೆ ಬಹಳ ಸಲಿಗೆ. ಇಲ್ಲಿಯ ಪಂಡಿತ 
ಧನದಾಸೆಯಿಂದ ತುಂಬಿದ ಪಂಡಿತವರ್ಗದ ಒ೦ದು ತುಂಡು. ಶ್ಲೋಕಗಳನ್ನು ಬರೆಯುವ 
RE ಒಂದು ರೀತಿಯ ಕವಿವರ್ಗದ ಮಾದರಿ. ಇಲ್ಲಿ ಕತೆ “ಮುಖವ: ಸ್ವಭಾವ 
ನಿರೂಪಣೆ ಮುಖ್ಯವಲ್ಲ; ಒಂದು ಭಾವವನ್ನು ವಿಲಾಸಯೆಕ್ತವಾಗಿ ವೃಕ್ಷಪಡಿಸುವುದೇ 
ಎಜೆ ಉದ್ದೇಶ. "ಇಲ್ಲಿ ಸ್ವಲ್ಪ ಹಾಸ್ಯ, ಅಲ್ಲಿ ಸ್ವಲ್ಪ ಗೀತ, ಇನ್ನೊಂದು ಕಡೆ” ಸ್ವಲ್ಪ ವಿವೇಕ, 
ಅಲ್ಲಲ್ಲೆ ಅವಿವೇಕದಂತಿರುವ ಮಾತಿನಲ್ಲಿ ಅಡಗಿರುವ ವಿವೇಕ; ಇಲ್ಲಿಂದ ಅಲ್ಲಿಗೂ ಅಲ್ಲಲ್ಲಿ 
ಚೆನ್ನಾಗಿರುವ ತುಣುಕುಗಳು ಕೈಗೆ ಸಿಕ್ಕುವ ಸಂವಾದ. ಇದು ನಾಟಕಗಳಲ್ಲಿ ರಾಜಮಾರ್ಗದಲ್ಲಿ 
ಕಟ್ಟಿದ ಸೌಧವಲ್ಲ; ಸಣ್ಣ ಬೀದೆಯಲ್ಲಿ ಕಟ್ಟಿರುವ ಗೊಂಬೆಯ ಮನೆ. ಇದರ "ಮುಖ್ಯ ಭಾವ, ಕವಿ 
ರಾಜನಿಗೆ ಹೇಳುವಲತಿ, ಮುದಿತನ. ಬಂದಿತು. ಸಾವು ಬರುವುದು ಎಂದು 
ಭಯಪಡಬೇಕಾದದ್ದಿಲ್ಲ, ಇತರರ ಕಷ್ಟ ಸುಖದಲ್ಲಿ ಆಗುವುದೇ ಬದುಕುವ ರೀತಿ, ಎನ್ನುವುದು. 
ಅಲ್ಲಲ್ಲಿ ಲೇಖಕರ ಚೆಮತ್ಕಾರವಾದ ಮಾತುಗಳು "ಬರುತ್ತವೆ. ಗೀತಗಳು ಚೆನ್ನಾಗಿವೆ. ಹುಡುಗರು 
ಯಾವುದಕ್ಕೆ ಹೆದರಿ ಓಡಿಯಾಡುತ್ತಿದ್ದರೋ ಅದು ಇನ್ನು ಯಾರೂ ಅಲ್ಲ ಇವರ ಪ್ರಿಯನಾದ 
ಮುಂದಾಳು ಎನ್ನುವುದರಲ್ಲಿ, ನಾವು ಭಯಪಡುವ 'ವೃದ್ಧಾಪ್ಯ ಸಾವು" ಎನ್ನುವುದು ನಮ್ಮ 
ಇಷ್ಟವನ್ನು ಮುಖಮರಸಿಕೊಂಡಿರುವ ರೀತಿ, ಎನ್ನುವ A ene ಅರ್ಥಹೊಳೆದು' 
ಸುಂದರವಾಗಿದೆ. 


೫೧. ಮುಕ್ತಧಾರಾ 

ಉತ್ತರ ಕೂಟಿದ ಅರಸು ರಣಜಿತ್‌ ತನ್ನ ಉತ್ತರಾಧಿಕಾರಿಯಾಗಿ ಅಭಿಜಿತ್‌ ಎಂಬ 
ಹುಡುಗನನ್ನು' ಸಾಕಿಕೊಂಡಿದಾನೆ. ಅಭಿಜಿತ್‌ ದೊರೆಗೆ ಸಿಕ್ಕಿದ ಕೂಸು. ಅವನ ತಂದೆ ತಾಯಿ 
ಯಾರೆಂದು ತೆಅಿಯದು. ಶಿವತರಾಯಿ ಎ೦ಬ ಪ್ರಾಂತ ಉತ್ತರಕೂಟಕ್ಕೆ ಅಧೀನ ರಾಷ್ಟ ವಾಗಿದೆ. 
ಅದರ ಜನ ಬಡವರು. ಉತ್ತರಕೂಟದಿ೦ದ ಹರಿದು ಬರುವ ನೀರಿಂದ ಸಾಗುವಳಿ ಮೆಡಿಯೇ 
ಇವರು ಬದುಕಬೇಕು. ಆ ನೀರು ಹೊರತು ಇವರಿಗೆ ಕುಡಿಯುವ ನೀರೂ ಇಲ್ಲ ಶಿವತರಾಯಿಯ 
ಜನ ಇದುವರೆಗೆ ಉತ್ತರಕೂಟಕ್ಕೆ ವಿಧೇಯವಾಗಿ ನಡೆದುಕೊಂಡು ಬಂದಿದಾರೆ. ಆದರೆ ಅಲ್ಲಿ 
ಈಚೆಗೆ ಅತೃಪ್ತಿ ತಲೆಯಿತ್ತಿದೆ. ಇದಕ್ಕೆ ಸ್ವಲ್ಪ ಮಟ್ಟಿಗೆ ಕಾರಣ ಧನಂಜಯ ಎಂಬ ಬ್ಲೆರಾಗಿ' 
ಮಾಡಿರುವ ಉಪದೇಶ, ಬೆಳೆ ಕೆಟ್ಟರೆ ನಾವು ಕರಿಗೆ ಕೊಡುವುದಿಲ್ಲ ಎಂದು ಈ ಜನ ಒಂದೆರಡು 
ಸಲ ಮುಷ್ಕರಮಾಡಿದ್ದಾರೆ. ನೆರೆಯ ರಾಷ್ಟ್ರ ಒ೦ದರೊಡನೆ ವ್ಯಾಪಾರ ಮಾಡಬಹುದಾದರೆ 
ಇವರಿಗೆ ವರಮಾನ ಬರಬಹುದು; ಇಪೆರು ತೆರಿಗೆ ಕೊಡಬಿಹುದು. ಆದರೆ ಅದಕ್ಕೆ 
ಅವಕಾಶವಿಲ್ಲದಂತೆ ಉತ್ತರಕೂಟ ಶಿವತರಾಯಿಗೂ ನೆರೆಯ ರಾಷ್ಟ್ರಕ್ಕೂ ಮಧೆ ಒಂದು 
ಗೋಡೆಯನ್ನು ಹಾಕಿದೆ. ಹೀಗಾಗಿ ಉತ್ತರ ಕೂಟಕ್ಕೆ ಶಿವತರಾಯಿಯಿಂದೆ ಕಪ್ಪ ಮುಟ್ಟುವುದಕ್ಕೆ 
ಉಳಿದಿರುವುದು ಒ೦ದೇ ದಾರಿ: ಬಲಾತ್ಕಾರ. ಈ “ಉದ್ದೇಶದಿಂದ ಉತ್ತರಕೂಟ ತನ್ನ ದಿಯ 
ನೀರು ಶಿವತರಾಯಿಗೆ ಹರಿಯದಂತೆ ಒಂದು ಅಣೆಯನ್ನು ಕಟ್ಟಲು ಏರ್ಪಾಡುಮಾಡಿದೆ. ಈ 
ಯತ್ನ ಒ೦ದೆರಡು ಸಲ ನಿಷ್ಠಲವಾಯಿತು. ಆದರೆ ಈಗ ವಿಭೂತಿ ಏಂಬ ಯಂತ್ರ ವಿಜ್ಞಾನಿ ಒಂದು 
ಯಲಿತ್ರವನ್ನು ಸ್ಥಾಪಿಸಿ ನೀರನ್ನು ನಿಲ್ಲಿಸಿಬಿಟ್ಟಿದಾನೆ. 

ಈ" ಓುಂತ್ರವನ್ನು" ಸ್ವಾಪಿಸಿದೆ ಸಂದರ್ಭ ನಾಟಕದ ಮು ಯಂತ್ರದ 
ಹತ್ತಿರದಲ್ಲಿಯೇ ಭೈರವನ ಮಂದಿರ. ಉತ್ತರಕೂಟಿದ ಜನ ತಮ್ಮ ಯತ್ನ ಸಫಲವಾದ ಬಗ್ಗೆ 
ದೇವರನ್ನು ವಂದಿಸಲು ಮಂದಿರಕ್ಕೆ ಬರುತ್ತಿದ್ದಾರೆ. ಅಭಿಜಿತ್‌ ಶಿವರಾಯಗೆ ಹೋಗಿ ಅದರ 


ಕಷ್ಟಕ್ಕೆ ಮನ ಮರುಗಿ ಅದಕ್ಕೆ ಸಹಾಯಮಾಡಬೇಕೆಂದ ನಿಶ್ಚಯಿಸಿಕೊ೦ಡು ಹಿಂದಿರುಗಿದಾನೆ. 
ಈ ಹೊತ್ತಿಗೆ ಇವನಿಗೆ, ತಾನು ರಾಜನ ಮಗನಲ್ಲ, ಪರದೇಶಿ ತಬ್ಬಲಿ ಒಬ್ಬ, ಎಂದು ತಿಳಿದಿದೆ. 
ಮಗುವಾಗಿ ಹೊಳೆಯ ಪಕ್ಕದಲ್ಲಿ ಸಿಕ್ಕಿದ ಕಾರಣದಿಂದ ತನಗೂ ಈ ಹೊಳೆಗೂ ಒಂದು ರಹಸ 
ಸಂಬಂಧವಿದೆ, ತಾನು ತನ್ನ ಜೀವನವನ್ನು, ಜೊತೆಗೆ ಈ ಹೊಳೆಯನ್ನು, ಇವನ್ನು ತಡೆದಿರು 
ಬಂಧನಗಳಿಂದ ಬಿಡಿಸಬೇಕು, ಎಂದು ಊಹಿಸಿಕೊಂಡಿದಾನೆ. ಶಿವತರಾಯಿ ಜನ ಕೆಲವರು 
ಧನಂಜಯನನ್ನು ಮುಂದಿಟ್ಟುಕೊಂಡು ಉತ್ತರಕೂಟಕ್ಕೆ ಬಂದಿದಾರೆ. ಹೊಸ ಯಂತ್ರ 
ಪ್ರವಾಹವನ್ನು ತಡೆದುದಾಗಿದೆ ಎಂಬುದನ್ನು ಅವರು ಕಾಣರು. ಇದು ತಿಳಿದಾಗ ಅವರು ಹೀಗೆ 
ಹಾಗೆ ಮಾಡುತ್ತೇವೆ೦ದು ಕುಣಿಯುತ್ತಾರೆ. ಧನಂಜಯನ ಹೆಸರು ಹೇಳುವರಾದರೂ ಇವರು 
ಅವನ ನೀತಿಯನ್ನು ಸ್ವೀಕರಿಸಿಲ್ಲ. ಇತ್ತ ಉತ್ತರಕೂಟದ ಜನರಿಗೆ ಅಭಿಜಿತ್‌ ಶಿವತರಾಯಿಪಕ್ಷಪಾತಿ 
ಎಂದು ಅಸಮಾದಾನ. ಅವನು ಒಂದು ಗುಡಾರದಲ್ಲಿ ಬ೦ದಿಯಾಗಿದ್ದಾನೆ. ಸಂಜಯ "ಎಂಬ 
ಮಿತ್ರ ಅವನ ಜೊತೆಗಿರಲು ಬಯಸುತ್ತಾನೆ. ಅದು ಸ ಸಾಧ್ಯವಾಗುವುದಿಲ್ಲ. ಗಲಭೆಯಲ್ಲಿ ಗುಡಾರಕ್ಕೆ 
ಬೆಂಕಿ ಹೊತ್ತುತ್ತದೆ. ಅಭಿಜಿತ್‌ ಅದರಿಂದ ಹೊರಗೆ ಬಂದು ಎತ್ತಲೋ ಹೋಗುತ್ತಾನೆ. "ಅವನ ಜನೆ 
ಅವನನ್ನು ಅರಸುತ್ತಾರೆ; ಅವನು ಸಿಕ್ಕುವುದಿಲ್ಲ. ಅವನನ್ನು. ಹಿಂಬಾಲಿಸಿದ್ದ ಸಂಜಯ ಆದ 
ಸ೦ಗತಿಯನ್ನು ತಿಳಿಸುತ್ತಾನೆ. ಹೊಸ ಯಂತ್ರದಲ್ಲಿ ಒ೦ದು ದೋಷವಿತ್ತು; ಅದನ್ನು ಅಭಿಜಿತ್‌ 
ಬಲ್ಲನು; ಅವನು ಹೋಗಿ ಆ ದುರ್ಬಲ” ಸ್ಥಾನದಲ್ಲಿ ಯಂತ್ರವನ್ನು “ಚೇದಿಸಿ ಅಣೆಯನ್ನು 
ನಾಶಮಾಡಿದ್ದನು; ತಡೆ ಹರಿದು ಮೇಲೆ ಹಾಯ್ದ "ಹೊನಲಲ್ಲಿ ಸಿಕ್ಕ ಕೊಜ್ಜಿಹೋಗಿದ್ದನು; ಅವನು 
ದುಃಖಿಸಲಿಲ್ಲ; ತಾಯ ತೆಕ್ಕೆಗೆ ಸಿಕ್ಕಿದ ಮಗುವಿನಂತೆ ಸುಖಿಯಾಗಿ ಮುಗಿದನು. ನಾಟಕದ ಸಂಗತಿ 
ನಡೆಯುತ್ತಿರುವಲ್ಲಿ, ಅಲ್ಲೇ ಹತ್ತಿರ ಒಬ್ಬ ಹೆಂಗಸು, ನಾಟಕದ ಮೊದಲಲ್ಲಿ ಮಧ್ಯದಲ್ಲಿ 
ಕೊನೆಯಲ್ಲಿ, ವನ್ನ ಮಗ ಎಲ್ಲೆ? ಎಂದು ಕೇಳುತ್ತ ಸುಳಿಯತ್ತಾಳೆ. ಅವಳು ಅಭಿಜಿತ್‌ 
ಕುಮಾರನ ತಾಯಿ “ಇರಬೇಕು. ಇವಳೊಬ್ಬ ಹುಚ್ಚಿ ಎಂದು ತಿಳಿದು ಯಾರೋ ಇವಳಿಗೆ ನಿನ್ನ 
ಮಗ ಸುಖವಾಗಿದ್ದಾನೆ ಎಂದು ಸಮಾಧಾನೆ ಹೇಳುವರು. ಅವಳು ತೃಪ್ತಳಾಗುವಳು. 

ಠಾಕೂರರು ಈ ನಾಟಕಕ್ಕೆ ಮುನ್ನುಡಿಯಾಗಿ ನಾಲ್ಕು ಮಾತು ಬರೆದು. ನಾಟಕದ 
ಹೆಸರಿನಿಂದಲೂ ಅದರಲ್ಲಿ ಬಂದಿರುವ ಯಂತ್ರದ ಮಾತಿನಿರಿದಲೂ ಓದುವರು. ಅದನ್ನು 
ಒಂದು ಸಂಕೇತ ನಾಟಕ ಎಂದು ಎಜಿಸುವುದೇ. ನಿಶ್ಚಯ, ಇದು ತಪ್ಪಲ್ಲ, ಆದರೂ ನಾಟಕದ 
ಮುಖ್ಯ ಸ೦ಗತಿಯನ್ನು ಮನಸ್ಸಿನ ಸ್ಪಷ್ಟವಾದ ಸತ್ಯ ವಾದ ಒಂದು ಪರಿಸ್ಥಿತಿ ಎ೦ದು ತಿಳಿಯುವುದು 
ಸರಿ, ವಿಂದು ವಿವರಿಸಿದರು. ಅಭಿಜಿತ್‌ ಕುಮಾರನ ಮನಸ್ಸಿನ ಒಂದು ಗ್ರಹಿಕೆ ಕಥೆಯ ಮೂಲ: 
ಹೊಳೆಯೂ ತಾನೂ ಒಂದು ಹೊಳೆಯನ್ನು ಅಣೆ ತಡೆಬಿತ್ತು ತನ್ನನ್ನು ಅರಮನೆ ತಡೆದಿತ್ತು. 
ಎರಡಕ್ಕೂ ಬಿಡುಗಡೆಬೇಕು; ಎರಡನ್ನೂ ಅವನು ಬಿಡಿಸಿದನು. 

ವಿವರರ ಈ ಮಾತು ಸರಿಯೆ, ಅಡ್ಡಿ ಇಲ್ಲ ಆದರೂ ನಾಟಕದ ಗರ್ಭದಲ್ಲಿ 
ರಾಜಕೀಯ ಭಾವ ಕೆಲವು ಅಡಕವಾಗಿರುವುದೂ ನಿಜ. ಉತ್ತರಕೂಟಿ ಇಂಗ್ಲೆಂಡಾಗಿ 
ಶಿವತರಾಯಿ ಇಂಡಿಯಾ ಆಗಿ ನೆರೆಯ ರಾಷ್ಟ್ರದೊಂದಿಗೆ ವ್ಯಾಪಾರ ಮಾಡದಂತೆ ತಡೆದ ಗೋಡೆ 
ತೆರಿಗೆ ಸುಂಕಗಳ ಭಿತ್ತಿ ಎಂದೆಣಿಸಿದರೆ ಇಲ್ಲೆ ಒಪ್ಪುತ್ತದೆ. ಉತ್ತರಕೂಟ ತಡೆದ ಹೊಳೆ ಭರತ 
ವರ್ಷದ ಮುಂಬರಿವು: ಆಳುವ ಜನ ಅದನು ಅನೇಕ ತಂತ್ರ ಗಳಿಂದ ತಡೆದಿದ್ದಾರೆ. ಧನಂಜಯ 
ಬೈರಾಗಿ ಮಹಾತ್ಮಾ ಗಾಂಧಿ ಎಂದ ಒಪು ವುದು. ಉತ್ತರಕೂಚಿದಲ್ಲಿ ಒಬ್ಬ 
ಉಪಾಧ್ಯಾಯನುಂಟು; ಅವನು ತನ್ನ ತರುಣ ಶಿಷ್ಕರಿಗೆ ಶಿವತರಾಯಿ ಜನರು ದುಷ್ಪರೆಂದೂ 
ಅವರು ಅನುಸರಿಸುವುದು ಒಂದು ಹೊಲಸು ಮತದೆಂದೂ ಅವರನ್ನು ತುಳಿದಿಟ್ಟಿರಬೇಕೆಂದೂ 
ಭಾರ ಹೇಳುತ್ತಾನೆ. ಇದು ಇಂಗ್ಲೆಂಡಿನ ಉಪಾಧ್ಯಾಯರ, ಇಂಗ್ಲೆಂಡಿನ ಮಕ್ಕಳು ಓದುವ 

ಪುಸ್ತಕಗಳ ಒ೦ದು ವರ್ಣನೆ ಆಗಬಹುದು. ಅದರ ಜೊತಿಗೆ ಈ ವಿಷಯವನ್ನೂ ನಾವು 

ಸ ರುಬೇಕು ಸ್ಥಾರ್ಥವೆನ್ನುವುದೂ ಒಬ್ಬರ ಸ್ವಾರ್ಥದಿ೦ದ ಮತ್ತೊಬ್ಬರು ಅನುಭವಿಸುವ 
ಯಾತನೆ ಎನ್ನುವುನೊ, ಬಿಡಿಸಿಕೊಳ್ಳುವ ಪ್ರಯತ್ನವೂ ತಡೆಯುವ ದುರ್ಮಿದ್ದಿಯೂ, ಕೆಟ್ಟುದನ್ನು 
ಒಳ್ಳೆಯತನದಿ೦ದ ಗೆಲ್ಲುವೆನೆಂಬ ಆತ್ಮವಿಶ್ವಾಸ,” ತಪ್ಪಿದ ಜನರಲ್ಲಿಯೇ ಅವರಿಗೆ ಶಿಕ್ಷೆಯನ್ನು 
ತರುವ ಪ್ರಹ್ಲಾದ ಜೀವವೊಂದು ಹುಟ್ಟಿಕೊಳ್ಳುವುದು, ಇದೆಲ್ಲ ನಿತ್ಯದ ಮಾತು. ಇಂಗ್ಲೆಂಡ್‌ 
ಇಂಡಿಯಾಗಳ' ಇಂದಿನ ಸ್ಥಿತಿಯನ್ನು ಕುರಿತದ್ದು ಮಾತ್ರ ಅಲ್ಲ 

ನಾಟಿಕದ ಕಥೆ ಮನಸ್ಸನ್ನು ಹಿಡಿದಿಟ್ಟು ಅದರ ಉದ್ದೇಶ್ಯ ತಕ್ಕಷ್ಟು 


ಸ್ಪಷ್ಟವಾಗುವುದಾದರೂ ಈ ನಾಟಕ ಒಂದು ನಾಟಕವೆಂಬ ದೃಷ್ಟಿಯಿಂದ ತಕ್ಕಷ್ಟು ಚೆನ್ನಾಗಿಲ್ಲ. 
ತೆಳುವಾದ ಒಂದು ಭಾವನೆ ಮಧೆ ಹರಿದು ಅದರ ವಿವರಣಕ್ಕೆಂದು ಎಷ್ಟು ಆವಶ್ಯಕವೊ 'ಅಷ್ಟು 
ಮಾತ್ರ ಕೆಲವು ಪಾತ್ರಗಳು ಒಂದು ಆಕಾರವನ್ನು ಪಡೆಯುತ್ತದೆ. ನಾಟಕದ ಇತರ ಪಾತ್ರಗಳು 
ಬರಿಯ ಹೆಸರುಗಳು ಅಥವಾ ಮೊದಲನೆಯವನು, ಎರಡನೆಯವನು. ಮೂರನೆಯವನು 
ಎಂದು ಸಂಖ್ಯೆಯ ಮೂರ್ತಿಗಳು. ಎಲ್ಲರಿಗಿಂತಲೂ ಚೆನ್ನಾಗಿ ರೂಪುಗೊಳ್ಳುವನು ಉತ್ತರಕೂಟಿದ 
ಉಪಾಧ್ಯಾಯ. ಅಂದಿನ ನಮ್ಮ ರಾಜಕೀಯ ಪರಿಸ್ಥಿತಿ ಠಾಕೂರರ ಮನಸ್ಸಿ ನಲ್ಲಿ ಉತ್ಕೆಂಕೆಯನ್ನು 
ಉಂಟುಮಾಡಿತ್ತಿಂದು ಕಾಣುತ್ತದೆ. ಅದರಿಂದ" ಬಿಡಿಸಿಕೊಳ್ಳುವುದಕ್ಕಾಗಿ' ಅವರು ಈ 
ನಾಟಿಕವನ್ನು ಬರೆದಿರಬೇಕು. ಕಾರಣ ಅಂದಿನದಾದರೂ ಅವರು ವ್ಯಕ್ತಪಡಿಸಿದ ತತ್ವ ನಿತ್ಯದ್ವು ಈ 
ದೃಷ್ಟಿಯಿಂದ ನಾಟಿಕ ಗ್ರಾಹ್ಯವಾಗಿದೆ. 


೫೨. ರಥಯಾತ್ರಾ 

ರಥಯಾತ್ರಾ. ಒಂದು ಸಣ್ಣ ದೃಶ್ಯ. ಕಾಲದೈ ವದ ತೇರ ಹಬ್ಬ ಬಂದಿದೆ; ಆದರೆ ತೇರು 
ಏನುಮಾಡಿದರೂ ಅಲುಗದೆ ನಿಂತಿದೆ” "ಯಾರೂ "ನೋಡುವ ಮುನ್ನ ಪುರೋಹಿತ ಮಂದಿ 
ಅದನ್ನು ಜಗ್ಗಿ ನೋಡಿದರು; ಅದು ಕದಲಲಿಲ್ಲ. ಆಮೇಲೆ ಅವರು “ಅದರಮೇಲೆ ಕುಳಿತು 
ಮಂತ್ರಗಳನ್ನು ನುಡಿದರು; ಅದರಿಂದಲೂ ಏನೂ ಆಗಲಿಲ್ಲ ಒ೦ದು ಕಾಲಕ್ಕೆ ಅವರದನ್ನು 
ಕದಲೆಸುತ್ತಿದ್ದರು; ಇಂದು ಅವರ ಶಕ್ತಿ ಇಂಗಿತ್ತು. ಯೋಧರೂ ಕೈ ಹಾಕಿ ನೋಡಿದರು; ರಥ 
ಸಾಗಲಿಲ್ಲ. 'ಅಮಾತ್ಯನು ಧನಿಕನಿಗೆ ಹೇಳಿಕಳುಹಿಸಿದನು. ಮಧೆ ಕೆಲಸಗಾರರು ತಾವು 
ತೇರನ್ನೆಳೆಯುತ್ತೇವೆಂದು ಹೇಳುತ್ತಿದಾರೆ ಎಂದು ಸುದ್ದಿ ಬಂದಿದೆ. ಧನಿಕ ಗೆದ್ದರೆ ಯೋದರಿಗೆ 
ಸಮ್ಮತವೇ: ಅವನು ಎಲ್ಲ ಗೆಲ್ಲುವುದು ನಿಜ. ಆದರೆ ಈ ಕೂಲಿಯ ಜನ ತೇರು ಎಳೆದದ್ದಾದರೆ 
ತಮಗೆ ಬಹು ಅವಮಾನ ಎಂದು ಯೋಧರ ತಿಳುವಳಿಕೆ. ಧನಪತಿಯೂ ಅವನ ಜನೆವೂ 
ತೇರೆಳೆಯಲು ಯತ್ನ ಮಾಡುತ್ತಾರೆ; ಅವರಿಂದಾಗುವುದಿಲ್ಲ. ಅದು ಧನಪತಿಗೆ ಸಂತೋಷವೇ; 
ಇತರರ ಹೊಟ್ಟೆಯುರಿಯಿಂದ ತಪಿ ಪ್ಟಿಸಿಕೊ೦ಡ೦ತಾಯಿತು. ಶೂದ್ರರು ತೇರೆಡೆಗೆ ಬರುತ್ತಿದಾರೆ೦ದು 
ತಿಳಿಯಬರುತ್ತದೆ. ಬ್ರಾಹ್ಮಣ ಕ್ಷತ್ರಿಯರು ಅವರಿಂದ ತೇರನ್ನು ಮುಟ್ಟೆಗೊಡಿಸದೆ 
ತಡೆಯುತ್ತೇಪೆನ್ನುತ್ತಾರೆ; ಆ ಗುಂಪನ್ನು ತಡೆಯುವುದು ಅಸಾಧ್ಯವೆಂದು ಇಳಿ ಆ 
ಯೋಚನೆಯನ್ನು ಬಿಡುತ್ತಾರೆ. ಶೂದ್ರರು ಬರುತ್ತಾರೆ. ಅವರು re ಮಂತ್ರಿ 
ಅಪ್ಪಣೆಕೊಡುತ್ತಾನೆ; ಆದರೆ ಸರಿಯಾದ ದಾರಿಯಲ್ಲಿ ಎಳೆಯಲಿ ಎನ್ನುತ್ತಾನೆ. ಅವರ ಮುಖಂಡ 
“ನಾವು ಬರಿಯ" ತೇಜಿಗಳು, ಸರಿಯಾದ ದಾರಿ ತಪ್ಪು ದಾರಿ ನಮಗೇನು” ಗೊತ್ತು?” ಎನ್ನುತ್ತಾನೆ. 
ಅವನ ಅನುಯಾಯಿಗಳು ತೇರನ್ನು ಎಳೆಯುತ್ತಾರೆ; ಅದು ನಡೆಯುತ್ತದೆ. ತೇರನ್ನು ಮೈಲಿಗೆ 
ಮಾಡಿದ್ದಕ್ಕೆ ಯೋಧರು ಅವನನ್ನು 'ಶಿಕ್ಷಿಸುವೆವೆನ್ನುತ್ತಾರೆ. ಪುರೋಹಿತ “ರಥದ ದೈವ ಆಗಲಿ 
ಎಂದಮೇಲೆ ನಾವು ಹೇಗೆ ಜೇಡ “ಎನ್ನುವುದು? ಎನ್ನುತ್ತಾನೆ. ಮಂತ್ರಿ ಪರೆಸ್ಸಿತಿಯನ್ನು 
ಒಪ್ಪಿಕೊಂಡು ಕೆಲಸಗಾರರ ಗುಂಪಿನಲ್ಲಿ ಜಿರೆಯುತ್ತಾನೆ. ತೇರು ಹೋಗುವ ಧಾಟಿಯನ್ನು 
ನೋಡಿದರೆ ಅದು ಧನಪತಿಯ ಮನೆಯನ್ನು ನೆಲಸಮಮಾಡಲು ಹೊರಟಂತೆ ಕಾಣುತ್ತದೆ. 
ಧನಪತಿಯ ಸೇವಕರು ಅದನ್ನು ಉಳಿಸಿ ನಿಂದು ಕೂಗಿಕೊಳ್ಳುತ್ತಾರೆ. ಯೋಧರು ಏನು 
ಮಾಡೋಣ ಎನ್ನುತ್ತಾರೆ. ಮಂತ್ರಿ ಗುಂಪಿನೊಂದಿಗೆ ಸೇರಿ ತೇರು” ಹರಿಯುವ ದಿಕ್ಕನ್ನು ತಿದ್ದಿ 
ಎನ್ನುತ್ತಾನೆ. ಮತ್ತೆ “ನೋಡಲು ತೇರು ಯೋಧರ ಆಯುಧ ಶಾಲೆಯಮೇಲೆ ನುಗ್ಗುವಂತೆ 
ಕಾಣುತ್ತದೆ. ಒಬ್ಬ `ಯೋಧನಿಗೆ ತೋಚುತ್ತದೆ: ಶೂದ್ರರು ತೇರನ್ನೆಳೆಯುತ್ತಿಲ್ಲ, ತೇರು ಶೂದ್ರರನ್ನು 
ಮುಂದಿಟ್ಟುಕೊ೦ಿಡು ತನ್ನ ಇಷ್ಟದ ದಾರಿಯಲ್ಲಿ ಅವರನ್ನು ನೂಕುತ್ತದೆ ಎಂದು. ಅಷ್ಟರಲ್ಲಿ ಅಲ್ಲಿಗೆ 
ಕವಿ ಬರುತ್ತಾನೆ. ಯೋಧನೊಬ್ಬನ ಅವನನ್ನು "ಇದೇನು ಸಂಗತಿ ಎ೦ದು ಕೇಳಲು ಬಯಸುತ್ತಾನೆ. 
ಪುರೋಹಿತೆ, ನಮಗೆ ತಿಳಿಯದ್ದು ಅವನಿಗೆ ತಿಳಿಯುತ್ತದೆಯೇ, ಎನ್ನುತ್ತಾನೆ. ಯೋಧ 
“ತಿಳಿಯುತ್ತದೆ. ನಿಮ್ಮ ಆಧಾರ ಶಾಸ್ತೆ; ಅದರಲ್ಲಿ ಜೀವ ಇಲ್ಲ; ಕವಿಯ ನುಡಿ ಜೀವಂತ; ಸತ್ಯ 
ಅದನ್ನು ಬಳಸುತ್ತದೆ” ಎನ್ನುತ್ತಾನೆ. ಹೋಧನು 8 ಪ್ರಶ್ನಿಸಲು ಕವಿ ಹೇಳುತ್ತಾನೆ. “ಪುರೋಹಿತರೂ 
ಯೋಧರೂ ಒಂದು ಸಂಗತಿ "ಮರೆಯುತ್ತೀರಿ. ತೇರನ್ನು ಮಾತ್ರ ನಂಬಿದರೆ ಸಾಲದು. ಅದರ 
ದಿಕ್ಕನ್ನು ತಿದ್ದುವುದು ಕಟ್ಟು ಹಗ್ಗ; ಅದಕ್ಕೂ ಗಮನಕೊಡಟೇಕುನ “ಶೂದ್ರರು ಈ ಸಂಗತಿಯನ್ನು 
ಬಲ್ಲಿರೇನು? “ಅವರೂ ನಿಮ್ಮಂತೆಯೇ" ಮರೆಯುತ್ತಾರೆ. ಬೇಗನೆಯೇ ಮರೆಯುತ್ತಾರೆ. ಜೈ 


ಗುದ್ದಲಿ, ಜೈ ನೇಗಿಲು, ಜೈ ಚರಕ, ಜೈ ಮಗ್ಗ, ಎ೦ದು ಕೂಗುತ್ತಾರೆ” ಪುರೋಹಿತ ಕೊಂಕು 
ನುಡಿಯುತ್ತಾನೆ: “ಹೀಗಾಗಿ ತೇರು ಮತ್ತಿ ನಿಂತರೆ ಆಗ ಅದನ್ನು ಎಳೆಯುವುದಕ್ಕೆ ನೀನು 
ಬರುತ್ತೀಯೋ?” ಕವಿ ಉತ್ತರ ಕೊಡುತ್ತಾನೆ: “ನಿನ್ನ ಹಾಸ್ಯದ ಮಾತು ಹಾಸ್ಯವಲ್ಲ ದಿಟ್ಟೆ ಹಿಂದೆ 
ನಾವು ಈ ತೇರನ್ನು ಎಳೆದುದುಂಟು.” “ಹಾಗಾದರೆ ಈಗ ನೀನೇನು ಮಾಡುತ್ತೀಯೆ?” “ಶಕ್ತಿ 
ನೀಡುವ, ಆಶೆಯನ್ನು ಮೂಡಿಸುವ, ಗೀತವೊ೦ದನ್ನು ಹಾಡುತ್ತೇನೆ; ಅದು ತೇರಿಳೆಯುವವರ 
ಹೆಜ್ಜೆಯನ್ನು ತಿದ್ದುತ್ತದೆ. » “ಉಳಿದ ನಾವೇನು ಮಾಡಬೇಕು?” “ಎಚ್ಚರಿಕೆಯಿಂದಿರಿ. 
ಯೋಚನೆಹಾಡುತ್ತಿರಿ. ಕರೆ ಬರುವ ವೇಳೆಗೆ ಸಿದ್ದರಾಗಿರಲು ಯತ್ನದಲ್ಲಿ ತೊಡಗಿರಿ.” 

ನಾಟಕ "ಇಂಗ್ಲೆಂಡಿನಲ್ಲಿ ದುಡಿಮೆಗಾರಿರ ಪಕ್ಷ ರಾಜ. ಸೂತ್ರವನ್ನು ವಹಿಸಿಕೊಳ್ಳುವ 
ಸಮಯದಲ್ಲಿ ಪ್ರಕಟವಾಯಿತು. ದುಡಿಮೆಗಾರರು ಆಡಳಿತಗಾರರಾದದ್ದು ಇಂಗ್ಲೆಂಡಿನಲ್ಲಿ ಅದೇ 
ಮೊದಲು. Labour cannot govern ಎನ್ನುವುದು ಸ್ವಾಭಿಮಾನಿ ವಿದ್ಯಾವಂತ" ಧನಿಕ 
ಪಂಗಡವಾದ ಕನ್‌ಸರ್‌ವೆಟಿವ್‌ ಪಕ್ಷದ ನಂಬಿಕೆಯ ಸೂತ್ರ. ಇತರ ಪಕ್ಷಗಳೂ ಹೆಚ್ಚು ಕಡಮೆ 
ಹೀಗೆಯೇ ತಿಳಿದಿದ್ದುವು. ನಾಟಕದಲ್ಲಿ ಲೇಬರ್‌ ಪಕ್ಷ ರಾಜ್ಯ ವನ್ನು ವಹಿಸಿಕೊಂಡ ಸಂದರ್ಭದ 
ಚರ್ಚೆ ಇರುವುದು ಸ್ಪಷ್ಟವಾಗಿದೆ. ಜೊತೆಗೆ, ಈ ಪಕ್ಷವೂ ಗುರಿಯನ್ನು ಮರೆಯುತ್ತದೆ, ಮತ್ತೆ ರಾಷ್ಟ 
ಬೇರೆ ತಿಳುವಳಿಕೆಯಿ೦ಿದ ನಡೆಯಬೇಕಾಗುತ್ತದೆ ಎಂಬ ಸೂಚನೆಯೂ ಇದೆ. ಯಾವೆ 
ಪಕವಾದರೂ ಜೀವಂತವಾದ ಸತ್ಯದೊಂದಿಗೆ ಸಂಬಂಧ ಬೆಳೆಸಿಕೊಂಡರೆ ಮಾತ್ರ ರಾಜ್ಯವನ್ನು 
ನಡೆಸಬಹುದು. ಸತ್ಯವನ್ನು ಬಿಟ್ಟು ಓಂ ಹ್ರೀಂ ಎಂದರೂ ಫಲವಿಲ್ಲ, ಜೈ ಚರಕ ಎಂದರೂ. 
ಪ್ರಯೋಜನವಿಲ್ಲ ಐದು ಸರಿಯಾದ ಮಾತೇ ಈ ಸಂದರ್ಭದ ಕವಿ, "ಎರಿಯ ಶಾಸ್ತ್ರದಮೇಲೆ 
ಗುಂಪಿನ ಕೂಗಿನಮೇಲೆ ಭಾರ ಹಾಕದೆ ಜೀವನದ ಕೊರೆಯೇನೆಂದು ತಿಳಿದು ಅದನ್ನು 
ತುಂಬುವ ಶಕ್ತಿ ಇಲ್ಲಿ ಮಾತನಾಡುವ ಕವಿ ನಾಟಕ ಬರೆಯುವ ಕವಿ ಎಂದು ಗ್ರಹಿಸಿದರೆ ರಸ" 
ಕೆಡುತ್ತದೆ. 

ಜೈ ಇದು, ಜೈ ಅದು, ಎಂದು ಜೈ ಯಾವುದನ್ನೇ ಆಗಲಿ ಒಂದು ಗುಂಪಿನ ಬರಿಯ 
ಕೂಗುಮಾಡಿ ಅರ್ಥ ಅದ ಹತ್ತು ಜನದೊಂದಿಗೆ ಅರ್ಥ ತಿಳಿಯದ ಲಕ್ಷ ಜನ ಅದನ್ನು 
ಮೊರೆದರೆ ಲೋಕ ನಡೆಯುವುದಿಲ್ಲ. ಎ೦ಬಲ್ಲಿ ಚರಕ ಮಗ್ಗಗಳ ಮಾತನ್ನೂ ತಂದಿರುವುದರಿಂದ 
ಠಾಕೂರರ ಮನಸ್ಸಿನಲ್ಲಿ ನಮ್ಮ ದೇಶದ ರಾಜಕೀಯ ಚಳುವಳಿಯ ವಿಷಯವೂ ಇದ್ದಿತೆಂದು 
ಕಾಣುತ್ತದೆ. ಆತ್ಮವನ್ನೂ ನೀತಿಯನ್ನೂ ಜನಜೀವನದ ರಚನೆಯನ್ನೂ ಕುರಿತ ಮಹಾತ್ಮಾ 
ಗಾಂಧಿಯವರ "ಉಳಿದ ಮಾತಿಗೆ “ಮನಕೊಡದೆ ಬರಿಯ ನೂಲುವೆ ನೆಯ್ಗೆಯಿಂದ. 
ಸ್ವಾತಂತ್ರ ವನ್ನು ಗಳಿಸುವೆವೆ೦ದು ಹೊರಟ ರಾಜಕೀಯ ಮಂದಿಯ ನಡತೆ ರವೀಂದ್ರರಿಗೆ 
ಸರಿಹೋಗಲಿಲ್ಲ. 

ಈಸ ಸಣ ದೃಶ್ಯ ಅಂದಿನ ಒಂದು ಸಂಗತಿಯನ್ನು ಬಿಂಬಿಸುವುದರಲ್ಲಿ ನಿತ್ಯ ವಾದ ಒಂದು 
ತತ್ವವನ್ನು ಪ್ರತಿಪಾದಿಸಿದೆ. ರವೀಂದ್ರರ ಕೃತಿಯಲ್ಲಿ ಎಲ್ಲ ಕಾಣುವ ಸೂಕ್ಷ್ಮಬುದ್ಧಿ, ಚಮತ್ಕಾರವೂ, 
ಜೀವನವನ್ನು ಚಿತ್ರಿಸುವುದರಲ್ಲಿ ಅವರಲ್ಲಿದ್ದ ವ್ಯಕ್ತಿತ್ವವೂ ಹೊಸತನವೂ, ಇದರಲ್ಲೂ ಕಾಣುತ್ತವೆ. 
ಆದರೆ ಇದರ ನಾಟಿಕೀಯ ಗುಣ ಹೆಚ್ಚಿನೆದೇನಲ್ಲ, ಸಮಾಜದ ಪಂಗಡ ಗಳ ಪ್ರತಿನಿಧಿಗಳು 
ಹೊರತಾಗಿ ವ್ಯಕ್ತಿ ಜೀವನಗಳು ಇಲ್ಲಿ ಕಾಣುವುದಿಲ್ಲ. ಎಷ್ಟೇ ಪ್ರತಿನಿಧಿಯಾದರೂ ತಿರುಳಲ್ಲಿ 
ವ್ಯಕ್ತಿಯಾದ ಜೀವ ಚಿತ್ರಿ ತವಾಗದೆ ಒಂದು ದೃಶ್ಯ ಸ್ವರೂಪತಃ ನಾಟಕ ಆಗುವುದಿಲ್ಲ 


೫೩. ರಕ್ತ ಕರವೀ 

'ಹಕ್ಷನಗರದಲ್ಲಿ ಅಧಿಕಾರಿಗಳು ಸರಕಾರದ ಆಜ್ಞೆಯಂತೆ ಎಲ್ಲಿಂದಲೋ ಹಿಡಿತಂದ 
ಜನರಿಂದ ಸಲ ಅಗೆಸುವುದು ಚಿನ್ನ ತೆಗೆಸುವುದು ಮುಂತಾದ ಕೆಲಸಗಳನ್ನು 
ಮಾಡಿಸುತ್ತಿರುವರು. ಹೊರಗಿನಿಂದ ತಂದ" ಜನರಲ್ಲಿ ನಂದಿನಿ ಎಂಬ ತರುಣಿ ಇರುವಳು: 
ಅವಳು ರ೦ಜನ ಎಂಬವನನು ನಿರೀಕ್ಷಿಸುತ್ತಿದಾಳೆ; ಅವನು ಅಲ್ಲಿಲ್ಲ. ನಂದಿನಿ ಕೆಲಸಗಾರರಿಗೆ 
ಬೇಕಾದವಳು; ಸರಕಾರಕ್ಕೆ ವಿಠೋಧಿ. ಆದರೂ ಅಧಿಕಾರಿ ಜನ ಅವಳ ವಿಷಯದಲ್ಲಿ ಸ್ವಲ್ಪ 
ಸರಳರಾಗಿರುವರು. ನಂದಿನಿ ರ೦ಜನನ ವಿಚಾರದಲ್ಲಿ ರಾಜನೊಂದಿಗೆ ಮಾತನಾಡಹೋಗುವಳು. 
ರಾಜ ಒಂದು ತೆರೆಯ ಹಿಂದುಗಡೆಯಿಂದ ಮಾತನಾಡುವನು. ನಂದಿನಿ ರಾಜನಿಗೆ ರಂಜನನನ್ನು 
ಕರಸಿಕೋ ಎನ್ನುವಳು. ಯಕ್ಷನಗರದ ಸ್ಥಿತಿ ವಿಚಿತ್ರ. ಇಲ್ಲಿಗೆ ಬಂದ ಕೆಲಸಗಾರರು ತಮ್ಮ ಊರಿಗೆ" 


ಮರಳಿ ಹೋಗುವಂತಿಲ್ಲ ಮದ್ಯ ಕುಡಿಯುವುದು, ತಮ್ಮನ್ನು ಬದುಕಿಸಬೇಕೆಂಬ ಜನರ 
ವಿಷಯದಲ್ಲಿಯೇ ಅಸಮಾಧಾನಪಡುವುದು, ಇದು ಇವರ ದಾರಿ. ಇವರಲ್ಲಿ ವಿಶು ಎಂಬುವನು 
ಮಾತ್ರ ಇತರ ಸುಖಗಳ ವಿಷಯದಲ್ಲಿ ಸ್ಪಲ್ಪ ಯೋಚಿಸುವನು, ಹಾಡುವನು. ಕೆಲಸಗಾರರು 
ಸಂಖ್ಯೆಗಳಿಂದ ನಿರ್ದೇಶಿಸಲ್ಪಡುವರು; ಒಳ್ಳೆಯ ಗೃಹಗಳಲ್ಲಿ ವಾಸವಾಗಿರುವರು. ಇವರಿಗೆ 
ಮತವನ್ನು ಉಪದೇಶಿಸಲು `ಎರ್ಪಾಡಿರುವುದು. ಉಪದೇಶಕರು ಕೆಲಸಗಾರರಿಗೆ ಕಷ್ಟಗಳನ್ನು 
ತಡೆಯಬೇಕೆಂದು ಉಪದೇಶ ಮಾಡುವರು. ವಿಶು ಕೆಲಸಗಾರರಿಗೆ ಸ್ನಾತ೦ತ್ರ ದ ವಿಷಯವನ್ನು 
ಹೇಳಿದನೆಂದು ಬಂದಿಯಾಗುವರು. ಎಂದಿರಿ ಅವನೊಂದಿಗೆ ಮಾತನಾಡ ಹಳು, ಇದರಿಂದ 
ಸರಕಾರಕ್ಕೆ ಅಸಮಾಧಾನ. ನಂದಿನಿ ಕೊನೆಗೆ ತನ್ನವರ ಸಹಾಯದಿಂದ ವಿಶುವನ್ನು ಬಿಡಿಸಲು 
ಯತ್ನಮಾಡುವಳು. ರಂಜನನು ಅವಳಿಗೆ ಸಹಾಯಮಾಡುವನು. ಇವರು “ಸರೆಯನ್ನು 
ಒಡೆಯುವರು. ಆವೇಳೆಗೆ ಮೊದಲೇ ರಂಜನ ಅಲ್ಲಿ ಸತ್ತು ಬಿದ್ದಿರುವನು. ಅದನ್ನು ನೋಡಿ" 
ನಂದಿನಿಯೂ ಸಾಯುವಳು. ವಿಶು ವಿಜಯಗೀತವನ್ನು! ಹಾಡುವನು. 

ಈ ನಾಟಕದಲ್ಲಿಯೂ ಸಂಕೇತಾರ್ಥಗಳಿವೆಯೆಂದು ಸ್ಪಷ್ಟವಾಗಿ ಕಾಣುತ್ತದೆ. 
ಯಕ್ಷನಗರದ ಏರ್ಪಾಡುಗಳೂ ಅಲ್ಲಿಯ ಗದ್ದಲ ಗಲಭೆಯೂ ಅಲ್ಲಿ ಕೆಲಸಗಾರರನ್ನು ಹೆಸರಿರಿದ 
ಕರೆಯಡೆ ಸಂಖ್ಯೆಗಳಿಂದ ಗುರುತಿಸುವುದೂ ಆಧುನಿಕ ನಾಗರಿಕತೆಯ ಅವಲಕ್ಷಣಗಳನ್ನು 
ವಿಡಂಬನದಿಂದ* ಸೂಚಿಸುತ್ತವೆ. ಕೆಲಸಗಾರರಿಗೆ ಕಷ್ಟವನ್ನು ಸಹಿಸಬೇಕೆಂದು ಕಲಿಸುವ 
ಉಪದೇಶಕರು ರಾಜ್ಯವ್ಯವಸ್ಥೆಯಿಂದ ಏರ್ಪಾಡಾದ “ವಿದ್ದಾಬ್ದಾಸ ದೇವತಾರ್ಚನೆಗಳನ್ನು 
ಸೂಚಿಸುತ್ತಾರೆ. ಅಧಿಕಾರದಲ್ಲೆರುವುದನ್ನು ತಪ್ಪು ಎ೦ದು ಹೇಳುವುದಕ್ಕೆ ಈ ಸಂಸ್ಥೆಗಳಿಗೆ 
ಧೈಯ್ಯವಿಲ್ಲ. ಒಳ್ಳೆಯ ಮನಸ್ಸಿನವನಾದರೂ “ಮರೆಯಲ್ಲಿರುತ್ತ ನಗರದ ಕಾವ್ಯ ಗಳನ್ನೆಲ್ಲ 
ಬಪಿತೊಂಡು ಕುಳೆಶಿರುವ ರಾಜ ರಾಜ್ಯವ್ಯ ವಸೆಯ ಸರೂಪ. ಒಳ್ಳೆಯದಾಗಬೇಕೆಂದು ಎಲ್ಲರಿಗೂ 
ಆಸೆ: ಆಗುವುದೇನೋ ಅನ್ಯಾಯ. ಈ ದುರವಸ್ಥೆಯೆಲ್ಲಿರುವ ಜನಕ್ಕೆ ಬಿಡುಗಡೆ ತರಬೇಕೆಂದು 
ಯತ್ನ ಮಾಡುವವನು ಕಾರ್ಯಕಾರಿಯಾದ ಸ್ಥಾತರಿತ್ರಾಭಿಲಾಷೆ, ವಿಶು ಇದನ್ನು ಹುರಿಗೊಳಿಸುವ 
ಮನೋಧರ್ಮ, ನಂದಿನಿ ಮನುಷ್ಯನಿಗೆ ಪ್ರಿಯವಾದ “ಅನಂದ. ಹೀಗೆ ಒಂದೊಂದು ವ್ಯಕ್ತಿಯೂ 
ಒಂದೊಂದು ತತ್ವದ ಅವತಾರ. ಕೊನೆಗೆ ಈ ದುಷ್ಟವಾದ ರಾಜ್ನವ್ಲವಸ್ಥೆ ಹೋಗುತ್ತದೆ; 
ಅಧಿಕಾರಶಕ್ತಿಯ 'ಸ್ವಾತಂತ್ಯದ ಕಡೆಗೆ ಸೇರುತ್ತದೆ. ಆದರೆ ಬಿಡುಗಡೆಯನ್ನು ತರುವುದರಲ್ಲಿ 
ಒಳ್ಳೆಯದನ್ನು ES ಹೋಗುತ್ತವೆ; ಜನ ದುಃಖಿತರಾಗುತ್ತಾರೆ' 
ಮ್ಯತಪ್ರಾಯರಾಗುತ್ತಾರೆ. ಹೀಗೆ ಈ ನಾಟಕದಲ್ಲಿ ಬಹಳ ಶ್ರೇಷ್ಠವಾದ ಭಾವನೆ ಗಂಭೀರವಾದ 
ರೀತಿಯಲ್ಲಿ ಅವರ್ಣನೀಯವಾದ ನೋವಿನ ಪಟಿದಮೇಲೆ ರಕ್ತವರ್ಣದಲ್ಲಿ ಚಿತ್ರಿತವಾಗಿದೆ. 

ಆದರೆ ನಾಟಕ ತನ್ನ ಉದ್ದೇಶವನ್ನು ಸಾಧಿಸಿದೆಯೇ' ಎನ್ನುವ ವಿಷಯದಲ್ಲಿ ಸಂದೇಹ 
ಹುಟ್ಟುತ್ತದೆ. ಇವರಿಗೆರಡು ಟು ಅವರಿಗೆರಡು ಗುದ್ದು; ಇಲ್ಲಿ ದೊರೆಯನ್ನು ಅಲ್ಲಿ 
ಪುರೋಹಿತನನ್ನು ಬಯ್ಲುವ ಒಂದು ಮಾತು ಅರ್ಥಮಾತು; ಔಿವುಗಳೆ೦ದ ಓದುವ ಕ್ಷಣದಲ್ಲಿ 
ಕೊಟ್ಟರು ಸರಕಾರಕ್ಕೆ, ಕೊಟ್ಟರು ಹಣವಂತರಿಗೆ, ಎಂದು ಸರಕಾರವಲ್ಲದೆ ಹಣವಂತರಲ್ಲದೆ 
ಅತೃಪ್ಪರಾದ ಜನಕ್ಕೆ ಸ್ವಲ್ಪ ಉತ್ಪಾಹ ಹುಟ್ಟುವುದಾದರೂ ಕೊನೆಗೆ ಬರುವ ಭಾವನೆ ಸ್ಟುಟವಾಗಿಲ್ಲ 
ಜನಕ್ಕೆ ಬರಬೇಕಾದದ್ದು ಯಾವುದು?” ಆಗಬೇಕಾದದು ಏನು? ಇದು ಸ್ನಟವಾಗಿಲ್ಲಿ 
ಹೀಗಿರಲೆಂದೇ ಕವಿಯ “ಉದ್ದೇಶ ಇರಬಹುದೋ ಏನೋ? ಈಗ ಬಳಕೆಯಲ್ಲಿರುವ ಸಮಾಜ 
ವ್ಯವಸ್ಥೆಯಿಂದ ಜನಕೆ ಹುಟ್ಟಿರುವ ಮೂಕನೋವನ್ನು ವರ್ಣಿಸುವುದೇ ಸಾಲದೆ? ಏನೋ ಬೇನೆ, 
ಏನೋ ಅತೃಪ್ತಿ, ಎಲ್ಲೋ ಎ! ಎದ್ದ ಒ೦ದು ಕುರುವಿನಿಂದೆ ಮೈಗೆ ಅನುಕ; ಎಂದೋ ಹಿಡಿದ ಒಂದು 
ಪಿಶಾಚದಿಂದ ಜೀವಕ್ಕೆ 'ಮುಜಗರ, ಏನೋ ಒಡೆಯಬೇಕು, ಯಾವುದೋ ಬಿಡಬೇಕು. ಜನದ ಈ 
ಅಸ್ಪಷ್ಟವಾದ ಆಶೆಯನ್ನು ವ್ಯಕ್ತಪಡಿಸುವುದೇ ದೊಡ್ಡ ಸೇವೆ. ಆದರೆ ಈ ಕೆಲಸವಾದರೂ 
ಸ್ಪಷ್ಟವಾದ ಮಾತುಗಳಿಂದ ಇನ್ನಷ್ಟು ಚೆನ್ನಾಗಿ ಆಗಬಹುದಾಗಿತ್ತು. ವಿವೇಕ ಎಂತಲೋ ತಿಳಿವಯ್ಯ 
ಎಂತಲೋ ಹೆಸರಿಟ್ಟು ಒ೦ದು ಪಾತ್ರದಿಂದ ವಿವೇಕದ ಮಾತುಗಳನ್ನು ಆಡಿಸಿ ಆಗ್ರಹ ಅಥವಾ 
ಕೋಪಯ್ಯ ಎಂಬ ಇನ್ನೊಂದು ಪಾತ್ರದಿಂದ ವಿವೇಕವನ್ನು ಕೊಲ್ಲಿಸುವುದರಿಂದ. ಕೋಪದಲ್ಲಿ 
ವಿವೇಕ ಹಾಳಾಗುತ್ತದೆ ಎಂದು ತಿಳಿಸಬಹುದು. ಅಥವಾ “ಯಾವನಾದರೊಬ್ಬನ ಜೀವನದಲ್ಲಿ 
ಕೋಪಬಂದಾಗ ಅವನ ವಿವೇಕ ಹೇಗೆ ಹಾಳಾಯಿತೆಂಬುದನ್ನು ಚಿತ್ರಿಸಿ ಇದೇ ಕೆಲಸವನ್ನು 
ಮಾಡಬಹುದು. ಉದ್ದೇಶ ಎರಡನೆಯ ಸಂದರ್ಭದಲ್ಲಿ ಮೊದಲನೆಯ ಸ೦ದರ್ಭಕ್ಕಿಂತ 


ಸೃಷ್ಟವಾಗಿರುತ್ತದೆ. ಮೊದಲನೆಯ ಪದ್ಧತಿಯನ್ನು ಅವಲಂಬಿಸಿ, ಅದರಲ್ಲಿಯೂ ಕವಿಗೇ ಭಾವ 
ಸಪವಾಗಿಲ್ಲದ್ದರಿಂದಲೋ ಅಥವಾ ಜನ ಯೋಚಿಸಲಿ ಎಂಬ ಉದ್ದೇಶದಿಂದಲೋ, ಮಾತು 
ಪರ್ಸೇವನ್ನು “ ಮರೆಯಿಸುವುದು ಬೇರೆ ಆಗಿಬಿಟ್ಟರೆ, ಓದುವವರಿಗೆ ಸಂಕೇತದಿಂದ 
ತೊಂದರೆಯಾದಂತೆಯೇ ಹೊರತು ಬೇರೆ ಇಲ್ಲ ಕವಿಗೂ ಇದರಿಂದ ನಷ್ಟವೆಂದು ಹೇಳಿದರೆ 
ಮಾತು ಹೆಚ್ಚಾಗಲಾರದು. 


೫೪. ನಟಿಯ ಪೂಜೆ 

ಮಗಧ ದೇಶದ ಅರಸು ಬುದ್ದ ಭಕ್ತ ಬಿಂಬಿಸಾರ ಸಿಂಹಾಸನ ತ್ಯಾ ಗಮಾಡಿ ರಾಜ ವನ್ನು 
ತನ್ನ ಮಗ ಬ್ರಾಹ್ಮಣ ಪಕ್ಷಪಾತಿ ಅಜಾತ” ಶತ್ರುವಿಗೆ ಬಿಟ್ಟು ಕೊಟ್ಟಿದಾನೆ; ಬುದ್ಧನ ಉಪದೇಶದ. 
ಮಹಿಮೆಯಿಂದ ಶಾಂತಿಯನ್ನರಸಿ ನಗರದ ಆಚೆ ಒಂದು ಆಶ್ರಮದಲ್ಲಿದಾನೆ. ಅವನ ರಾಣಿ 
ಲೋಕೇಶ್ವರಿ ನಷ್ಟವಾದ ತನ್ನ ಪದವಿಯನ್ನು ಕುರಿತು ದುಃ ಖಿಸುತ್ತಿದಾಳೆ. ಸಾಲದ್ದಕ್ಕೆ ಅವಳ ಮಗ 
ಚಿತ್ರಕುಶಲಿಶೀಲ ಎಂಬ ಹೆಸರಿನಿಂದ ಭಿಕ್ಷುವಾಗಿ ಇವಳ ಲೋಕವನ್ನು ಬರಿದು ಮಾಡಿದಾನೆ. 
ಬುದ್ಧನ ಉಪದೇಶದಿಂದ ಲೋಕದ ಸ್ಥಿತಿ ತಲೆಕೆಳಗಾಗಿದೆ. ತುರುಗಾಹಿ ನಾಯಿಂದರು 
ಶ್ರವಔರಾಗಿದಾರೆ; ಜನರು ಅವರಿಗೆ ಗೌರವ' "ತೋರಿಸುತ್ತಿದಾರೆ. ಬಡ ಹೆ೦ಗಸರು ಭಿಕ್ಷುಣಿಗಳಾಗಿ 
ರಾಣಿಗೆ ಸಮನೆಂಬಂತೆ, ಹಿರಿಯರೆಂಬಂತೆ, ಮಾತನಾಡುತ್ತಾರೆ. ಅರಮನೆಯ ನಟಿ ಶ್ರೀಮತಿ 
ಉಪಾಸನೆಯಲ್ಲಿ ಮುಂದರಿದು ಉಳಿದವರಿಗೆ ಉಪದೇಶಮಾಡುವ ಸ್ಥಿತಿಗೆ ಬಂದಿದಾಳೆ. 
ನಾಟಕದ ಮೊದಲ ಸ್ಥಾನದಲ್ಲಿ ಭಿಕ್ಷು ಉಪಾಲಿ ಅರಮನೆಗೆ ಭಿಕ್ಷಕ್ಕೆ ಬಂದು ರಾಜಕುಮಾರಿಯರು 
ಬರುವುದರಲ್ಲಿ ಸಾವೆಕಾಶವಾದುದರಿಂದ ಶ್ರೀಮತಿಯಿಂದ ' ಭಿಕ್ಷೆ ಪಡೆದು ಮುಂದೆ 
ನಡೆಯುತ್ತಾನೆ. ಅರಗುವರಿಯರಲ್ಲಿ ಒಬ್ಬಳು “ಇದನ್ನು ಕಂಡು ಜೇಸರಪಡುತ್ತಾಳೆ. ರಾಣಿ 
ಲೋಕೇಶ್ವರಿಯ ಹಿಂದೆ ಬುದನನು ಪೂಜಿಸುವುದಕ್ಕೆ ಸಮ್ಮತಿಸಿದ್ದಳು. ಆದರೆ ಅವನ 
ಉಪದೇಶದಿಂದ ಬಾಳು ಹೀಗೆ ತಲೆಕೆಳಗಾಗುವುದನ್ನು ಅವಳು ಒಪ್ಪಲಾರಳು. ಅಜಾತಶತ್ರು 
ಬ್ರಾಹ್ಮಣ ದೇವದತ್ತನನ್ನು ಕರೆತರುವನೆಂದು ಕೇಳಿ ಇವಳಿಗೆ ಒ೦ದು ದೃಷ್ಟಿಯಿ೦ದ ಬೇಸರ: 
ಮತ್ತೊಂದು ದೃಷ್ಟಿಯಿಂದ ಸಮಾಧಾನ. ಮಾಲತಿ ಎಂಬ ಹಳ್ಳಿಯ ಹುಡುಗಿ ಅರಮನೆಗೆ 
ಶ್ರೀಮತಿಯ ಬಳಿಗೆ ಬರುತ್ತಾಳೆ. ಅವಳನ್ನು ಮದುಷೆಯಾಗಬೇಕಾಗಿದ ತರುಣ ಬೌದ್ದ 
ಉಪದೇಶದ ಮಹಿಮೆಯಿಂದ : ಸಂನ್ಯಾಸಿಯಾಗಿ ಅವಳು ಮುಂದುಗೆಟ್ಟಿದಾಳೆ; ಅವನು ಇರುವ 
ಕಡೆ ಇರೋಣ ಎ೦ದು ನಗರಕ್ಕೆ ಬಂಿದಿದಾಳೆ: ಶ್ರೀಮತಿ ಜ್ಞಾನಿ ಎಂದು ಕೇಳಿ ಅವಳೊಡನೆ 
ನಿಲ್ಲಲು ಬಯಸುತ್ತಾಳೆ. ರಾಜಾ ಬಿಂಬಿಸಾರನು ಅರಮನೆಯಲ್ಲಿ ಒಂದು ಮರದಕೆಳಗೆ ಬುದ್ದ 
ಗುರು ಒಮ್ಮೆ ಕುಳಿತಿದ್ದ ತಾಣವನ್ನು ಪುಣ್ಯಭೂಮಿಯೆಂದೆಣಿಸಿ ಅಲ್ಲಿ ಗುಡಿಯೊಂದನ್ನು 
ಕಟ್ಟಿಸಿರುವನು. ಅಜಾತಶತ್ರು ಅಲ್ಲಿ “ಫೂಜಿ 'ನಡೆಯಕೂಡದೆಂದೂ ಯಾರಾದರೂ ಪೂಜೆ 
ಮಾಡಿದರೆ ಕಾವಲವರು ಅವರ ತಲೆಯನ್ನು ಕಡಿಯಬೇಕೆಂದೂ ಆಜ್ಞೆ ಮಾಡಿದಾನೆ. ವೈಶಾಖ 
ಪೂರ್ಣಿಮೆ ಸಮೀಪಿಸಿದೆ. ಅಂದು ಬುದನ" ಜನ್ಯೋತ್ಸವ. ಗುಡಿಯ ಮುಂದೆ ತಾನು ನಾಟ್ಯ 
ಮಾಡಬೇಕೆಂದು ಶ್ರೀಮತಿ ನಿಶ್ಚಯಿಸುತ್ತಾಳೆ. ಈ ವೇಳೆಗೆ ರಾಜ್ಯದಲ್ಲಿ ಈ ಪಕ್ಷ ಆ ಪಕ್ಷ ಮಸಗೆ 
ಭಿಕ್ಷುಣಿ ಉತ್ಪಲೆಯನ್ನು ಪ್ರತಿಪಕ್ಷದವರು. ಕೊಂದಿದಾರೆ. ಬುದ್ದನ ಪೂಜೆಗೆಂದು ಅರಮನೆಗೆ 
ಬರುತಿದ್ದ ರಾಜಾ ಬಿ೦ಬಿಸಾರನನ್ನು ದಾರಿಯಲ್ಲಿ ಹಗೆಗಳು ಕೌಲೆಮಾಡಿದ್ದಾರೆ. ಇದರಿಂದೆಲ್ಲ 
ಕ್ಷುಬ್ಬನಾಗಿ ಅಜಾತಶತ್ರು ತನ್ನ ಅಜ್ಜೆಯನ್ನು ಅಳಿಸುವ ಯೋಚನೆಯಲ್ಲಿರುವಂತೆ ಕಾಣುತ್ತದೆ. 
ಗುಡಿಯಲ್ಲಿ ಅವನೇ ಪೂಜೆಯನ್ನು: ನಡೆಸುವನೋ ಎಂಬಂತೆಯೂ ಇದೆ. ಹುಣ್ಣಿಮೆಯ ರಾತ್ರಿ 
ಪೂಜೆಯ “ಹೊತ್ತು; ಶ್ರೀಮತಿ ಪೂಜೆಯ ನೃತ್ಯವನ್ನು ಮೊದಲು ಮಾಡುತ್ತಾಳೆ" ಕಾವಲವರು 
ವಿಧಿಯಿಲ್ಲದೆ ಅವಳನ್ನು ಕಡಿಯುತ್ತಾರೆ. ಆ ವೇಳೆಯಲ್ಲಿ ಅಜಾತಶತ್ರು ಅರಮನೆಯ ಬಾಗಿಲಿಗೆ 
ಬಂದಿದ್ದನು. ಅಲ್ಲಿ ಅವನಿಗೆ ಶ್ರೀಮತಿ ಕೊಲೆಯಾದಳೆಂಬ ಸುದ್ದಿ "ಮುಟ್ಟಿತು. ಇದನ್ನು ಕೇಳಿ 
ಅವನು ನಡುಗಿದನು; ಅಲ್ಲಿಂದಲೇ ಹಿಂದಿರುಗಿದನು. ಸೇವಕಿ ಈ ಮಾತನ್ನು ಹೇಳಲು. ರಾಣಿ 
ನಡುಗಿದನೆ! ಭಯವೇನು? ಎನ್ನುವಳು. ಸೇವಕಿ ನಟಿಯ ಭಯ ಎನ್ನುವಳು. 
ರಾಜಕುಮಾರಿಯರಲ್ಲಿ ಒಬ್ಬಳು ಶ್ರೀಮತಿಯ ಕಾಲಬಳಿ ಮಂಡಿ ಊರಿ ಬುದ್ಧನಿಗೆ ಶರಣು, 
ಸಂಘಕ್ಕೆ ಶರಣು, ಧರ್ಮಕ್ಕೆ ರಣ ಎ೦ದು ಬೌದ್ಧಮಂತ್ರವನ್ನು ಜಪಿಸುತ್ತಾಳೆ. ಸ್ಟ 

ಮಾಲಿನೀ ನಾಟಕದಲ್ಲಿರುವಂತೆ ಈ ನಾದಿಕದಲ್ಲಿಯೂ ಸಂಪ್ರದಾಯದ ಧರ್ಮ ಮತ್ತು 


ಬ 


ಬೌದ್ದ ಧರ್ಮಗಳ ಮಧ್ಯೆ ಸಂಭವಿಸಿದ ಘರ್ಷಣ ಕಥೆಯ ಹಿನ್ನೆಲೆಯಾಗಿದೆ. ಸಂಪ್ರದಾಯಕ್ಕೂ 
ಸುಧಾರಕ ಮತಕ್ಕೂ ಭಾವನೆಯಲ್ಲಿ ಜೀದವಿತ್ತು ಎನ್ನುವುದು ಸ್ಪಷ್ಟವೇ ಆಗಿದೆ. ಬೌದ್ದ 
ಗ್ರಂಥಗಳಲ್ಲಿರುವ ಚರ್ಚೆಗಳನ್ನು ನೋಡಿದರೆ ಬುದ್ದನು “ಅನೇಕ ಬ್ರಾಹ್ಮಣರೊಂದಿಗೆ ತತ್ತ 
ನೇತಿಗಳನ್ನು' ಕುರಿತು ಅನೇಕ ಚರ್ಚೆಗಳನ್ನು ನಡೆಸಿದ್ದೂ ಕಾಣುತ್ತದೆ. ಆದರೆ ಈ ಚರ್ಚೆಗಳು ಈ 
ನಾಟಕದಲ್ಲಿ. ಕಲ್ಲಿಸಿರುವಂತೆ ರಾಷ್ಟ್ರ ವಿಶ್ಷೋಭದಲ್ಲಿ" ಪರಿಣಾಮಗೊಂಡವೇ ಎನ್ನುವುದು 
ನಿಶ್ಚಿತವಲ್ಲ. 'ವಿಕೋಭ ಉಂಟಾಯಿತೆಂದು ಗೃಹಿಸಿದ್ದಾದರೆ ಈ ನಾಟಕದ ವಸ್ತು ಸಿದ್ಧಿಸುತ್ತದೆ. ಹೀಗೆ 
ಸಿದ್ಧೆಸಿದ ವಸ್ತುವನ್ನು ಕತೆಯಾಗಿ ಕಟ್ಟಿರುವುದು ಒಪ್ಪವಾಗಿದೆ. ಶ್ರೀಮತಿಯ ಕೊಲೆ ಐತಿಹಾಸಿಕ. 
ಅದು ಈ ಕತೆಯಲ್ಲಿ ಲಕ್ಷಣವಾಗಿ ಅಡಕವಾಗಿದೆ. ರಾಣಿ ಲೋಕೇಶ್ವರಿ, ನಟ ಶ್ರೀಮತಿ, ಇವರ 
ಸ್ವಭಾವ ಚೆನ್ನಾಗಿ ಚಿತಿ ತವಾಗಿವೆ. ರಾಜಿಯ ಮೂರ್ತಿಯನ್ನು ಕವಿ ತುರಿಬ ಸಹಾನುಭೂತಿಯಿಂದ 
ಬಿಹು ಸ್ಪಷ್ಟವಾಗಿ ಚಿತ್ರಿಸಿದಾರೆ. ಶ್ರೀಮತಿಯ ಮೂರ್ತಿ ಇಷ್ಟು ಸ್ಪಷ್ಟವಾಗುವುದಿಲ್ಲ ಗಾದಿಯನ್ನು 
ಬಿಯಸುವನೂ ತಂಡೆಯ ಕೊಲೆಯಾದಾಗ ಕ್ಷೋಬೆಗೊಳ್ಳುವನೂ ಒಮ್ಮೆ ಬುದ್ಧನ ಕಡೆಗೆ ಒಮ್ಮೆ 
ದೇವದತ್ತನ ಕಡೆಗೆ ಒಲೆಯುವವನೂ ಶ್ರೀಮತಿ ಸತ್ತಳೆಲಿದು ಕೇಳಿ ನಡುಗುವವನೂ ಆದ 
ಅಜಾತಶತ್ರು ಇವರಂತೆಯೇ ಪೂರ್ಣಾಕಾರದ ಮೂರ್ತಿಯಾಗುತ್ತಾನೆ. ಒಮ್ಮೆ ಕೂಡ ರಂಗಕ್ಕೆ 
ಬರದೆ ಬಂದ ಇವರಷ್ಟೇ ಚೆನ್ನಾಗಿ ದೃಷ್ಟಿಗೆ ಗೋಚರನಾಗುತ್ತಾನೆ. 

ಚಿತ್ರಾ ನಾಟಕ ಆದಮೇಲೆ ಪ್ರಾಯಶಃ ಈ ನಾಟಕವನ್ನು ಠಾಕೂರರ ನಾಟಕಗಳಲ್ಲಿ 
ಉತ್ತಮವಾದುದೆಂದು ಹೇಳಬೇಕು. ಇದರ ಕಥೆಯಲ್ಲಿ ಯಾವ ಒಂದು ಸಂಕೇತದ ತೊಡಕಾಗಲೆ 
ಇಲ್ಲ. ಇದರಿ೦ದ ಕಥೆ ಯಥಾರ್ಥ ಜೀವನವನ್ನು ಚಿತ್ರಿ ಕಿಸಬಹುದಾಗಿದೆ. ಕವಿ ಈ ಅವಕಾಶವನ್ನು 
ಚೆನ್ನಾಗಿ ಉಪಯೋಗಿಸಿದ್ದಾರೆ. ಒಂದರ ಮೇಲೊಂದು ಬರುವ ಸ೦ಗತಿಗಳ ಸಾಲೂ ತೀರಾ. 
ಸಹಜವೆಂದು ಕಾಣುತ್ತದೆ. ದರ್ಮ ಕಸಿದುಕೊಂಡ ಗ೦ಡನಿಗೆ೦ದು, ಮಗನಿಗೆ೦ದು, ದುಃಖಿಸುವ 
ರಾಣಿ, ಧರ್ಮ ಕಸಿದುಕೊಂಡ ಪ್ರಿಯನನ್ನು ಬಿಡಲಾರದೆ ಬಂದಿರುವ ಗ್ರಾಮೀಣ ತರುಣಿ, 
ಠಾಕೂರರ ಸಣ್ಣ ದೊಡ್ಡ ಕತೆಗಳ ಹಲವು" ಪಾತ್ರಗಳಂತೆ ನಿಜವಾದ ವ್ಯಕ್ತಿಗಳು, ಜೀವಂತ 
ಆಗುತ್ತಾರೆ. ಈ ನಾಟಕವನ್ನು ಓದಿದರೆ ಇದನ್ನು ರಚಿಸಬಲ್ಲ ಕವಿ ಸಹಜ ಜೇವನವನ್ನು ಕುರಿತ 
ಇನ್ನಷ್ಟು ನಾಟಕವನು ಬರೆಯದೆ ಬಿಟ್ಟಿರಲ್ಲ ಎ೦ದು ವ್ಯಥೆಯಾಗುತ್ತದೆ. ಇಲ್ಲಿ ಕಾಣುವ “ಜೀವನ 
ವಿಜ್ಞಾನ ಕಾಳಿದಾಸ ಪೇಕ್‌ಪಿಯರುಗಳ ಕೃತಿಗಳಂತೆ ರರಿಗದಲ್ಲಿ ಹೇಗೋ ಹಾಗೆ ಓದಿನಲ್ಲಿಯೂ 
ರುಔಸುವುದಾಗಿ ಮಾನವ ಹೃದಯದ” ಬಹು ಅಂಶಕ್ಕೆ "ಒಪ್ಪಿ ಗೆಯಾಗುವ ನಾಟಕವನ್ನು 
ನಿರ್ಮಿಸಬಹುದಾಗಿತ್ತು. 


೫೫. ಇತರ ದೃಶ್ಯ ಗ್ರಂಥಗಳು 

ಕವಿವರಠ "ಟಂ ಕೆಲವು ದೃಶ್ಯ ಪ್ರಬ೦ಧಗಳನ್ನು ಕುರಿತು ಎರಡು ಮಾತನ್ನು 
ಹೇಳುವುದು ಆವಶ್ಯಕ. ಮಾಲಿನೀ ಮತ್ತು ರಾಜಾ ನಾಟಕಗಳನ್ನು ಬರೆದ ಕಾಲದ ಅಂತರದಲ್ಲಿ 
ಇವರು ಹಲವು ಸಣ್ಣ ದೃಶ್ಯಗಳನ್ನು ರಚಿಸಿದರು. “ಹೋಗಿಬರುವವನಿಗೆ ಶಾಪ” ಎನ್ನುವುದು 
ಕಚನಲ್ಲಿ ದೇವಯಾನಿ "ತೋರಿದ ಪ್ರಣಯದ ಕತೆ. “ನರಕ ನಿವಾಸ” ಎನ್ನುವುದು 
ಪುರೋಹಿತನಿಗಾಗಿ ಮಗನನ್ನು ಬಲಿಕೊಟ್ಬಿ ಸೋಮಕ ಎ೦ಬ ರಾಜನ ಕತೆ. ಇನ್ನೊಂದು ಕತ್ರೆ 
ಒಬ್ಬ ಮುಸಲ್ಮಾನನು ಕದ್ದ ಒಬ್ಬ ರಜಪೂತ ಕನ್ಯ ಅವನನ್ನು ಮೆಚ್ಚಿರುವುದು, ಅವಳ ತಾಯಿ 
ಕೋಪಗೊಳ್ಳುವುದು, ತಂದೆ ಸಮಾಧಾನ ಮಾಡುವುದು, ಇದನ್ನು ಕುರಿತದು. “ಪರ್ಣ ಕುಂತಿ” 
ಎನ್ನುವ ಸಣ್ಣ ದೃಶ್ಯದಲ್ಲಿ ಕುಂತೀದೇವಿ ಬಂದು ಕರ್ಣನನ್ನು ಪಾಂಡವರ ಪಕ್ಷ ಬಾರೆಂದು 
ಕರೆಯುವುದೂ ಅವನು ಬಾರೆನೆನ್ನುವುದೂ ಚಿತ್ರಿತವಾಗಿದೆ. “ಗಾಂಧಾರಿಯ ಪ್ರಾರ್ಥನೆ” ಎಂಬ 
ಸಣ್ಣ ದೃಶ್ಯದಲ್ಲಿ ದುರ್ಯೋಧನನ *ಎಹಂಕಾರ. ವಿಜೃಂಭಣೆ, ಧೃತರಾಷ್ಟ್ರನ ಪುತ್ರ ಪಕ್ಷಪಾತ, 
ಗಾರಧಾರಿಯ ಧರ್ಮಬುದ್ಧಿ, ಇವು ಚಿತ್ರಿತವಾಗಿವೆ. ಈ ಸಣ್ಣ ದೃಶ್ಯಗಳಲ್ಲಿ ಚಿತ್ರಪೇನೋ 
ಸ್ಟುಟಿವಾಗಿ ಬರುತ್ತದೆ; ಆದರೆ ಎಲ್ಲರೂ ಅತಿ ಚಚೌಕವಾಗಿ ಮಾತನಾಡುತ್ತಾರೆ; ವ್ಯಕ್ತಿಗಳು ಕೆತ್ತಿ 
ನಿಲ್ಲಿಸಿದ ಗೊಂಬೆಗಳಂತೆ ಕಾಣುತ್ತಾರೆ. ಇವುಗಳಲ್ಲಿ ಭಾವಗಳು ಉದಾತ್ತವಾಗಿವೆ. ಲಕ್ಷ್ಮಿಯ 
ಪರೀಕ್ಷೆ ಎನ್ನುವುದು ಹಗುರವಾದ `ಪರಿಹಾಸದ ಒಂದು ಸಣ್ಣ ದೃಶ್ಯ. ರಾಣಿ ದುಂದುಗಾರಳು, 
ತಾನು ರಾಣಿಯಾದರೆ ಹೇಗೆ ಇದ್ದೇನೋ, ಎಂದ ಒಬ್ಬ ಸೇವೆಕಿ “ಕನಸಿನಲ್ಲಿ ರಾಣಿಯಾದಂತೆ 
ಅನುಭವಿಸಿ ಹುಚ್ಚು ಹುಚ್ಚು ಆಡಿ ವಿಚ್ಚರಗೊಂಡು ತನ್ನ ತಪ್ಪನ್ನು ತಾನು ತಿಳಿಯುತ್ತಾಳೆ. ಇದರಲ್ಲಿ 


ಸನ್ನಿವೇಶ ಸ್ವಭಾವ ನಿರೂಪಣ ಯಾವುದೂ ಅಷ್ಟೇನೂ ಎತ್ತರವನ್ನೇರುವುದಿಲ್ಲ. ಇಂಥ 
ದೃಶ್ಯಗಳಲ್ಲಿ ಎತ್ತರವನ್ನು ಏರಬೇಕೆಂದು ಪ್ರಯತ್ನವೂ ಇಲ್ಲವೆಂದೇ "ಹೇಳಬಹುದು. ಇಂಥ ಸಣ್ಣ 
ಕಿಗಳು "ಕವಿಯ ಮನಸ್ಸಿನ ನೂರು ಅಲೆಗಳನ್ನು ಚಿತ್ರಿಸುತ್ತವೆ. ಬರೆದವರಿಗೆ ಇದರಿಂದೆ" 
ಸಮಾಧಾನ; ಓದುವವರಿಗೆ. ಸ್ವಲ್ಪ ಸಂತೋಷ. ಆದರೂ ಎಷ್ಟು ಸಣ್ಣ ಕೃತಿಯಾದರೂ ಈ ಎಲ್ಲ 
ಬರೆವಣಿಗೆ ನುರಿತ ಕವಿಯದೆರಿದೆ ಸ್ವ ಷ್ಟವಾಗುತ್ತದೆ. 


ಅಧಾಯ ೭ 


ಭಾಷಣ ಲೇಖನಗಳು 


೫೬ ಬಹು ವಿಧದ ಬರವಣಿಗೆ 
ನೋಬೆಲ್‌ ಬಹುಮತಿ ಬಂದು ಠಾಕೂರರ ಹೆಸರು ಪಾಶ್ಚಾತ್ಯರಲ್ಲಿ ಪ್ರಸಿದ್ಧವಾದಮೇಲೆ 


ಬೇರೆ ಬೇರೆ ದೇಶಗಳ ಜನರು ಇವರನ್ನು ಬರಮಾಡಿಕೊಂಡು ಉಪನ್ಯಾ ಸಗಳನು ಕೇಳಿದರು. 


ಇವುಗಳಲ್ಲಿ ಮುಖ್ಯವಾದವು ಸಾಧನಾ, ಆಹಂತತ್ತ್ವ್ವ ಸೃಷ್ಟಿಯ ಏಕಮೂಲ, ರಾಷ್ಟ್ರತತ್ತ್ವ ಎಂಬ 
ಲೇಖನಮಾಲೆಗಳಲ್ಲಿ ಪ್ರಕಟವಾಗಿವೆ. ಇದಲ್ಲದೆ ಕವಿವರರು ದೇಶಸೇವೆಯ ಸಂದರ್ಭದಲ್ಲಿ 
ಬಂಗಾಳಿಯಲ್ಲಿ ಬರೆದ ಹಲವು ಲೇಖನಗಳು' ತರ್ಜುಮೆಯಾಗಿ ಇಂಗ್ಲೀಷಿನಲ್ಲಿ ಪ್ರಕಟವಾಗಿವೆ. 
ಹಾಗೆಯೇ ಇವರ ಪತ್ರಗಳೂ ವಿಮರ್ಶನ ಲೇಖನಗಳೂ ಗಮನಿಸಜೇಕಾದವು. ಈ 


ಅಧ್ಯಾಯದಲ್ಲಿ ಈ ಕೃತಿಗಳ ವಿಷಯವನ್ನು ಹೇಳಿದೆ. 


೫೭. ತತ್ತವಿಚಾರ 

ತತ್ವ ವಿಚಾರದ ಇವರ ಉಪನ್ಯಾಸಗಳ ಸಾರಾಂಶವನ್ನು ಇಲ್ಲಿ ಕೊಟ್ಟಿದೆ. 

ಜೀವ ವಿಶ್ವಗಳ ಸಂಬಂದ. ಒಂದೊಂದು ಸಂಸ್ಕ ತಿಗೂ ಒಂದೊಂದು 
ಆವರಣವಿರುತ್ತದೆ. ಗ್ರೀಸಿನ ಮತ್ತು ಈಗ ಪಾಶ್ಚಾತ್ಯರು ಹೊಸದೆಂಬ ಇತರೆಸ ಸಂಸ ೈತಿಗಳಿಗೆ ಇಟ್ಟಿಗೆ 
ಗಾರೆಯ ಕಟ್ಟಿಡ ತೊಟ್ಟಿಲು, "ಇವುಗಳಲ್ಲಿ “ವಸ್ತುಗಳನ್ನು ಶೇಖರಿಸುವುದು ಅವುಗಳನ್ನು 
ಭದ್ರವಾಗಿಟ್ಟುಕೊಳ್ಳುವುದು, ಮುಖ್ಯ ಸೂತ್ರ. ಭಾರತವರ್ಷದ ಸಂಸ್ಕೃತಿಯ ತೊಟ್ಟಿಲು 
ವಿಸ್ತಾರವಾದ ವನಪ್ರದೇಶ. ಈ ಕಾರಣದಿಂದ ಭಾರತ ಸ ಸಂಸ್ಕ ತಿಯಲ್ಲಿ ಮನುಷನಿಗೂ ಪ್ರಕೃತಿಗೂ 
ನಿಕಟಿವಾದ ಒಂದು ಸಂಬಂಧ ಉಂಟಾಯಿತು. ಪ್ರಕೃತಿಯನ್ನು ಕಟ್ಟಿಕೊಂಡೇ ಬೆಳೆಯುವಲ್ಲಿ 
ಬದುಕು ನಿಸ್ನಾರವಾಗಿ ಬುದ್ದಿ ಮಂಕಾಗುವ ಸಂಭವವುಂಟು. ಇಲ್ಲೆ ಅದು ಆಗಲಿಲ್ಲ ಅರಣ್ಯ ಗಳು' 
ಹೋಗಿ ಊರುಗಳು ಬಂದಮೇಲೂ ಈ ಸಂಸ್ಕೃತಿಯಲ್ಲಿ ಹಿರಿದಣದಾದ ಒಂದು ನಪು 
ನಿಂತಿದ್ದಿತು. ಪಶ್ಚಿಮ ದೇಶದ ಸಂಸ್ಕ ಖೆ ಪ್ರಕೃತಿಯನ್ನು ಗೆಲ್ಲುವ ದೃಷ್ಟಿಯಲ್ಲಿ ನಡೆಯುತ್ತಿರಲಾಗಿ 
ಭಾರತೀಯ ಸಂಸ್ಕೃತಿ ಮನುಷ್ಯನು" ಸೃಷ್ಟಿಯಲ್ಲಿ ಎಲ್ಲದರ ಜೊತೆಗೆ ಸೇರರುವನೆಂಬ ಮತ್ತು 
ಎಲ್ಲವೂ ಒ೦ದು ಸತ್ಯವೆಂಬ ದೃಷ್ಟಿಯಲ್ಲಿ ನಡೆಯಿತು. ಒ೦ದು ದಾರಿಯನ್ನು ಎರಡು ದೃಷ್ಟಿಯಿಂದ 
ನೋಡಬಹುದು. ಅದು ನಮ್ಮ ಗುರಿಗೆ ಕರೆದುಕೊಂಡು ಹೋಗುವುದಾಗಿ ನಮಗೆ 
ಸಹಾಯವಾಗಿದೆ ಎ೦ಬುದು ಒಂದು; ನಮಗೂ ನಮ್ಮ ಗುರಿಗೂ ಮಧ್ಯೆ ಇದು ಉದ್ದವಾಗಿ 
ಬೆಳೆದು ಅಡ್ಡ ಮಾಡಿದೆ ಎನ್ನುವುದು ಇನ್ನೊಂದು. ಪಶಿಮೆ ದೇಶದ ಮತ್ತು 'ಬಾರತೀಯರ "ದೃಷ್ಟಿ 
ಪ್ರಕೃತಿಯ ವಿಷಯದಲ್ಲಿ ಹೀಗೆ ಭಿನ್ನವಾಗಿದೆ. ಅಲ್ಲದೆ ಸೃಷ್ಟಿಯೆಲ್ಲ ಒಂದು ಎಂಬ ಭಾವ ನಮ್ಮಿ 
ಬುದ್ದಿಯಿಂದ ಮಾತ್ರ "ತಿಳಿದ ಒ೦ದು ತತ್ವವಾಗಿ ಕೊನೆಯಾಗಿಲಿಲ್ಲ. ಭಾರತವರ್ಷ ಇದನ್ನು 
ಅನುಭವದಲ್ಲಿ ಸಾಧಿಸುವುದಕ್ಕೆ ಪ್ರಯತ್ನ ಮಾಡಿದೆ. ಲೋಕ ನಮಗೆ ಕಾಣುವ ವಸ್ತುವಿನಷ್ಟೆ ಅಲ್ಲ, 
ಇವಕ್ಕೆ ಮಿಂಚಿದ ಯಾವುದೋ ತಕ್ಷ ೬ ವಸ್ತುಗಳಲ್ಲಿ ಪ್ರಕಟವಾಗಿದೆ, ಎಂದು ವೈಜ್ಞಾನಿಕನು 
ಬಲ್ಲನು. ಆತ್ಮಜ್ಞಾನವುಳ್ಳವನಿಗೂ ಇಡೇ ರೀತಿಯ ಒಂದು' ಅ೦ತರ್ದ್ಯಷ್ಟಿ ಉಂಟು. 'ಬೆಜ್ಞಾನದ್ದು 
ತಿಳಿವು. ಆತ್ಮಜ್ಞಾನದ್ದು” ಹೊಳವು. ಅದು ಶಕ್ತಿಯನ್ನು ಕೊಡುತ್ತದೆ, ಇದು ಆನ೦ದವನ್ನು 
ಕೊಡುತ್ತದೆ. ವಿಜ್ಞಾನಿಗೆ" ನೀರು ದೇಹವನ್ನು ತೊಳೆಯುವುದು ಮಾತ್ರ ಕಾಣುತ್ತದೆ, ಆತಜಾನಿಗೆ 
ಅದು 'ಮನಸ್ಸಸ್ನು ಶುದಿ ಮಾಡುವುದೂ ತಿಳಿಯುತ್ತದೆ. ಹೀಗೆ ಗಾಯತ್ರಿಯಿಂದ ಇತರ 
ಮಂತ್ರಗಳಿಂದ ಭಾರತಡೌಶವು ಸೃಷ್ಟಿಯನ್ನೆಲ್ಲ ಸೇರಿಸಿ ಹಿಡಿದಿರುವ ವಿಶ್ವಾತ್ಮದ ಅನುಭವಕ್ಕೆ 
ಯತ್ನ ಮಾಡಿದೆ. ಎಂದ ಮಾತ್ರಕ್ಕೆ ಎಲ್ಲವನ್ನೂ ಒಂದೇ ವಸ್ತುವೆಂದೂ ಒರಿದರಿಂದ ಒಂದಕ್ಕೆ 
ಭೇದವಿಲ್ಲವೆಂದೂ ಹೇಳುವುದಲ್ಲ ಅಜೇದ ಎನ್ನುವುದರ ಅರ್ಥ ಬೇರೆ. ಮನುಷ್ಯನು 
ಮೃಗಕ್ಕಿಂತ ಮೇಲಣ ಜೀವ, ಆದರೆ ಆ ಮೇಲುತನ ಮೃಗವನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸುವ 
ಕಾರ್ಯಕ್ಕಾಗಿ ಉದ್ದಿಷ್ಟವಾಗಿಲ್ಲ ಮನುಷ [ನನ್ನು ಉಳಿದ ಸೃಷ್ಟಿಯಿ೦ದ ಬೇರೆಯಾಗಿ ಎಣಿಸಿದರೆ 
ಕೊನೆಮೊದಲಿಲ್ಲದ ಪ್ರಶ್ನೆಗಳು೦ಟಾಗುತ್ತದೆ. ತಾನು ಬೇರೆ ಎಂಬ ಸೂತ್ರವನ್ನು ಅನುಸರಿಸುವ 
ಮನುಷ್ಯನು ಹಗ್ಗದಮೇಲೆ ನಡೆಯುವವನಂತೆ, ಇಲ್ಲವೇ ಸದಾ ಕುಣಿಯುತ್ತಿರಬೇಕು, ಇಲ್ಲವೇ 
ಬೀಳಬೇಕು. ವಿಶ್ವದೊಂದಿಗೆ ಬೆರೆಯದವನ ಆತ್ಮ ಸಂಪೂರ್ಣವಾದ ವಿಶ್ವಾಸವನ್ನು 


2) 


ಹೊಂದಲಾರದು. ಹೀಗೆ ವಿಶ್ವದೊಂದಿಗೆ ಬೆರೆಯುವ ಯತ್ನ ಭಾರತ ವರ್ಷದಲ್ಲಿ ನಡೆದಂತೆ ಇತರ 
ಸ್ಥಳಗಳಲ್ಲಿ ನಡೆಯಲಿಲ್ಲ ವಿಶ್ವರ್ಯಕ್ಕಾಗಿ ಶಕ್ತಿಗಾಗಿ ದುಡಿಯುವ ಪ್ರಯತ್ನ “ಇತರ ಕಡೆಗಳಲ್ಲಿ 
ನೆಡೆದಂತೆ ಭಾರತ ವರ್ಷದಲ್ಲಿ ನಡೆಯಲಿಲ್ಲ "ಅದಕ್ಕೆ ಪ್ರತಿಯಾಗಿ ಭಾರತವೆರ್ಷದಲ್ಲಿ ವಿಶ್ವವನ್ನು 
ಅನುಭವಿಸುವ ಪ್ರಯತ್ನ ನಡೆಯಿತು. ಈ ಪ್ರಯತ್ನವನ್ನು ಮಾಡಿದವರು ನಮ್ಮ "ಯಷಿಗಳು. 
ಇವರು ಪ್ರಶಾ೦ತರು. “ ವಿಶ್ವನಿಯಮಕ್ಕೆ ವಿರೋಧವಾದ ಪ್ರವೃತ್ತಿಗಳು ಇದರಲ್ಲಿರಲಿಲ್ಲ. 
ಮನುಷರೆಲ್ಲ ಹೀಗಾಗ ಬೇಕೆಕೆದೇ ಉಪನಿಷತ್ತುಗಳ ಉಪದೇಶ, ಉಪನಿಷತ್ತುಗಳನ್ನು : ತಿಳಿದು 
ಅವುಗಳಂದೆ ಪ್ರಯೋಜನ ಹೊಂದಿರುವ ಕೆಲವು ಪಾಶ್ಚಾತ್ಯ ತತ್ವಜ್ಞರು ಈ ಶ್ರುತಿಗಳು ದೇವರನ್ನು 
ನೇತಿ ನೇತಿ ಎನ್ನುತ್ತವೆ, ಇಲ್ಲಿರುವುದು ಯಾವುದೂ * ಅಲ್ಲ. ವಂದು ಹೇಳುತ್ತವೆ, ಎಂದು" 
ಪ್ರತಿಪಾ ದಿಸಿದಾರೆ. ಇದು ನಮ್ಮ ಸೀಮೆಯಲ್ಲಿ ಕೆಲವರ ಮತವಾಗಿರಬಹುದು. ಆದರೆ ಬ್ರಹ್ಮವನ್ನು 
ಎಲ್ಲ ಕಡೆಯ ಕಾಣುವುದೆಂಬ" ಮತವೇ ನಮ್ಮಲ್ಲಿ ಬಹು ಜನದ ಮತ. ಶ್ರುತಿಗಳ ದೈವ ನಿರ್ನೆಣ 
ನಿರಾಕಾರವಾಗಿ ಬರಿಯ ಜ್ಞಾನದಲ್ಲಿ ಅಡಗಿರುವ ತತ್ವವಲ್ಲ. ಇದೇ ರೀತಿ “ಬುದ್ಧನು ಕೂಡ ಬ್ರಹ್ಮ 
ವಿಹಾರವೆಂಬುದನ್ನು ವಿಶ್ವೆಪ್ರೇಮ 'ಎಂಬ ಭಾವದಲ್ಲಿ ಪರಿಣಾಮಗೊಳಿಸಿದೆನು. ಬ್ರಹ್ಮವನ್ನು 
ಅರಿಯುವುದು ಸತ್ಯ. ಅರಿಯದಿದ್ದರೆ ಆತ್ಮನಾಶ, ಎಂದರೆ ಸ ಸೃಷ್ಟಿಯೆಲ್ಲವೂ ಮಾನವಜೀನನದ' 
ಒಂದು ದೊಡ್ಡ ಬೆಂಬ ಎಂದು” ಕಾಣು ಎಂದಲ್ಲ ಮಾನವಜೀವನದಲ್ಲಿ ವಿಶ್ವಜೀವನದ 
ಬಿಂಬವನ್ನು ಕಾಟು ಎನ್ನುವುದು ಇಲ್ಲಿ ಅಭಿಪ್ರಾಯ. ಯಪಷಿಗಳಿಗೆ ಸಾವು ಎನ್ನುವುದು” ಜೀವನದ 
ಕೊನೆಯಿಂದು ಕಾಣಲಿಲ್ಲ. ಹೋದಬಿರುವ ಎಲ್ಲ ಬಾಳನ್ನೂ ಅವರು ಸ್ವಾಗತದಿಂದ ಕರೆದರು. 
“ಪ್ರಾಣೋ ವಿರಾಟ್‌” ಎಂದು ವಿಶ್ವದ ವಿಸ್ತಾರವನ್ನು ವರ್ಣಿಸಿದರು. 

ಆತ್ಮ ವಿಜ್ಞಾನ. ಎಲ್ಲದರೆಲ್ಲಿಯೂ ಬ್ರಹ್ಮವನ್ನು ಕಾಣು ಎಂದರೆ ಅಸಾಧ್ಯವಾಯಿತೆಂದು 
ತೋರಬಹುದು. ಅದರೆ ಇದರ ಅರ್ಥ ಸೃಷ್ಟಿಯನ್ನೆಲ್ಲ ನೋಡಿ ಅದರಲ್ಲಿ ಬ್ರಹ್ಮವನ್ನು ಕಾಣು 
ಎಂದಲ್ಲ. ತನ್ನಲ್ಲಿ ಬ್ರಹ್ಮವನ್ನು ಕಾಣುವುದೇ ಬ್ರಹ್ಮಜ್ಞಾನ, ಆತ್ಮಜ್ಞಾನ. ಹತಾರು "ಪ್ರತ್ಯೇಕವಾದ 
ಅಂಶಗಳನ್ನು ಬರಿದು ಸೂತ್ರದಿಂದ ತಿಳಿಯುವಂತೆ "ಆತ್ಮವನ್ನು ತೆಳಿಯುವುದರಿಂದ ವಿಶ್ವವನ್ನು 
ತಿಳಿಯಬಹುದು. ಪದಗಳಲ್ಲಿ ಜೋಡಿಸದ ಅಕ್ಷರವನ್ನು ಕಲಿಯುವಾಗ ಮಗುವಿಗೆ ಅಕ್ಷರಗಳಿಂದ 
ಬೇಸರವಾಗುತ್ತದೆ. ಅಕ್ಷರಗಳನ್ನು ಜೋಡಿಸಿದಾಗ ಅವು ಪದವಾಗಿ ಅದರ ಮನಸ್ಸಿಗೆ ಓದು 
ಸೊಗಸುತ್ತದೆ. ಹೀಗೆ ಅನೇಕ ವಿಷಯಗಳನ್ನು ಬೇರೆ ಬೇರೆಯಾಗಿ ತಿಳಿಯುವುದು ಮನುಷ್ಯನಿಗೆ 
ಬೇಸರದ ಕೆಲಸ; ಒಟ್ಟಿನ ಅರ್ಥವನ್ನು ತಿಳಿಯುವುದು ಸುಖದಾಯಕ. ನಾನೂ ವಿಶವೂ ಒಂದು 
ಎಂಬುದೇ ಈ ಅರ್ಥ, ಈ ಸೂತ್ರ. ಇದನ್ನು ತಿಳಿದು ಬಾಳಿದವರನ್ನು ಭಾರೆತವರ್ಷದಲ್ಲಿ 
ಮಹಾತರೆಂದು ಕರೆದಿದಾರೆ. ಮನುಷ್ಯನು ಯಾವುದನ್ನು ಪ್ರೀತಿಸಿದರೂ ಅಲ್ಲಿ ತನ್ನನ್ನೇ' 
ಪ್ರೀತಿಸಿಕೊಳ್ಳುತ್ತಾನೆ ಎಂದು ಶ್ರುತಿಯಲ್ಲಿ ಹೇಳಿದೆ. ಎಂದರೆ ನಮ್ಮ ಪ್ರೇಮ ಎಲ್ಲಿವ್ಯಾಪಿಸಿದರೆ ಅಲ್ಲಿ 
ನಾವು ಕಾಣುವುದು ನಮ್ಮ ಅತ್ಯವನ್ನೇ; ನಮ್ಮ ಪ್ರೀತಿಯ ವಸ್ತು ಜೀರೆಯಲ್ಲ, ಪರಮಾತ್ಮ. ಅದು 
ಇಲ್ಲಿದೆ; ಅಲ್ಲಿದೆ; ನಾನು" ಅದನ್ನು ಇಲ್ಲಿ "ಅಲ್ಲಿ ಕಾಣುತ್ತೇನೆ; ನನ್ನ ಆತ್ಮ ಅಷ್ಟರಮಟ್ಟಿಗೆ 
ವಿಸ್ತಾರವಾಗುತ್ತದೆ. ಹೀಗೆ ನಾನು ಎನ್ನುವುದನ್ನು ವಿಸ್ತಾರಮಾಡಿಕೊಳ್ಳುವುದು, ಸ್ನಾರ್ಥದಿ೦ದ 
ಬಿಡುಗಡೆಮಾಡಿಕೊಳ್ಳುವುದೇ ಬ್ರಹ್ಮಜ್ಞಾನದ ಮುಖ್ಯ ಸೂತ್ರ. ನಾನು ಎನ್ನುವುದು Ks 
ಸುಖಕರವಾದದು. ಆದರೆ ಅದನ್ನು ಹೊಡೆದು ಕಡಿದೇ ಮನುಷ್ಯನು ಬ್ರಹ್ಮವನ್ನು ತಿಳಿಯಬೇಕು. 
ಇದರಿಂದಲೇ ಜ್ಞಾನಿಯನ್ನು ಸಂಸ್ಕೃತದಲ್ಲಿ ದ್ವಿಜನೆ೦ದು ಕರೆದಿರುವುದು. ನಾನು ಎನ್ನುವುದನ್ನು 
ಬಿಡು ಎ೦ದರೆ ಶುಷ್ಕ ವೈರಾಗ್ಯವನ್ನು ಹೊದೆ ಎಂದು ಅರ್ಥವಲ್ಲ. ಬುದ್ಧನು ಹೇಳಿದನು, 
ಬ್ರಹ್ಮಜ್ಞಾನಿ ಹೇಳುತ್ತಾನೆ: ಕರ್ಮವನ್ನು ಬಿಡು ಎಂದು. ಆದರೆ ಆ ಕರ್ಮ ದುಷ್ಕರ್ಮ ಜ್ಞಾನಿ 
ಶೂ ತೆಯನ್ನು ಬೋಧಿಸುವುದು ನಿಜ: ಆದರೆ ಆ ಶೂನ್ನ ಜಂಭ ಅಹಂಕಾರ ದುರಾಲೋಚನೆ 
ಅಜ್ಞಾನ ಇವುಗಳ ಶೂನ್ಯ. ಪ್ರೇಮ ದಯೆಸತ್ಯ ಕ್ಷಮೆಗಳ ಶೂನ್ಯವಲ್ಲ. ಅವಿದ್ಯೆಯಿಂದ 
ಬಿಡುಗಡೆಹೊಂದು ಎನ್ನುವುದೇ ಈ ಉಪದೇಶ. "ನಾನು ಬೇರೆ ಎನ್ನುವುದೇ ವಿದೆ. 
ನಿದ್ದೆಯಲ್ಲಿರುರವನು ಜೀವಿಸಿದ್ದರೂ ಕಾರ್ಯಕ್ಷೇತ್ರದಲ್ಲಿಲ್ಲ ಹಾಗೆ ನಾನು "ಎನ್ನುತ್ತಿರುರವ 
ಬದುಕಿದ್ದರೂ ಸರಿಯಾಗಿ ಬಾಳುತ್ತಿಲ್ಲ. ಮನುಷ್ಯವರ್ಗ ತನ್ನ ಚರಿತ್ರೆಯಲ್ಲಿ ಈ ಸತ್ಯವನ್ನು 
ಕಲಿಯುವುದಕ್ಕೆ ತೊಡಗಿದೆ. ಆಸೆಗಳ "ಕಾವಿನಲ್ಲಿ ಮನುಷ್ಯ ನಿಗೆ ಆತಜಾನ ಅಸಾಧ್ಯ. ಸೃಷ್ಟಿಯ 
ಕಾವು ಆರಿದಾಗ ಗ್ರಹಗಳ ಮಾಲೆಯಾಗಿ ಅವುಗಳಲ್ಲಿ ಭೂಮಿ ಕಂಡಂತೆ ಆಸೆಗಳ ಕಾವು 
ಹೋದಾಗ ಮನುಷ್ಯನು ತನ್ನ ಆತ್ಮವನ್ನು ಕಾಣಬಹುದು. ನಾನು ಎನ್ನುವುದು ಆ ಅವಸ್ಥೆಯಲ್ಲಿ 


ಪರಮಾತ್ರ [ನನ್ನು ಅರಿಯುವ ದಾರಿಯಾಗುವುದು. ಸಪ್ರಕಾಶವಾದ ತತ್ವವೇ ನನ್ನಲ್ಲಿ ಪ್ರಕಾಶವಾಗು 
ಎನ್ನುವುದು ಭಾರತ ವರ್ಷದ ಶ್ರದ್ದಾಯುಕ್ತವಾದ ಪ್ರಾರ್ಥನೆ. ನಾನು ವಿಶದೊರದಿಗೆ ಬೆರೆತಾಗ 
ತಾಯ ಗರ್ಭದ ಮಗುವಿನಂತೆ ನನಗೆ ಬೇಕಾದ ಒಳ್ಳೆಯದನ್ನೆಲ್ಲ ವಿಶ್ವವೆ ನನಗೆ ಕೊಡುತ್ತದೆ. 
ಮನಃಪೂರ್ವಕವಾಗಿ ವಿಶ್ವದೊಂದಿಗೆ ಹೀಗೆ ಬೆರೆಯಲಿ ಎನ್ನುವುದಕ್ಕಾಗಿಯೇ ಭಗವಂತನು 
ಮಾನವನ ಆತ್ಮವನ್ನು ಸ್ವತಂತ್ರವಾಗಿ ಬಿಟ್ಟಿದಾನೆ. ಈ ಕಾರಣದಿಂದ ಭಾರತವರ್ಷದಲ್ಲಿ 
ಬ್ರಹ್ಮಜ್ಞಾನಿಯಾದವನಿಗೆ ಕೆನಿನೆಮೊದಲಿಲ್ಲದ ಮರ್ಯಾದೆ ದೊರೆಯುವುದು. ಇಂಥವನಿಗೆ ಜ್ಞಾನ' 
ಭಕ್ತಿ ರ್ಮಗಳು ಸಮವಾಗಿ ಸ ಸಾಧ್ಯವಾಗುತ್ತವೆ. ಸುಖದುಃಖ ಲಾಭಾಲಾಭ ಜಯಾಪಜಯಗಳು 
ಸಮವಾಗುತ್ತವೆ. ಅಂತ್ಯ ಆನ೦ತ್ಯ ಗಳ ಮಧ್ಯೆ ಪ್ರೇಮ ತುಂಬಿ ಆ ಎರಡನ್ನೂ ಒ೦ದು ಮಾಡುತ್ತದೆ. 

ಕೆಟ್ಟಿದೆಂಬ ಔಮಸೆ ಸೈ. *ಸೃಷ್ಟಿಯಲ್ಲೆ ಕೆಟ್ಟದು ಇರುವುದೇತಕ್ಕೆ, 'ಎಲ್ಲವೂ ಒಳ್ಳೆಯದಾಗಿ 
ಏಕೆ ಇರಬಾರದು? ಈ ಪ್ರಶ್ನೆಯ ಹಾಕಿ "ಪ್ರಯೋಜನವಿಲ್ಲ ನದಿಗೆ ದಡವಿದೆ, ಅದು ತಟಿನಿ; 
ಆದರೆ ಅದು ಕೇವಲ ತಟಿನಿ ಮಾತ್ರವಲ್ಲ, ವಾಹಿನಿಯೂ ಹೌದು. ಅ೦ತ್ಯವುಳ್ಳ ಬಾಳಿನಲ್ಲಿ ತಪ್ಪ 
ಕೆಟ್ಟುದೂ ತಪಿದುವಲ್ಲ. ತತ್ವಾನ್ಹೇಷಣದಲ್ಲಿ ಅನ್ವೇಷಕನು ತಪ್ಪು ಗಳನ್ನು. ಮಾಡುವುದು “ನಿಜ, 
ಆದರೆ ತತ್ವಾಸ್ತೇಷಣದ ಉದ್ದೇಶ ತಪ್ಪನ್ನು ಮಾಡುವುದು, ತಪ್ಪನ್ನು “ಹರಡುವುದು, ಅಲ್ಲ 
ಹಾಗೆಯೇ “ಸೈಷ್ಟಿಯ ಉದ್ದೇಶ ನೋವಲ್ಲ ಒಂದು ಪಂಜೆಯನ್ನು ತೆಗೆದುಕೊಂಡು 
ಭೂತಕನ್ನಡಿಯಿ೦ದ ಅದನ್ನು ನೋಡಿದರೆ ಅದರಲ್ಲಿ ತುಂಬ ರಂಧ್ರಗಳು ಕುಣುವುವು. ಆದರೆ 
ಪಂಚೆ ರಂಧ್ರಗಳ ಸಮುಚ್ಚಯವಲ್ಲ. ಒಂದೇ ದೃಷ್ಟಿಯಿಂದ ನೋಡಿದರೆ ಲೋಕದ ತುಂಬ 
ನೋವೇ ಕಾಣುತ್ತದೆ. ಈ” ದೃಷ್ಟಿ ' ತತ್ವ ಪರವಾದದಲ್ಲ ಮಗು ನಡೆಯುತ್ತ ಬೀಳುತ್ತದೆ; 
ನಡೆಯುವುದಕ್ಕಿಂತ ಹೆಚ್ಚಾಗಿ ಬೇಳಬೆಹುದು. ಆದರೆ” ಇಲ್ಲಿ ಬೀಳುವುದು ಮುಖ್ಯವಲ್ಲ; 
ನಡೆಯಬೇಕೆಂಬ ಯತ್ನ, ನಡೆದಾಗ ಬರುವ ಸಂತೋಷ, ಇವು ಮುಖ್ಯ. ಬಾಳಿನ ಎಲ್ಲ ಕು೦ದೂ 
ಬಾಳನ್ನು ಮೀರಿದ ಕುರಿದಿಲ್ಲದ ಒಂದು ಅವಸೆಯನು ಸಿದಾಂತ ಮಾಡುತ್ತದೆ. ಒಳ್ಳೆಯದು 
ಯಾವುದು? ಮನುಷ್ಯನು ತನ್ನ ಸುಖದಷ್ಟನ್ನು ನೋಡಿಕೊಳ್ಳದೆ ಹೆಚ್ಚಿನ ಒಂದು ಒಳ್ಳೆಯದಕ್ಕೆ 
ಹಾತೊರೆಯುತ್ತಾನೆ. ಇದೇ ವಿಶ್ರಪ್ರೇಮದ ಆರಂಭ. ಇದೇ ಒಳ್ಳೆಯದು. 'ಎನ್ನುವುದರ ಮೂಲ. ಈ 
ಭಾವನೆ ಉಂಟಾದ ಮನುಷ ಪ್ಪ ತನ್ನ ನೋವು. ತಿಳಿಯುವುದಿಲ್ಲ. ತನ್ನಡೆನ್ನುವುದನ್ನು ವಿಶ್ವದ 
ಸುಖದಲ್ಲಿ ಕಾಣುವ ಸ್ಥಿತಿಯೇ ಸಿದ್ದನ ಸ್ಥಿತಿ. ಕ್ರೀಸ್ತನು ಉಪದೇಶಿಸಿದ್ದು ಈ ಸತಿಯನ್ನು 
ಭಗವದ್ಗೀತೆಯ ಕರ್ಮಯೋಗಿ ಈ ಸ್ಥಿತಿಯ ಡೀವಿ” ಬುದ್ದನ ಮುಕ್ತಿ ಮಾರ್ಗ “ಇದೇ. ಆದರೆ ಸ 
ನಾವು ಒಳ್ಳೆಯದೆಂದು ಭಾವಿಸುವುದಕೆ ವಿರೋಧವಾಗಿ ನಡೆದೆಂತೆ ಕಾಣಬಹುದು. ಸ 
ಸಂದರ್ಭದಲ್ಲಿ ಸೃಷ್ಟಿಯದು ತಪ್ಪೆಂದು ಹೇಳಬಾರದು. ನಮ್ಮ ಭಾವನೆಯಲ್ಲಿ ತಪ್ಪಿದೆಯೆ ಎಂದು 
ಪರೀಕ್ಷಿಸಬೇಕು. ಪೂರ್ವದಲ್ಲಿ ಮನುಷ್ಯರು ಭಗವಂತನಿಂದ ತಮ್ಮ ತಮ್ಮ, ಜನದ ಸುಖವನ್ನು 
ಮಾತ್ರ ಬಯಸುತ್ತಿದ್ದರು. ನಮ್ಮ ಬಾಳು ಬಿಸ್ತಾರವಾದ ಹಾಗೆ ನಮ್ಮ ದೃಷ್ಟಿ ವಿಸ್ತಾರವಾಗಿದೆ. ಹೀಗೆ 
ನೋಡಿದಲಿ ಸೃಷ್ಟಿಯಲ್ಲಿ ಕೆಟ್ಟುದು ಜ್ವಡೆ ಎನುವುದು ನಮಗೆ ಮುಖ್ಯವಾಗಿ ಕಾಣುವುದಿಲ್ಲ; 
ಕೆಟ್ಟುದನ್ನು ಒಳ್ಳೆಯದಕ್ಕೆ ತಿರುಗಿಸುವುದು ನಮ್ಮ ಕೆಲಸ ಎನ್ನುವುದು ಕಾಣುವುದು. ನೋವು ದೈವ 
ಸಾನ್ನಿಧ್ಯದ ಬ್ರಹ್ಮಚಾರಿಣಿ. ಅದನ್ನು ನಾವು ನಮ್ಮ ಸುಖಕ್ಕಾಗಿ ಉಪಯೋಗಿಸಿಕೊಳ್ಳುವೆವೆಂದರೆ 
ಅದು ನಮಗೆ ಶಾಪ ಕೊಡುವುದು. ಅಮರವಾದ ಒಂದು ಪೂರ್ಣತೆಯ ಸೇವೆಯಲ್ಲಿ ಅದು 
ಇದೆಯೆಂದು ನಾವು ತಿಳಿದರೆ ಅದು ಬ್ರಹ್ಮಾನಂದದ ಒಂದು ಆಕಾರವಾಗಿಯೇ ನಮ್ಮ ಕಣ್ಣಿಗೆ 
ಕಾಣುವುದು. 

ಸ್ವಾರ್ಥದ ಸಮಸ್ಥೆ. ಒಂದು ಕಡೆಯಿಂದ ನೋಡಿದರೆ ನಾನು ಸ ಸೃಷ್ಟಿಯ ಸಾವಿರ ವಸ್ತು 
ಸಮೂಹದಲ್ಲಿ ಒ೦ದು ವಸ್ತು. ಇನ್ನೊ೦ದು ದೃಷ್ಟಿಯಿ೦ದ ನಾನು ಬೇರೆ, ಉಳಿದುದೆಲ್ಲ ನನ್ನಿಂದ 
ಬೇರೆ. ಈ ನಾನು ಎಂಬ ಬುದ್ದಿ ನನಗೆ ಬಹಳ ಪ್ರಿಯವಾದುದು. ಇದನ್ನು ಉಳಿಸಿಕೊಳ್ಳುವುದಕ್ಕೆ 
ನಾವು ಬಹಳ ಪ್ರಯತ್ನ ಮಾಡುತ್ತೇವೆ. ಅತ್ಯವನ್ನು ನಾಶಮಾಡುವುದು ಭಾರತಧರ್ಮದ 
ಮುಖ್ಯೋದ್ದೇಶವಲ್ಲವೆ 7 ಎಂದು ಕೆಲವರು ಕೇಳುವರು. ಆತ್ಯವೆನ್ನುವುದು ಸ್ವಾರ್ಥವಾದಾಗ 
ಅದನ್ನು * ನಾಶಮಾಡಬೇಕೆನ್ನುವುದೇ ಭಾರತ ಧರ್ಮದ ಉದೇಶ. ನಾನು ಎನುನವುದು ವಿಶ್ವದ 
ನೆಯ್ಗೆಯ ಮಗ್ಗದಲ್ಲಿ ಯಾವುದೋ ಒಂದು ಕೆಲಸಕ್ಕಾಗಿ ಹೊರಟಿರುವ ಎಳೆ. ಈ ನಾನು 
ಚೇರೆಯಾಗಬೇಕಿಂದರೆ ಅದು ನಿಷ್ಠಲವಾಗುವುದು. ನಮಗೆ ತಿಳಿಯದ ಭಾಷೆಯ ಮಾತು 
ನಮ್ಮನ್ನು ತಡೆಯುತ್ತದೆ, ನಮಗೆ ಫಲವನ್ನು ಕೊಡುವುದಿಲ್ಲ. ನಾನು ಎಂಬುದರ ಸರಿಯಾದ 


ಅರ್ಥವನ್ನು ತಿಳಿಯದೆ ಇರುವುದು ಇದೇ ರೀತಿಯಾಗಿ ನಮ್ಮ ಜನ್ಮ ಸಫಲವಾಗುವುದನ್ನು 
ತಡೆಯುತ್ತದೆ, ನನಗೆ ಏನನ್ನೂ ಸಾಧಿಸಿಕೊಡುವುದಿಲ್ಲ ನಮ್ಮ ಸ್ವಭಾವದ ಸಹಜ ಗುಣವನ್ನು 
ಸಾಧಿಸಿದಾಗ ನಾವು ಸ್ವತಂತ್ರರಾಗುತ್ತೇವೆ; ಎಂದರೆ ನಮ್ಮ ಧರ್ಮವನ್ನು ನಾವು ಅನುಸರಿಸಿದಾಗ 
ಆ ಧರ್ಮ ಮಾನವನ ಧರ್ಮ: ಸ್ಟಾರ್ಥವನ್ನು ಬಿಡುವುದು, ವಿಶ್ವದ ಕ್ಷೇಮಕ್ಕಾಗಿ ದುಡಿಯುವುದು. 
ದೀಪ ತನ್ನ ಎಣ್ಣೆಯನ್ನೆಲ್ಲ ಉಳಿಸಿಕೊಂಡು" ಉರಿಯದೆ ಇರುವಾಗ ದೀಪವೇ ಅಲ್ಲ. ಅದನ್ನು 
ಹಚ್ಚಿದರೆ ಅದರ ಸ್ವಭಾವ ಪೂರ್ಣವಾಗುತ್ತದೆ; ಅದು ತನ್ನ ಎಣ್ಣೆಯನ್ನು ಉರಿಸಿಬಿಡುತ್ತದೆ. 
ಇತರರ ಶುಭಕ್ಕಾಗಿ ತನ್ನನ್ನು ಹೀಗೆ ದಾನೆ ಮಾಡಿಕೊಳ್ಳುವುದೇ ಬುದ್ದನು ಉಪದೇಶಿಸಿದ 
ನಿರ್ವಾಣ. ಈ ಸ್ಥಿತೆಯಲ್ಲಿ ಕೊಡುವುದು ಏಕೆ ಎ೦ದು ಯೋಚನೆ ಬರುವುದಿಲ್ಲ. ಆಗ ಮನುಷ್ಯನು 
ಕೊಡುವುದರಲ್ಲೆಯೇ ಸುಖವನ್ನು ಕಾಣುತ್ತಾನೆ. ಭಗವದ್ಗೀತೆಯಲ್ಲಿ ಉಪದೇಶಿಸಿರುವುದೂ ಐದೇ 
ವಿಷಯ. ಹೀಗೆ "ಕೊಡುವುದರಲ್ಲಿ. ಹಿರಿಯಡೊಂದು ಆನಂದವಿದೆ. ಕಲೆಗಾರನು ತನ್ನ ಆನಂದಕ್ಕೆ 
ರೂಪವನ್ನು ಕೊಟ್ಟಾಗ ಇದೇ ವ್ಲಾಪಾರ ನಡೆಯುತ್ತದೆ. ತಂದೆ ಮಗುವನ್ನು ಆನಂದದಲ್ಲಿ ಮೇಲಕ್ಕೆ 
ಎಸೆದಾಗ ಪಿದನ್ನು"ಅವನು ಬಿಚ್ಬೆಂತೆ ಕಾಣುತ್ತದೆ. ನಿಜದಲ್ಲಿ ಅದು ಬಹಳ ಪ್ರೇಮದ ವ್ಯಾಪಾರ" 
ಈ ಕಾರಣದಿಂದಲೇ ಸ್ವಾರ್ಥಬುದ್ದಿಯೂ ನಾನು ಎಂಬ ಭಾವವೂ ಮಾಯೆ ಎಂದು ನಮ್ಮವರು 
ಹೇಳಿರುವರು. ನಾಗರಿಕತೆ ತಿಳೆಯದ ಕಾಡುಮನುಷ್ಯನು ಸರಕಾರದ ನೋಟುಗಳನ್ನು 
ಸೇರಿಸಿಡುವಂತೆ ನಾವು ನಾನು ನಾನು ಎಂದು ಮಮಕಾರವನ್ನು ಸೇರಿಸಿಟ್ಟಿರೆ ಉಪಯೋಗವಿಲ್ಲ. 
ಅವನು ನೋಟನ್ನು ಸರಕಾರಕ್ಕೆ ಒಪ್ಪಿಸಿದಾಗ ಅದು ಧನವಾಗುತ್ತದೆ' ಹಾಗೆಯೇ ನಾವು 
ಮಮಕಾರವನ್ನು ಸೃಷ್ಟಿಗೆ ಒಪಿ ಪ್ಪಿಸಿದಾಗ ನಮಗೆ ಆನಂದ ದೊರೆಯುತ್ತದೆ. ನಾವು ಭಗವಂತನ 
ಆನ೦ದದ ಒಂದು ಸ್ವರೂಪ. ಆ ಆನ೦ದ ಅಮೃತವಾದದು. ಇದರಿಂದಲೇ ನಮಗೆ ಸಾವು 
ಕೊನೆಯೆಂದು ತೋರುವುದಿಲ್ಲ, ನಮ್ಮ ಬದುಕು ಅನ೦ತವೆ೦ದು ಮನಸ್ಸಿನಲ್ಲಿ 
ರೂಢಮೂಲವಾದ ಭಾವನೆ ಇರುವುದು. ಮನುಷ್ಯನು ಸ ಸ್ಥಾತ೦ತ್ರ್ಯವನ್ನು ಸ ಸಾಧಿಸಿ ಅಲ್ಪವಾದ 
ಆಸೆಗಳನ್ನೆಲ್ಲ ಬಿಟ್ಟು ಮರಳಿ ಮರಳಿ ಹುಟ್ಟಿ ಅನ೦ತ ಹಾವನೆದಲ್ಲಿ ಉಕ್ಕಿ ಬಾಳಬೇಕು. ದಡಗಳು 
ತಡೆದದರಿ೦ದ ತನ್ನ ಮುಂದಣ ದಾರಿಯನ್ನು ಕಾಣುವ ನದಿಯಂತೆ. ಛ೦ದಸ್ಸು ಕಟ್ಟಿದ್ದರಿ೦ದ ತನ್ನ 
ಲಯವನ್ನು ಸಾಧಿಸುವ ಗೀತದಂತೆ, ತನ್ನ ಕಟ್ಟುಗಳಿಂದ ಬಾಳು ತನ್ನ ಮುಂದಣ” ದಾರಿಯನ್ನು 
ತಿಳಿಯಬೇಕು. ನಾನು ಎನ್ನುವುದು ಬೇಕು. ಆದರೆ ಅದನ್ನು ಬಿಡಲಾರದೆ ಹೋದರೆ ನಮ್ಮ ಅವಸ್ಥೆ 
ಶೋಚನೀಯವಾಗುವುದು. ಮಗುವಿಗೆ ಆಟ ಬೇಕು. ಅದರೆ ಅದನ್ನು ಬಿಟ್ಟು ತಾಯ ಬಳೆ 
ಬರುವುದಕ್ಕೆ ಇಲ್ಲದೆ ಹೋಯಿತೆನ್ನಿ. ಆ ಆಟವೇಕೆ? ನಾನು ಎನ್ನುವುದು ನನಗೆ 
ಬೇಕಾಗಿರುವುದಕ್ಕೆ ಕಾರಣ ನನ್ನಲ್ಲಿ ಅನಂತ ಜೀವನ ಪ್ರಕಟಿವಾಗಿದೆ ಎನ್ನುವುದು. 

ಯೋಗ. ಸೃಷ್ಟಿಯಲ್ಲಿರುವ ಸೊಬಗು ಭಗವಂತನು ನಮ್ಮಲ್ಲಿ “ತೋರಿರುವ ಪ್ರೇಮದ 
ಕುರುಹು. ಇದನ್ನು ತಿಳಿದು ನಾವು ಎಲ್ಲ ವಸ್ತುಗಳಲ್ಲಿಯೂ ಪ್ರೇಮವನ್ನು ತೋರಬೇಕು. ಇದೇ 
ಪ್ರೇಮ ಯೋಗ. “ಪ್ರೇಮ ತೋರಿದೆವೋ ಸೃಷ್ಟಿಯೆಲ್ಲ ನಮಗೆ ಒಂದು ಹೊಸ ಸೊಬಗಿಂದ 
ಕಾಣುತ್ತದೆ; ತೋರಲಿಲ್ಲವೇ ಅದು ಕೇವಲ ಭೋಗ್ಯ ವಸ್ತುವಾಗಿ ಮುಗಿಯುತ್ತದೆ. ಈ ಪ್ರೇಮವನ್ನು 
ತಿಳಿದರೆ ನಮ್ಮ ಬಾಳು ನಮಗೆ ಬಂಧನವಾಗಿ ಕಾಣುವುದಿಲ್ಲ; ಮನುಷ್ಯನು 'ಸ್ವತಂತ್ರನೇ 
ಅಸ್ಪತಂತ್ರನೇ ಎಂಬ ರೀತಿಯ ಪ್ರಶ್ನೆಗಳು ತೋರುವುದಿಲ್ಲ. ವೈಷ್ಣವ ಮತದಲ್ಲಿ ಹೇಳಿರುವಂತೆ 
ಭಗವಂತನೇ ಮನುಷ್ಯನಿಗಾಗಿ ಬಂಧನವನ್ನು ಒಪ್ಪಿಕೊಂಡಿದಾನೆ. ಇದನ್ನು ತಿಳಿದವನಿಗೆ 
ಕರ್ಮವೆನ್ನುವುದು ಬಂಧನವಾಗುವುದಿಲ್ವ ಹೀಗೆ ಬಂಧನವಾಗದಂತೆ ಕರ್ಮಮಾಡುವುದೇ 
ಕರ್ಮಯೋಗ, ಕಟ್ಟಿಲ್ಲ ಬಂಧನವಲ್ಲ; ಕಟ್ಟೆಲ್ಲದ ಸ್ಥಿತಿಯೆಲ್ಲ ಸ್ಥಾತ೦ತ್ರ್ಯವಲ್ಪ. ದುಡಿಯದೆ ಕುಳಿತ 
ಮನುಷ್ಯನು ಕಸದ ಗಡಗಳ ಮಧ್ಯೆ ಇರಬಹುದು. ಅವನ್ನು “ಡಿದ ತೋಟಮಾಡುವವನು 
ದುಡಿಯುತ್ತಿರಬಹುದು. ಈ ದುಡಿತದಲ್ಲಿ ಮನುಷ್ಯನು ತನ್ನ ಅತ್ರದ ಸೌಂದರ್ಯವನ್ನೇ ವಿಕಾಸ 
ಮಾಡುತ್ತಾನೆ. ಆ ಸೌಂದರ್ಯ ಹೊರಗೆ ತೋಟದ ಸೌಂದರ್ಯವಾಗಿ ಕಾಣುತ್ತದೆ. 
ಕರ್ಮವೆನ್ನುವುದು ಒತ್ತಾಯದಿಂದ ಮಾಡಬೇಕಾದ ಕೆಲಸವಲ್ಲ, ಕರ್ಮವನ್ನು ಮಾಡುವುದೇ 
ಒಂದು ಸುಖ. ಬಲ್ಲವನಿಗೆ ಎಲ್ಲ ಕೆಲಸವೂ ಆಟವಾಗಿರುತ್ತದೆ. ಕಾಣದವನಿಗೆ 'ಅಟವೆನ್ನುವುದು 
ತನ್ನ ದಿನದ ಕೆಲಸದಿಂದ ಬೇರೆಯಾದ ಒಂದು ವ್ಯಾಪಾರ. ಕೋಕವು ಅನಂತದ ಸರೂಪವೆಂಬ 
ಕಾರಣದಿಂದ ಪಾಶ್ಚಾತ್ಯ ತತ್ವಜ್ಞರು ಭಗವಂತನು ಇನ್ನೂ ಬೆಳೆಯುತ್ತಿದಾನೆ ಎಂದು ಹೇಳುತ್ತಿದಾರೆ. 
ಕೆಲಸ ಕೆಲಸ ಕೆಲಸ “ವೆಂದು” ಇವರಿಗೆ ಒಂದು ಹುಚ್ಚೆ. ಇದು ಒಂದು ಅತಿ, ಭಾರತವರ್ಷದಲ್ಲಿ 


ಧ್ಯಾನದಲ್ಲಿ ಕುಳಿತು ಕೆಲಸವನ್ನೇ ಮಾಡದೆ ಇರುವುದು ಒ೦ದು ಸ೦ಪ್ರದಾಯ ಬೆಳೆದುಬಂದಿದೆ. 
ಅದು ಒ೦ದು ಅತಿ. ಸರಿಯಾದ ದೃಷ್ಟಿಯಲ್ಲಿ ಅನಂತವಾದದು ಬ್ರಹ್ಮಪೆನ್ನತಕ್ಕದು ಇಲ್ಲಿ ಆಗುತ್ತಿದೆ, 
ಅಲ್ಲಿ ಆಗಿದೆ. ಇಲ್ಲಿಯ ನಾವು ಆದರ ನಿಯಮಕ್ಕನುಸಾರವಾಗ ದುಡಿಯಬೇಕು. ಇನ್ನೊಂದು 
ಜೀವದ ಸ್ವಾರ್ಥ ನೆಮಗೆ ಹಿತಾರ್ಥವಾಗುವುದೇ ಶುಭ ಬುದ್ದಿ ಇದೇ ರೀತಿಯಲ್ಲಿ ಸೊಗಸನ್ನು 
ಸಾಧಿಸುವುದರಲ್ಲಿ ಸೌಂದರ್ಯ ಯೋಗ ಕಾಣುತ್ತದೆ. ವಿಶ್ವದ ಒಂದು ನಿಯಮನಿವಿಷ್ಠವಾದ 
ಗತಿಯಲ್ಲಿ ನಮ್ಮ "ಬಾಳಿನ ಗತಿ ಬೆರೆತಿದೆ. ಅದನ್ನರತು ನಮ್ಮ ಸುಖವನ್ನು ಹೊರಗೆಡಹುವುದೇ 
ಇದರ ತತ್ವ, ಅನಂತವನ್ನು ಸಾಧಿಸುವುದು ಗುರಿಯನ್ನು" ಹೊಕ್ಕ ಆಂಬಿನಂತೆ ಬ್ರಹ್ಮನಲ್ಲಿ 
ಮನಸ್ಸನ್ನು "ೂಗಿಸಿ ನಿಲ್ಲಿಸುವುದು; ಬ ಬ್ರಹ್ಮನನ್ನು ಸಂಪಾದಿಸುವುದಲ್ಲ. “ಮನೆ ಬಿಟ್ಟು ಹೊರಟ" ಪತಿ' 
ಐಶ್ಚರ್ಯವನ್ನೆಲ್ಲ ತನಗೆ ಬಿಡಲು, "ಮೈತ್ರೇಯಿ ಇದರಿಂದ ನಾನು ಸಾಧಿಸುವ ಕಲ್ಯಾಣ 
ಉತ್ತಮವಾದದೇ ಎಂದು ಕೇಳಿದಳು. ಅವನು ಅಲ್ಲವೆಂದನು. ಹಾಗಾದರೆ ಇವುಗಳಿಂದ 
ನನಗೇನು ಪ್ರಯೋಜನ ಎಂದು ಅವಳು ಹೇಳಿದಳು. “'ಸಂಪಾದನೆಯೆನ್ನುವುದು ಸಂಸಾರದ 
ಮಾತು. ಜೀವಾತ್ಮವು ಬ್ರಹ್ಮವನ್ನರಿಯುವುದೆ೦ದರೆ ನದಿ ಸಾಗರದಲ್ಲಿ ಸೇರಿದಂತೆ: ಆ ಸ್ಥಿತಿಯನ್ನು 
ವರ್ಣಿಸುವುದು ಸಾಧ್ಯವಲ್ಲ. ಬ್ರಹ್ಮವನ್ನು ತಿಳಿದವನು ತಿಳಿದೆನೆಂದು ಹೇಳುವುದು ಕೂಡ ಇಲ್ಲ. 
ಅಂತ ಅನ೦ತಗಳ ಮಧೆ ನಗರಗಳ ಅಂತರವಿದೆ. ಇದನ್ನು ದಾಟಬೇಕೆನ್ನುವುದೇ ನಮ್ಮ ಯತ್ನ, 
ಆರತ ಈ ಅಂತ ಮಾರ ಸಾದು ಬುದ್ಧಿಸ್ಹವಾದದು. ತಿಳಿದ ಜೀವ ಭಗವಂತನಿಗೆ ಸದಾ ಈ 
ಸಾಗರವನ್ನು ದಾಟಿಸು ಎ೦ದು ಮೊರೆಯುತ್ತಿರುತ್ತದೆ. ಭಗವಂತನಲ್ಲಿ ಈ ತೀರ ಆ ತೀರ ಎರಡೂ 
ಒಂದೇ, ಇರು ನನ್ನ ತೀರ ಎ೦ದು ತಿಳಿದಷ್ಟು ಕಾಲ ನಾನು ಅಸುಖಿಯಾಗಿಯೇ ಇರಬೇಕು. 
ಇದೂ ಅವನ ತೀರವೆಂದೊಡನೆ ಆ ಅಂತರ ಮರೆಯಿತು. “ಹೇ ದೇವ! ನನ್ನ ಮನೆಯನ್ನು 
ನಿನ್ನದಾಗಿ ಮಾಡಿಯಲ್ಲದೆ ನಾನು ನಿನ್ನನ್ನು ಇನ್ನೆಲ್ಲಿ ನೋಡಬಹುದು? ನನ್ನ ಈ ಕೆಲಸವನ್ನು ನಿನ್ನ 
ಕೆಲಸವಾಗಿ ಮಾರ್ಪಡಿಸಿದಲ್ಲದೆ ನಾನು ನಿನ್ನನ್ನು ರುವುದು ಹೇಗೆ? ನಾನು ನನ್ನ ಮನೆಯನ್ನು 
ಬಿಟ್ಟರೆ ನಿನ್ನ ಮನೆಯನ್ನು" ಸೇರುವಂತಿಲ್ಲ. “ನನ್ನ ಕೆಲಸವನ್ನು ಬಿಟ್ಟರೆ ನಿನ್ನ ಕೆಲಸದಲ್ಲಿ 
ಸೇರುವಂತಿಲ್ಲ. ನೀನು ನನ್ನಲ್ಲಿದೀಯೆ, ನಾನು ನಿನ್ನಲ್ಲಿದೇನೆ. ನನ್ನನ್ನು ಬಿಟ್ಟು ನೀನು ವಂಬ ಮಾತು 
ನಿನ್ನನ್ನು ಬಿಟ್ಟು ನಾನು ಎ೦ಬ ಮಾತು ನಿರರ್ಥಕ. "ಇಲ್ಲಿಯೇ 'ಭವಿಸಾಗರೆ; ಇಲ್ಲಿಯೇ ಆಚೆಯ 
ತೀರ: ತನ್ನನ್ನು ನೀಡೆಂದು ಅದು ನನ್ನನ್ನು ಕರೆಯುತ್ತಿದೆ. ಇಲ್ಲಿ; ಈಗ; ಇನ್ನೆಲ್ಲ ಅಲ್ಲ ಇನ್ನೆಂದಿಗೂ 
ಅಲ್ಲ 


೫2೮. ವಿವಿಧ ವಿಚಾರ 
ವಿವಿಧ ವಿಷಯಗಳನ್ನು ಕುರಿತ ಕೆಲವು ಮುಖ್ಯ ಲೇಖನಗಳ ಗನರನನುು ಇಲ್ಲಿ ಕೊಟ್ಟಿದೆ: 
ಕಲೆಯೆಂದರೇನು? ನೆಮಗೂ ನಾವು ವಾಸವಾಗಿರುವ ಈ ಪ ಪಂಚಕ್ಕೂ' ಸಂಜಂಧ 
ಬಹು ವಿಧವಾಗಿದೆ. ಒಂದು ನಮ್ಮ ದೇಹದ ಪೋಷಣೆಯ ವಿಷಯದ್ದು; "ಒಂದು ನಮ್ಮ ಬುದ್ದಿಗೆ 
ಸೇರಿದ್ದು; ಇನ್ನೊಂದು ನಮ್ಮ ಅತ್ಮಕ್ಕೆ ಸಂಬಂಧಪಟ್ಟದು. ಈ ಫೊನೆಯದು ಪ್ರೇಮದಲ್ಲಿ 
ಪರ್ಯವಸಾನವಾದದು; ಬುದ್ದಿಯನ್ನು ಮಿಂಚಿದೆ, ಬುದ್ದಿಯ ಮಂ ವಿಜ್ಞಾನವನ್ನು, 
ಮೀರಿದೆ. ವಿಜ್ಞಾನದ ಪ್ರ ಪಂಚ ನೆಮ್ಮ ಭಾವನೆಗೆ ವಿಷಯ. ಅತ್ಯದ ಪ್ರ ಪಂಚ ಅದಕ್ಕಿರಿತ ಬಹು" 
ಸಮೀಪ, ಬಹು ನಿಜ. ಮನುಷ್ಯನಿಗೂ ಮೃಗಗಳಿಗೂ ಇರುವ ವೈತ್ಯಾಸ ಮುಖ್ಯವಾಗಿ ಇದರಲ್ಲಿ 
ಅವುಗಳ ತಿಳಿವೆಲ್ಲ ಉಪಯೋಗಕ್ಕೆ ಸಾಕಾದಷ್ಟು. ಮನುಷ್ಯನ ತಿಳಿವು ಇಷ್ಟಕ್ಕೆ 
ಕೊನೆಯಾಗುವುದಿಲ್ಲ. ಉಪಯೋಗಕ್ಕಾಗಿ ಮಾತ್ರವಲ್ಲದೆ ಬೇರೆಯೆ ತೃಪ್ತಿಗಾಗಿ ಅವನು 
ಅಸೆಪಡುತ್ತಾನೆ. ಮನುಷ್ಯನು ಒಳ್ಳೆಯವನಾಗಿರಬೇಕೆನ್ನುವುದು ಒಳ್ಳೆಯತೆನದಿಂದ ಬರುವ 
ಫಲಕ್ಕಾಗಿ ಅಲ್ಲ. ಒಳ್ಳೆಯತನವೇ ಅವನಿಗೆ ಬೇಕು. ಹೀಗೆ ಬಂದು ಪ್ರಯೋಜನಕ್ಕಾಗಿ ಅಲ್ಲದೆ ತನ್ನ 
ಆತ್ಮಸತ್ವದ ವ್ಯಂಜನೆಗಾಗಿ ಅವನು ಕೆಲವು ಕೆಲಸವನ್ನು ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಅವನು" 
ಪಂಚವನ್ನು ತಿಳಿಯುವುದು ಮಾತ್ರವಲ್ಲ. ಅದನ್ನು ಅನುಭವಿಸುತ್ತಾನೆ. ಹಾಗೆ ಅವನು 
ಆನುಭವಿಸುಪುದು ಪ್ರ ಪಂಚದಲ್ಲಿರುವ “ತನ್ನೆ | ಅತ್ಮವನ್ನೆ. ಣ್ಯ ಅನುಭವ ಕಾವ್ಯದಲ್ಲಿ ಆಕಾರವನ್ನು 
ಪಡೆದಾಗ ಕಲೆ ಸೃಷ್ಟಿಯಾಗುತ್ತದೆ. ಈ ಕಾರಣದಿಂದ ಕಲೆಯೆನ್ನುವುದು* ತನಗಾಗಿ ತಾನೇ 
ಅಪೇಕ್ಷಣೀಯ. ಅದಲ್ಲದ ಬೇರೆ ಏನೊಂದು ಪ್ರಯೋಜನ ದೊರೆಯುವುದಕ್ಕಾಗಿ ನಾವು 
ಅದನ್ನುಸ ಷ್ಟಿಸುವುದಿಲ್ಲ' ಕಲೆಯಲ್ಲಿ ಸೌಂದರ್ಯ ರೂಪುಗೊಳ್ಳುತ್ತದೆ. ಆದರೆ ಸೌಂದರ್ಯವನ್ನು 


ಸೃಷ್ಟಿ ಮಾಡುವುದಕ್ಕಾಗಿ ಕಲೆ ಹೊರಡುವುದಿಲ್ಲ. ಈ ಕಾರಣದಿಂದ ಕಲೆ ರೀತಿಯಲ್ಲಿ ಇದೆಯೇ 
ವಿಷಯದಲ್ಲಿದೆಯೇ ಎಂದು ಮೊದಲಾದ ಪ್ರಶ್ನೆಗಳು ಅಪ್ರಸಕ್ವ ಹೀಗೆ ವಿವೇಚನೆಮಾಡಿ ನಾವು 
ಕಲೆಯ ತತ್ವವನ್ನು ತಿಳಿಯಲಾರೆವು. ಮನುಷ ನ ಅನುಭವಕ್ಕೆ. ಬರಬೇಕು ಎಂಬ ಕಾರಣದಿಂದ 
ಬುದ್ದಿಯ ನಿಷಯವಾದ ಭಾವಗಳು ಕಲೆಯಲ್ಲಿ ಬರಲಾರಜಿಂದು ತಿಳಿಯಕೂಡದು. ಅಂಥ 
ಭಾವನೆಗಳು ಕಲೆಯಲ್ಲಿ ಬರಬಹುದು. ಆದರೆ ಹಾಗೆ ಬರುವ ಮೊದಲು ಅವು ವ್ಯಕ್ತಿಗಳಾಗಬೇಕು. 

ಅವುಗಳನು ಹೇಳುವ. ಶಬ್ದಕ್ಕೆ ಜೀವ ಬರಬೇಕು. ಎ೦ದರೆ ಕಲೆ ವಸ್ತುವಿನ” "ಅಂತರ್ಯದ 
ತತ್ವವನ್ನು ಹೂರಗೆಡಹುತ್ತದೆ. ಬರಿಯ ಹೊರಗಣ ವರ್ಣನೆಯನ್ನು ಮಾಡುವುದಿಲ್ಲ. ಪೂರ್ವ 
ದೇಶದ pe ಮುಖ್ಯವಾಗಿ ಈ ಗುರಿಯಿ೦ದ ಮುಂದೆ ಸಾಗಿದೆ. ನಮ್ಮ ಯಪಷಿಗಳು 'ಬ್ರಹ್ಮವನ್ನು 
ಅರಿತಂತೆ ನಮ್ಮ * ಕಲೋಪಾ ಸಕರು ತಮ್ಮ ಕಲೆಯಿಂದ ಬ್ರಹ್ಮವನ್ನು ಸಾಧಿಸಿದಾತೆ. 

ಪರಮಪುರುಷನನ್ನು ತಮ್ಮ ಕಾವ್ಯದಲ್ಲಿ ವ್ಯಕ್ತಗೊಳಿಸಿದ್ದಾರೆ. ಈ ಕಾರಣನಿಂದ" ಭಾರತವರ್ಷದ 
ಸಾಹಿತ್ಯದಲ್ಲಿ ಮತವಿಷಯೆವಾದ" ಕವಿತೆ” “ತುಂಬಿದೆ. “ಡೇವರು ನಮ್ಮ ಜನಕ್ಕೆ ಎಲ್ಲಿಯೋ 
ದೂರದಲ್ಲಿರುವ ದೇವರಲ್ಲ. ಅವನು ದೇವಾಲಯದಲ್ಲಿ ಇರುವಂತೆ ನಮ್ಮ ಮನೆಗಳಲ್ಲೆಯೂ 
ಇದಾನೆ. ಪ್ರೀತಿಯ ಸಂಬ೦ಧದಲ್ಲೆಲ್ಲ ನಾವು ಅವನ ಸಮೀಪ್ಯವನ್ನು ಅನುಭವಿಸುತ್ತೀವೆ. "ನಮ್ಮ 
ಹಬ್ಬಗಳಲ್ಲಿ ಅವನು ನಮ್ಮ ಆರಾಧನದ ಪ್ರಮುಖ ಅತಿಥಿ, ಹೂವು ಹಣ್ಣಿನ ಕಾಲದಲ್ಲಿ, 

ಪರಿಣತವಾದ ವರ್ಷದ ತುಂಬಿದ ಬೆಳಸಿನಲ್ಲಿ, ನಾವು ಅವನ ಪೀತಾಂಬರೆದ ಅಂಚನ್ನು 
ನೋಡುತ್ತೇವೆ, ಅವನ ಹೆಜ್ಜೆಯ ಸ ಸಪ್ಲುಳನ್ನು ಕೇಳುತ್ತೇವೆ. ನಮ್ಮ ಪೂಜೆಯ ಎಲ್ಲ ನಿಜವಾದ 
ವಸ್ತುವಿನಲ್ಲ ನಾವು ಅವನನ್ನು ಪೂಜಿಸುತ್ತೇವೆ; ನಮ್ಮ ಪ್ರೀತಿಯ ನಿಜವಾದ ಆಶಯಗಳಲ್ಲೆಲ್ಲ 
ಅವನನ್ನು 'ಶ್ರೀತಿಸುತ್ತೇವೆ. ಸತವಂತೆಯಾದ ಸ್ತ್ರೀಯಲ್ಲಿ, ಸತ್ಯವ೦ತನಾದ ಪುರುಷನಲ್ಲಿ, ನಾವು 
ಅವನನ್ನು ನೋಡುತ್ತೇವೆ. ಅವನು ನಮ್ಮಮಕ್ಕಳಲ್ಲಿ ಮರಳಿ ಮೆರಳಿ ಆಕಾರವನ್ನು ತಳೆಯುತ್ತಾನೆ. 

ಅನಾದಿಯ ನಿತ್ಯಶಿಶು ಅವನು. ಆದಕಾರಣಿದಿರಿದಲೇ ನಮ್ಮ ಪ್ರೇಮ ಗೀತೆಗಳು ದೇವರ 
ಕೀರ್ತನೆಗಳು. ನಮ್ಮ ಮಗನ ಹುಟ್ಟಿದ ಹಬ್ಬ, ಮಗಳು ತೌರುಮನೆಗೆ ಬರುವುದು ಗಂಡನ 
ಮನೆಗೆ ಹೋಗುವುದು, ಇಂಥ ವಿಷಯಗಳನ್ನು ಸಾಹಿತ್ಯ ಪರತತ್ವದ ಮಾತೆಂಬಂತೆ ಕೃತಿಮಾಡಿದೆ. 
ಈ ದೃಷ್ಟಿಯಿಂದ ನೋಡಿದರೆ ಕಾವ್ಯಕ್ಕೆ ವಿಷಯ ಎನ್ನುವುದು ನಾವು ಎಷ್ಟು ಅನುಭವವನ್ನು 
ವಿಸ್ತಾರ ಮಾಡಿಕೊಂಡರೆ ಅಷ್ಟು ಹೆಚುವುದು. ರಾಜರಾಣಿಯವರ ಸಂಸಾರ ಮಾತ್ರ ಕಾವ್ಯಕ್ಕೆ. 
ವಸ್ತುವಲ್ಲ; ಸಾಮಾನ್ಯ ಜೀವನವೂ ಯೋಗ್ಯ ವಸ್ತುವೇ. ಈ ಅನುಭವ ಮನುಷ್ಯನಿಗೆ ಬಹಳ 
ಆವಶ್ಯಕವಾದ ಕಾರಣ ಅದು ಅನಿರೀಕ್ಷಿತವಾದ ಅಸೇಕ ಕಡೆಗಳಲ್ಲಿ ) ಕಲೆಯನ್ನು ತೋರಿಸುತ್ತದೆ: 

ರೈಲ್ವೆ "್ವೀಷನ್ನಿನಲ್ಲಿ ಗಿರಣಿಗಳಲ್ಲಿ ಬ೦ದೀಖಾನೆಗಳಲ್ಲಿ ಎಂದರೆ' ಕಲೆಯೆನ್ನುವುದು ಆತ್ಮದ 
ಬಿಶ್ವಯ್ಯದ ಹೊರ ಹೊಮ್ಮು. ಬೇರೆ ಯಾವುದರಿಂದಲೂ ತುಂಬದ ಒಂದು ಪ್ರವ್ಯತ್ತಿ ಅದರಿಲದ 
ಪೂರ್ತಿಯಾಗುತ್ತದೆ. ಅದರಲ್ಲಿ ನಾವು ಅಮರವಾದ ಒಂದು ತತ್ವಕ್ಕೂ ನಮಗೂ" ಬೆಳೆಯುವ 
ಪ್ರೇಮವನ್ನು ವ್ಯಕ್ತಪಡಿಸುತ್ತೀಷೆ. ಇದರಿಂದಲೇ ನಮ್ಮ ಪೂರ್ವಿಕರು ಸುಂದರವಾದ ಸ್ಥಳಗಳಲ್ಲಿ 
ಯಾತ್ರಾ ಸ್ಥಾನಗಳನ್ನು ಮಾಡಿದರು. 

ಆತ್ಮಪ್ರಪ೦ಚ. ವಿಜ್ಞಾನ ನಮ್ಮ ಇಂದ್ರಿಯಗಳ ಅನುಭವವನ್ನು ಅತಂತ್ರವೆನ್ನುತ್ತದೆ; 

ಅವುಗಳಿಗೆ ದು ಬಹಳ “ಚಿಲೆಯನ್ನು ಕೊಡುವುದಿಲ್ಲ ವೃಕ್ತಿಗಾದರೋ ಈ ಅತಂತ್ರವುದ 
ಅನುಭವವೆನ್ನುವುದೇ ನಿಜವಾದ ಅನುಬೆವ. ನಾಯವಾಗಿ ನೋಡಿದರೆ ವಿಜಾನ ಯಾವುದನ್ನು 
ಬಹಳ ಪರೀಕ್ಷೆಯಿಂದ ಸರಿ ಎಂದು ಹೇಳುತ್ತದೆಯೋ ಅದರಂತೆಯೇ ಬರಿಯೆ ಅನುಭವದಿಂದ 
ನಾವು ಗ್ರಹಿಸುವ ವಿಷಯವೂ ನಿಜವಾದದು. ಮನುಷನ ಅನುಭವಕ್ಕೆ ವಿಷಯಗಳು 
ಕಾಲದೇಶಗಳು. ಈ ಎರಡರಲ್ಲಿಯೂ ಅನುಭವಕ್ಕೆ ಬರತಕ್ಕದು ಬೇರೊಂದು ದೃಷ್ಟಿಯಿಂದ 
ನಿಜವಲ್ಲದಿದ್ದರೂ ನಮ್ಮ ದೃಷ್ಟಿಯಿಂದ ನಮಗೆ ನಿಜವಾಗಿರುತ್ತದೆ. ಒಂದು ತಿಂಗಳನ್ನು ಒಂದು 
ದಿವಸದಂತೆ "ಓಡಿಸಬಲ್ಲೆವಾದರೆ ಸುಮ್ಮನಿರುವ ಮರಗಳು ಬೆಳೆಯುವಂತೆ ಕಾಣುವುವು. ಒಂದು 
ಕ್ಷಣವನ್ನು ಒಂದು ತಿಂಗಳಂತೆ ಎಳೆದೆವಾದರೆ ಒ೦ದು ಜಲಪಾತ ನಿಶ್ಚಲವಾಗಿ ಮರದಂತೆ 
ಕಾಣುವುದು. ಎ೦ದರೆ ನಮ್ಮ ಮನಸ್ಸು ಕಾಲ ದೇಶದ ಯಾವ ಪರಿಮಿತಿಯನ್ನಿಟ್ಟುಕೊಂಡು 
ಆಗಿದೆಯೋ ಅದಕ್ಕೆ ಅನುಸಾರವಾಗಿ ಸ ಸೃಷ್ಟಿ ನಮ್ಮ ಅನುಭವಕ್ಕೆ ಬರುತ್ತದೆ. ಎಂದರೆ" ಆ ಸೃಷ್ಟಿಯ 
ಸ್ಥಿತಿ ಬೇರೆ ಯಾವುದೋ ಒಂದಿದೆಯೆಂದೂ ಅದು ಮನಸ್ಸಿ ನಲ್ಲಿ ಪ್ರತಿಬಿಂಬವಾಗುವುದು ಶೀಗೆ 
ವೆಂದೂ ಹೇಳುವುದಾಗದು. ನಮ್ಮ ಪಾಲಿಗೆ ಸೃಷ್ಟಿ ಇರುವುದೆನ್ನುಪುದೇ ಹಾಗೆ. ಈ ಕಾರಣದಿಂದ 


ಆತ್ಮದ ಸ೦ಸ್ಕಾರ ಬೇರೆಯಾಗುವಹಾಗೆ ಅನುಭವ ಬೇರೆಯಾಗುತ್ತದೆ. ಒಂದು ಗೀತದ ಹಿಂದೆ 
ಒಂದು ಮನಸ್ಸಿರುತ್ತದೆ. ಗೀತೆಗೆ ಪ್ರಸ್ತಾರಹಾಕಿದರೆ ಆ ಮನಸ್ಸನ್ನು ತಿಳಿದಂತಾಗುವುದಿಲ್ಲ ಆ 
ಗೀತೆಯಲ್ಲಿ ಅದರ ಪ್ರಸ್ತಾರಕ್ಕೆ ಮಿಗಿಲಾದ ಒ೦ದು ತತ್ತವಿದೆ. ಒಂಡೇ 'ಆಟದಲ್ಲಿ ಹತ್ತು ಜನಕ್ಕೆ "ಹತ್ತು 
ವಿಧವಾದ ಸುಖ ಕಾಣಬಹುದು. ಇಂಥ ಎಡೆಯಲ್ಲೆ ಮುಖ್ಯವಾದದು ಆತ್ಮತತ್ವ. ಅನಂತವಾದ 
ವಸ್ತು ಅ೦ತ್ಯವುಳ್ಳ ಸೃಷ್ಟಿಯಲ್ಲಿ ತನ್ನ ವ್ಯಂಜನೆಗಾಗಿ ಜೀವಗಳನ್ನು ಮಾಡಿಕೊಂಡಿದೆ. ವಿಜ್ಞಾನಕ್ಕೆ ಈ 
ವಾರು ಅಫಿವೆಣಪೆರಿದು ಕಾಣಬಹುದು. ಅನಂತವಾದದು ಅಂತ್ಯದಲ್ಲಿ ರೂಪುಗೊಂಡಿದೆ 
ಎನ್ನುವುದು. ಹೇಗೆ? ಆದರೆ ಈ ಅವಿವೇಕವು ಬಹು ಹಿಂದಣಿಂದ ಬಂದಿರತಕ್ಕದು. ವಿಜ್ಞಾನ 
ಮಾತ್ರದಿಂದ ಮನುಷ್ಯನಿಗೆ ನಿಜ ತಿಳಿಯುವುದಿಲ್ಲ. ಹಾಗೆಯೇ ಅನಂತವೆನ್ನುವುದನ್ನು ಮೌತ್ರ 
ಹುಡುಕುವುದರಿಂದಲಾ ಫಲವಿಲ್ಲ. ಒಂದು ಕಥೆಯಲ್ಲಿ ಒಂದೊಂದು ವಾಕ್ಕಕ್ಕೂ ಅರ್ಥವಿದೆ; 
ಹಾಗೆಯೇ ಎಲ್ಲ ವಾಕ್ಯವೂ ಸೇರಿ` ಒಂದು ಅರ್ಥವಿದೆ. ಮಾತಿಗೆ ಮಾತಿಗೆ *ಸರೆಬಂಧವಿಲ್ಲದೆ 
ವಾಕ್ಯವಾಕ್ಯಕ್ಕೆ ಸೆಂಬರಿಧವಿಲ್ಲದಿದ್ದರೆ ನಾವು ಮಾತಿನ ಹಿಂದೆ ಒಂದು ಮನಸಿತ್ತಿಂದು 
ಹೇಳುವಂತಿಲ್ಪ. ವಾಕ್ಯಗಳು ಸೇರಿ ಒಂದು ಕಥೆ. ಆಗುವುದರಿ೦ದಲೇ ಅದನ್ನು ಹೇಳಿದ್ದು ಒಂದು 
ಮನಸ್ಸು ಎಂದು "ವ್ಯಕ್ತವಾಗುವುದು. ಹಾಗೆಯೇ ಅರ್ಥಪೂರ್ಣವಾದ ಈ ಸೃಷ್ಟಿಯಲ್ಲಿ 
ಅನಂತವಾದ ಒಂದು ತತ್ವ ಕಾಣುತ್ತದೆ. ತತ್ವ ಕಾಣುವುದಕ್ಕೆ ಆಕಾರ ಆವಶ್ಯಕ. ಅನಂತವಾದ ತತ್ವ 
ಅಂತ್ಯವುಳ್ಳ ಆಕಾರದಲ್ಲಿ” ಕಾಣಲಾರದ್ದರಿರಿದ ಆ ಆಕಾರವು ಮಾರ್ಪಡುತ್ತಲೇ ಇರಬೇಕು" 
ಅದರಿಂದಲೇ ಈಶೋಪನಿಷತ್ತಿನಲ್ಲಿ ಈ ಜಗತ್ತೆಲ್ಲ ಈಶನದೆಂದು ತಿಳಿ ಎಂದು ಹೇಳಿರುವುದು. 
ರೂಪವನ್ನು ಮಾತ್ರ ನೋಡಿದರೆ ಎಲ್ಲವೂ ಮಾಯೆಯೆಂದು ಕಾಣುವುದು. ಒಂದು ಹೂವನ್ನು 
ಕಡಿದು ಅರೆದು ಶುಡಿಮಾಡಿದರೆ ಅದರ ಸ್ವರೂಪ ನಮಗೆ ತಿಳಿಯುವುದಿಲ್ಲ ಅದರ ಸ್ವರೂಪ 
ನಮಗೆ ತಿಳಿಯುವುದು ನಾವು ಅದರ ಸೊಗಸನ್ನು ಅನುಭವಿಸಿದಾಗ. ಅದರಿರಿದಲೇ 
ಉಪನಿಷತ್ಕಾರರು, ಪರತತ್ವವನ್ನು ವರ್ಣಿಸ ಹೋದ "ಮಾತು ಹಿಂದಿರುಗುತ್ತದೆ, ಮನಸೂ 
ಹಾಗೆಯೇ, * ಎಂದು ಹೇಳಿದರು. ಆದರೆ ಬ್ರಹ್ಮದ ಆನಂದವನ್ನು ಅನುಭವಿಸಿದವನು 
ಯಾವುದಕ್ಕೂ ಭಯಪಡಬೇಕಾದದಿಲ್ಲ. ಮನುಷ್ಯನು ಅಂತ್ಯವುಳ್ಳದರಲ್ಲೆ ಕೆಲಸಮಾಡ ಬೇಕು, 
ಅನಂತವಾದದರಲ್ಲಿ ಸುಖಿಯಾಗಬೇಕು. ಆದುದರಿಂದ ಪ೦ಚದಲ್ಲಿ ಕೆಲಸದಲ್ಲಿ 
ತೊಡಗುವುದು ಅವನ ಕರ್ತವ್ಯ. ಹಾಗೆ ಮಾಡದೆ ಇದರೆ ಮನುಷ್ಯನು ಮಾನವಜನದಿಂದ 
ಮುಂದುವರಿಯಲಾರನು. ಕೆಲಸ ಮಾಡಬೇಕು; ಕೆಲಸಕ್ಕೆ ಮಿಗಿಲಾಗಿರಬೇಕು. ಬಾಳ ಕೆಲಸಕ್ಕೆ 
ಮಿಗಿಲಾಗಿರದೆ ಅದರ ತೊಡಕಿಗೆ ಸಿಕ್ಕಿದೆವಾದರೆ ತನ್ನ ಹಳ್ಳಕ್ಕೆ ಹೆಚು ಮರಳನ್ನು ಹೊತ್ತು ತರುವೆ 
ಹೊಳೆಯಂತೆ ನಮ್ಮ ಬದುಕಿನ ದಾರಿಯನ್ನು ನಾವೇ ಮುಚ್ಚೆ ಬಿಡುಪೆವು. ಕೆಲಸ ಅವಶ್ಯಕ: ಆದರೆ 
ಅದಕ್ಕೆ ಮಿಂಚಿದ ಬದುಕು ಒಂದಿದೆ; ಅದೇ ಪರಮಾತ್ಮನ ಬದುಕು. ನಾವು ಇದನ್ನು ತಿಳಿದು 
ನಡೆಯೆಬೇಕು. ಇದನ್ನು ತಿಳಿಯುವುದರಿಂದ ನಮಗೆ ಬಾಳಿನಲ್ಲಿ ಎಂದಿನಂತೆ ಶ್ರದ್ದೆಯೇನೋ 
ಇರುತ್ತದೆ; ಆದರೂ 'ತ್ಯಾಗದಲ್ಲಿ ಸುಖ ಕಾಣುತ್ತದೆ. ಮಾನವನು ತನ್ನ ಹೃದಯದೊಳಗೆ 
ಪರತತ್ವವನ್ನು ಅರಿತಿದಾನೆ. ಅದನ್ನನುಭವಿಸಿದ ಉಪನಿಷತ್ಕಾರನು ಪ್ರಪಂಚವನ್ನು ಬಿಡಲಿಲ್ಲ, 
ಪರತತ್ವವನ್ನು ಉಳಿಸಿಕೊಂಡನು. ಇದನ್ನು ಬಲ್ಲವನಿಗೆ ಈ" ಹ್‌ ಎಲ್ಲಿಗೋ" ಹೋಗುವ 
ಜೀವನೆಗೆ ದಾರಿಯ ಒಂದು ಛತ್ರವೆಂದು ತೋರುವುದಿಲ್ಲ; ಅದಕ್ಕೆ ಇಷ್ಟವಾದ ಆವಾಸ 
ಸ್ಥಾನವಾಗಿ ಕಾಣುತ್ತದೆ. ಬಲ್ಲ ಜೀವನಿಗೆ ಈ ಸೃಷ್ಟಿ ತಾನು ಆಪೇಕ್ಷಿಸುವ ಪರತತ್ವದ ಆನಂದ 
ಮಂದಿರ. 

ದ್ವಿಜತ್ಹ. ಒಂದು ಮರ ಮತ್ತು ಅದು ಇರುವ ಪ್ರಪಂಚ ಎಂಬಲ್ಲಿ ಒಬ್ಬ ವ್ಯಕ್ತಿ 
ಅವನಿರುವೆ ಪ್ರ ಪಂಚ ಎಂಬಲ್ಲಿ, ಒಂದು "ವಿಧದಲ್ಲಿ ದ್ವೈತ ಇದೆ. “ಅದರೆ ಇದು ಒಂದೇ ವಸ್ತುವಿನ 
ಅಂಗಗಳ ದ್ವಿಧಾಭಾವ. ಮರ ತಾನಿರುವ ಸೃಷ್ಟಿಯ "ಸ ಸ್ಥಾನದೊಂದಿಗೆ ಬೆರೆತು ಬೆಳೆದ ಹಾಗೆಲ್ಲ 
ದೊಡ್ಡ ದಾಗುತ್ತದೆ. ಹೀಗೆಯೇ ಒಬ್ಬ ವ್ಯಕ್ತಿಯೂ ಸೃಷ್ಟಿಯ ನಿಯಮಕ್ಕೆ ಅನುಗುಣವಾಗಿ ಬೆಳೆದ 
ಹಾಗೆ” ದೊಡ್ಡವನಾಗುತ್ತಾನೆ. ಬದುಖಿ ಫೇಲಣ “ಹಟಲಿಗೆ ಹೋದಹಾಗೆಲ್ಲ ಒಂದು ವಸ್ತು 
ಯಾವುದೋ" ಒಂದು ಗುಣದಲ್ಲಿ ಮುಂದುವರಿಯುವುಡೆನುವುದು, ಇತರ ಗುಣಗಳಿಗಾಗಿ ಇತರ 
ವಸ್ತುಗಳನ್ನು ಅವಲಂಬಿಸಿರುವುದೆನ್ನುವುದು, ಹೆಚ್ಚುತ್ತದೆ. ಮೇಲ್ತರದ ಜೀವಗಳಲ್ಲಿ ಲಿಂಗಭೇದ 
ಉಂಟಾಗುವುದು ಇದಕ್ಕೆ ಉದಾಹರಣೆ. ಹೀಗೆ” "ಒಂದೊಂದು ವಸ್ತುವೂ ಸಾಪೇಕ್ಷವಾಗಿ 
ಅವಲಂಬಿಯಾಗಿ ತಾನೂ" ಆ ಬೇರೆಯ ಇನ್ನೊಂದು ವಸ್ತುವೂ ಒಂದು ಎಂಬುದನ್ನು ತೀವ್ರವಾಗಿ 


ಅನುಭವಿಸಬೇಕಾಗುತ್ತದೆ. ಅಪೇಕ್ಷೆಯ ಕಾರಣದಿ೦ದ ಮೈತ್ರಿ ಬೆಳೆಯುತ್ತದೆ; ಸೃಷ್ಟಿಯೊಂದಿಗೆ 
ಸಾಮರಸ್ಯವು ಆವಶ್ಯಕ ಎಂಬುದು ಕಾಣುತ್ತದೆ. ಮರಗಳಲ್ಲೆ ಮೃಗಗಳಲ್ಲಿ a 
ಮಾತ್ರ ಇರುವ ಈ ಸಾಪೇಕ್ಷತೆ ಮನುಷ್ಯನಲ್ಲಿ ನೀತಿಯಲ್ಲಿಯೂ "ಕಾಣುತ್ತದೆ. ಎದುರಿಗೆ 
ಕಾಣುವುದು ಅಸಮಗ್ರ ಸ್ಥಿತಿಯಾದುದರಿಂದ ಸಮಗ್ರವಾದ ಸ್ಥಿತಿಯೊಂದು ಊಹೆಗೆ ಬರುತ್ತದೆ. 
ಎಲ್ಲದರೊಂದಿಗೆ ಸೇರ ಒಂದಾಗುವುದು ಎನ್ನುವುದೇ ಮನುಷ್ಠನ ಆತ್ಮದ ದೊಡ್ಡ ಆಸೆ. ಈ 
ಉದ್ದೇಶದಿಂದ ಉತ್ತಮ ಜೀವವು ತಾನು ಬೆಳೆಯುವಲ್ಲಿ ತೆಗೆದುಕೊಳ್ಳುವಂತೆ “ಕೊಡಲೂ 
ಕೊಡುತ್ತದೆ; ಹಾಗೆ ತೊಟ್ಟು ಅಸಂಪೂರ್ಣವಾದ ಬಾಳನ್ನು ಸಂಪೂರ್ಣವಾಗಿ ಮಾಡಲು 
ಯತ್ನಿಸುತ್ತದೆ. ಈ ದೃಷ್ಟಿಯಿಂದ ನೋಡಿದರೆ ವಿಜ್ಞಾನಶಾಸ್ತ್ರವೆಲ್ಲವೂ ಸಂಪೂರ್ಣತೆಯನ್ನು 
ಸಾಧಿಸುವುದಕ್ಕೆ ಬೇಕಾದ ಶಕ್ತಿಗಾಗಿ ಮಾನವನು "ಮಾಡಿರುವ ಪ್ರಯತ್ನ. ಇರುವಷ್ಟರಿಂದ 
ತೃಪ್ತನಾಗದೆ ಬೇರೆ ಯಾವುದೋ ಕಲ್ಯಾಣಕ್ಕೆ ಹಾರೈಸುವುದರಿ೦ದ ಮಾನವನು ಆ ಕಲ್ಯಾಣದ 
ವಿಷಯದಲ್ಲಿ ನಂಬಿಕೆಯುಳ್ಳವನಾಗಿದಾನೆ" ಎನ್ನುವುದು ಕಾಣುತ್ತದೆ. ಈ ಕಲ್ಯಾಣವನ್ನು 
ಸಾಧಿಸುವುದಕ್ಕಾಗಿ ಮಾನವನು ಪ್ರಕೃತಿಯನ್ನು "ವಿರೋಧಿಸಿದಂತೆ' ಕಾಣಬಹುದು ಇದು. 
ಹಗೆಯಿಂದ ಬೆರುವ ವಿರೋಧವಲ್ಲ. ತಾಯ ಗರ್ಭದಿಂದ ಬೇರೆಯಾಗಲು ಯತ್ನಿಸುವ 
ಮಗುವಿನ ರೀತಿ. ಮತಗಳಲ್ಲಿ ಅಲ್ಲಲ್ಲಿಪ್ರ ಪಂಚವನ್ನು ಹಳಿಯುವ ಭಾವ ಕಾಣುತ್ತದೆ. ಅದೆಲ್ಲದರ 
ಅರ್ಥವೂ ಇದೇ. ಮನುಷ್ಯನು' "ಇರುವಷ್ಟು ಸುಖದಿಂದ ತೃಪ್ತನಾಗಲಾರನು. ಅವನು 
ಸಾಧಿಸಬೇಕಾದ ಹೆಚ್ಚಿನ ಸುಖ ಬೇರೆ ಇದೆ. ಇದು ಯಾವುದೆಂದರೆ ವಿಶ್ವದೊಂದಿಗೆ 
ಬೆರೆಯುವುದು. ವಿಸ್ತಾರವಾದ ವಿಶ್ವದೊಂದಿಗೆ ತಾನು ಬೆರೆಯುವುಡೆಂದರೆ ಏನು? ತಾನೂ 
ಅನಂತನಾಗುವುದು. ಎರೆದರೆ ಅನಂತವಾದ ವಸ್ತುಚಯವನ್ನು 
ಪರಿಚಯಮಾಡಿಕೊಳ್ಳುವುದರಿಂದ ಎಂದಲ್ಲ. ತನ್ನನ್ನು ತಾನು ತಿಳಿದುಕೊಳ್ಳುವುದರಿಂದೆ. 
ಮನುಷ್ಯನು ಈ ಪರಮ ಉದ್ದೇಶವನ್ನು ಸಾಧಿಸುವರು. ನಾನು ಎನ್ನುವುದು ಬೇರ ಎಂದು 
ಸಾಧಿಸುವುದು ಮೊದಲ ಅವಸ್ಥೆ. ನಮ್ಮದೊಂದು ಪ್ರ ಪ೦ಚ ಇರುವುದಕ್ಕೆ ಈ ನಾನು ಎನ್ನುವುದರ 
ಭಾವ ಅವಶ್ಯಕ. ಇದಾದಮೇಲೆ ಈ ಪ್ರಪಂಚ ಇತರರ ಪ್ರಪಂಚವೂ ಹೌದು, ಇದು ನಮ್ಮೆಲ್ಲರ 
ಪ್ರಪಂಚ, ನಾವೆಲ್ಲರೂ ಒ೦ದು, ಒಂದು ಮಹಾತತದ ಬಿಂಬಗಳು ನಾವು, ಎಂದು ಕಾಣುವುದು 
ಎರಡನೆಯ ಅವಸ್ಥೆ ಈ ಸ್ವಿತಿಗೆ ಬರಬೇಕಾದರೆ ಮನುಷ್ಯನು ಆಸೆಗಳನ್ನು ಜಯಿಸಬೇಕು; ತನ್ನ 
ಶಕ್ತಿಯನ್ನು ಉಪಯೋಗಿಸಿ ಶುಭವನ್ನು ಸ್ನಜಿಸಬೇಕು; ತನ್ನಂತೆ ಇತರರೂ. 
ಸ್ವತಂತ್ರರಾಗಿರುವುದಕ್ಕೆ ಅವಕಾಶ ಕೊಡಬೇಕು: ದೇವರು ಮಾನವನನ್ನು ಹುಡುಕುತ್ತಿರುವಂತೆ 
ತಾನು ದೇವರನ್ನು ಹುಡುಕುತ್ತಾ ಹೋಗಬೇಕು. ಮಾನವನ ಚರಿತ್ರೆಯಲ್ಲಿ ಈ ಚೆಳವಣಜಿಗೆ 
ಕಾಣುತ್ತದೆ. ಮಾನವನು ಅನೇಕ ವೇಳೆ ಸೋತು, ಅನೇಕ ವೇಳೆ ನಿಂತು ಅನೇಕ ವೇಳೆ 
ಹಿಮ್ಮೆಟ್ಟೆದಂತೆ ಕಂಡು, ಈ ಭಾವವನ್ನು ಮತದಲ್ಲಿ ಮುಂದುವರಿಸಿದಾನೆ. ಈ ಯತ್ನದಲ್ಲಿ 
ಮನುಷ್ಯನು ಅನುಭವಿಸಿರುವ ಅಪಜಯವೆಲ್ಲ ಮುಂದೆ ಬರುವ ಜಯವನ್ನು ಉದ್ದೋಷಿ 
ಹೇಳುತ್ತದೆ. ಬದುಕು ಅಸಂಪೂರ್ಣವಾಗಿರುವುದು, ಬದುಕಿನಲ್ಲಿ ಕಷ್ಟವಿರುವುದು, ae 
ಸಂತೋಷಕ್ಕೆ ದೊಡ್ಡ ಕಾರಣ. ಇದು ಅಸಂಪೂರ್ಣ, ಇಲ್ಲಿ “ಕಷ್ಟ ಎಂಬಲ್ಲಿಯೇ 
ಸಂಪೂರ್ಣವಾದದು, ಆನ೦ದಮಯವಾದದು ನಮ್ಮ ಗುರಿ ಒಂದು” ಇದೆ ಎಂದು 
ನಿರ್ಧರವಾಗುತ್ತದೆ. ಆ ಸ್ಥಿತಿ ಈ ಸ್ಥಿತಿಯ ಪರಮ ಗತಿ, ಪರಮ ಸಂಪತ್ತು, ಪರಮ ಲೋಕ, ಪರಮ 
ಅನಂದ. 

ಕವಿಯ ಧರ್ಮ. ಸೃಷ್ಟಿಯ ತತ್ವ ಸಂಖ್ಯೆಯಲ್ಲ, ವಿಸ್ತಾರವಲ್ಲ; ಇವುಗಳನ್ನು ಒಳಗೊಂಡ 
ಏಕತೆ. ಅದನ್ನು ತಿಳಿಯುವುದಕ್ಕೆ ಪರೀಕ್ಷೆ "ಸಾಧನವಲ್ಲ; ಸಹಾನುಭೂತಿ ಸಾಧನ. ಕವಿ 
ಬಾಲಕನಾಗಿದ್ದಾಗ ಮರಗಳೆಲ್ಲ ಸತ್ವಗಳೆಂಬ "ಭಾವನೆಯಲ್ಲಿದ್ದೆರು. ಅವು ಸತ್ವಗಳೆನ್ನುವುದು ನಿಜ. 
ಇದೇ ಅಭಿಪ್ರಾಯವನ್ನು "ವರ್ಡ್‌ವರ್ತ್‌ ಕವಿ ಹೇಳಿದ್ದಾನೆ. ಬಾಲೈದ ಈ ಭಾವನೆ 
ವಯಸ್ಸಾದಮೇಲೂ ಇರುತ್ತದೆ. ಚಂದ್ರನಿಂದ ಒಬ್ಬ ಮನುಷ್ಯನು ಭೂಲೋಕಕೆ ಬಂದು 
ಗ್ರಾಮೋಫೋನ್‌ ಹಾಡುವುದನ್ನು ಕೇಳಿದರೆ ಅದರ ಪೆಟ್ಟಿಗೆಯಲ್ಲಿ ಕಿನ್ನರಿಯೊಬ್ಬಳನ್ನು 
ಸೆರಹಿಡಿದುಹಾಕಿದೆಯೆಂದು ಊಹಿಸಬಹುದು. ಮೊತ್ತದಲ್ಲಿ ಆ ಬಾವನೆ ನಿಜ. ಹಾಗೆಯೇ ನಾವು 
ಷ್ಟಿಯ ಈ ಲೀಲೆಯನ್ನು ಮಾಡತಕ್ಕ ಒ೦ದು ಸತ್ತವಿಡೆಯೆ೦ಿದು ಊಹಿಸುತ್ತೇವೆ. ಇದೇ ಕವಿಯ 
ಷ್ಟಿಯ ಮುಖ್ಯಫಲ. ಈ" ದೃಷ್ಟಿ ಕೀಟ್ಸ್‌ ಕವಿಗೆ ಇತ್ತು ಇದೇ ಕವಿಯ ಧರ್ಮಮೀಮಾಂಸೆ. ಇದು 


2 


ಸ್ಪಷ್ಟವಾದ ನಿರ್ದಿಷ್ಟವಾದ ಧರ್ಮವಲ್ಲವೆಂದು ತೋರಬಹುದು. ಆದರೆ ಯಾವ ಸ್ಪ ಸ್ಪಷ್ಟವಾದ 
ನಿರ್ದಿಷ್ಟವಾದ ಧರ್ಮಕ್ಕಿಂತಲೂ ಇದು ಕಡಮೆಯಲ್ಲ ಈ ಧರ್ಮದ ಜ್ಞಾನವು ಬೆಳೆದ ರೀತಿ ಷೆಲ್ಲೀ 
ಕವಿಯ ಕಾವದಲ್ಲಿ ಕಾಣುತ್ತದೆ. ಸೃಷ್ಟಿಯ ಸೌರಿದರ್ಯ ಬಹು ದುರ್ಬಲವಾಗಿರುವಂತೆ 
ಕ್ಷಣಭಂಗುರವೆಂಬರಿತೆ ಕಾಣುತ್ತದೆ. ' ಆದರೆ ಹಾಗೆ ಕಾಣುವುದಕ್ಕೆ ಮನುಷ್ಯನ ಬಾಳು 
ದುರ್ಬಲವೂ ಕ್ಷಣಭಂಗುರವೂ "ಆಗಿರುವುದು ಕಾರಣ. ಸತ್ಯವಾಗಿ ನೋಡಿದರೆ ಸೌಂದರ್ಯ 
ಆದ್ಯಂತರಹಿತವಾದುದು. ಈ ಅದ್ಯಂತರಹಿತವಾದ ಸ ಸೌಂದರ್ಯದ ಹಾರೈಕೆಯಲ್ಲಿ ಬದುಕೆಲ್ಲ 
ನಿಂತಿದೆ. ಈ ಹಾರೈಕೆಯಿಂದಲೇ ಷೆಲ್ಲೀ ಕವಿ ಜೀವಿಸುತ್ತಿದ್ದನು. ಅವನಂತೆ ಎಲ್ಲ ಆಸ್ತಿಕರೂ ಈ 
ಹಾರೈಕೆಯಲ್ಲಿ ಜೀವಿಸುವರು. 

ವನದ ಧರ್ಮ. ಸೃಷ್ಟಿಯ ಎದುರಿಗೆ ನಿಂತ ಮನುಷ್ಯನು ಅದರ ವಿಷಯದಲ್ಲಿ ತನ್ನ 
ಪರಿಸ್ಥಿತಿಗನುಸಾರವಾಗಿ ನಡೆದುಕೊಳ್ಳುತ್ತಾನೆ. ಭಾರತ ವರ್ಷದ `ಯಷಿಗಳು ವಿಶ್ವದ ಏಕತ್ವವನ್ನು 
ತಿಳಿಯುವುದರಿಂದ ಮನುಷ್ಯ ನು ಮುಕ್ತನಾಗುವನೆ೦ದು ಅಭಿಪ್ರಾಯ ಪಟ್ಟರು. “ಪ್ರಪಂಜ" ವಸ್ತು 
ನಿಚಯವೆಂದು ಭಾವಿಸುವರೆದು ನಾವು ಸಂಪಾದನೆಯಲ್ಲಿ ತೊಡಗುತ್ತೀವೆ. ಎಲ್ಲವೂ ಆತ್ಮ 
ತತ್ವವೇ ಎಂದು ಭಾವಿಸಿದಂದು ಆತ್ಮಜ್ಞಾನಕ್ಕೆ ಯತ್ನ ಮಾಡುತ್ತೇವೆ. ಮನುಷ್ಯನು 
ಸರಿಪೂರ್ಣನಾಗುವುದಕ್ಕೆ ಪ್ರಕೃತಿಯೊಂದಿಗೆ ಸ್ನೇಹವನ್ನು ಬೆಳಸಿ ಒಂದಾಗಬೇಕು. ತಪೋವನ 
ನಿವಾಸಿಗಳಾದ ಯಷಿಗಳೆ ಈ ಭಾವ ಭಾರತವರ್ಷದ ಸಾಹಿತ್ಯದಲ್ಲಿ ಪ್ರತಿಬಿಂಬಿಸಿದೆ. ಪ ಪಾಶ್ಚಾತ್ಯರ 
ಪೂರ್ವ ಸ ಸಾಹಿತ್ಯದಲ್ಲಿ ಎಲ್ಲೆಲ್ಲೂ ಸಮುದ್ರ ಕಾಣುತ್ತದೆ. ಪ್ರಕೃತಿ ಸ ಸಾಗರದಲ್ಲಿ ಭೀಕರಸರೂಪದಿಂದ 
ಕಂಡು ಮಾನವನ ಅಜೀಯವಾದ ಮನೋಬರಕ್ಕೆ ಒಂದು ಪಂಥವನ್ನು ಒಡ್ಡಿತು. ಇದರಿ೦ದ 
ಪೂರ್ವ ಕಾಲದ ಪಾಶ್ಚಾತ್ಯರು ಪ್ರಕೃತಿಯೊಂದಿಗೆ ಯುದ್ದ ಮಾಡುವ ಭಾವನೆಯಲ್ಲಿ ಬೆಳೆದರು. 
ಭಾರತವರ್ಷದ ತಪೋದನಗಳ ಜೀವನ ಇದಕ್ಕೆ ಪ್ರತಿಯಾಗಿ ಪ್ರಕೃತಿಯೊಂದಿಗೆ ಮೈತ್ರಿಯನ್ನು 
ಬೆಳಸುವುದರಲ್ಲಿ ಮುಗಿಯಿತು. ಐಶ್ವರ್ಯದ ನಿವೌಸವಾದ ಉಜಯಿನಿಯಲ್ಲಿ ವಿಕ್ರಮಾದಿತ್ಯನು 
ರಾಜನಾದಾಗ ಕಾಳಿದಾಸನು ಕವಿಯಾಗಿದ್ದನು. ಆಗ್ಗೆ ತಪೋವನಗಳು ಕಡಮೆಯಾಗಿದ್ದುವು. 
ಆದರೂ ಕವಿ ಅವುಗಳನ್ನು ನೆನೆದು ಹಾತೊರೆದನು. ಶಾಕುಂತಲ ನಾಟಕದಲ್ಲಿ ಇದು ಸ್ಪಷ್ಟವಾಗಿ 
ಕಾಣುತ್ತದೆ. ಕಾದಂಬರೀ ಗ್ರಂಥದಲ್ಲಿ ಕವಿಯ ಇದೇ ಮನೋಧರ್ಮ ವ್ಯಕ್ತವಾಗುತ್ತದೆ. ಪ ಪಾಶ್ಚಾತ್ಮ 
ನಾಟಕಗಳಲ್ಲಿ ಕಾವ್ಯಗಳಲ್ಲಿ ' ಪ್ರಕೃತಿ. ಬೇರೆಯಾಗಿರುವರತೆೆ,...: ಮಾನವನಿಗೆ 
ಪ್ರತಿಸ್ಪರ್ಧಿಯಾಗಿರುವಂತೆ, ಕಾಣುತ್ತದೆ. ನಮ್ಮಲ್ಲಿ ಮಾನವನ ಜೀವನದೊಂದಿಗೆ ಅದೂ ಒಂದು 
ಮುಖಿ ತತ್ವವಾಗಿ ಕಾಣುತ್ತದೆ. ಕುಮಾರಸಂಭವದಲ್ಲಿ ರಘುವಂಶದಲ್ಲಿ ರಾಮಾಯಣದಲ್ಲಿ ಎಲ್ಲ 
ಕಡೆಯಲ್ಲಿಯೂ ಇದು ಕಾಣುತ್ತದೆ. ಭಾರತವರ್ಷದ ಪುರಾಣದಲ್ಲಿ ವಿಶ್ವಾಮಿತ್ರ ವಸಿಷ್ಠರ ವಿರೋಧ 
ವರ್ಣಿಸಲ್ಪಟ್ಟಿದೆ. ವಿಶ್ವಾಮಿತ್ರನು ಶಕ್ತಿ ಸ್ಪರೂಪನು. ವಸಿಷ್ಠನು ಸತ್ಪಾತ್ಯನು. ಪಿಮ ದೇಶ 
ಶಕ್ತಿಯನ್ನು ಸಂಪಾದಿಸುವುದರಲ್ಲಿ ವಿಶ್ವಾಮಿತ್ರನಂತೆ ಇದೆ. ಪುರ್ವದೇಶ ಸಾತ್ವಿಕತೆಗೆ” ಮನಸ್ಸನ್ನು 
ಕೊಟ್ಟಿದೆ. "ಪುರಾಣದಲ್ಲಿ ವಸಿಷ್ಠ ವಿಶ್ವಾಮಿತ್ರರು ಬಹುಕಾಲ ಜಗಳಮಾಡಿ ಕೊನೆಗೆ ಮೈತ್ರಿಯನ್ನು 
ಜೆಳನೆದರು. ಲೋಕದ ಕಲ್ಯಾಣಕ್ಕಾಗಿ ಪೂರ್ವ ಪಶ್ಚಿಮ ದೇಶಗಳು ಈ ರೀತಿ ಮೈತ್ರಿಯನ್ನು 
ಬೆಳಸುವುದು ಅವಶ್ಯಕ. 

ಜನತೆಯ” ಧರ್ಮ. ಮಾನವ ಚರಿತ್ರೆಯಲ್ಲಿ ನಮಗೆ ತಿಳಿದಮಟ್ಟಿಗೆ ಜೀವಗಳಿಗೆಲ್ಲ 
ಮುಕ್ತಿಯಿದೆಯೆಂದು ಸಾರಿದವರಲ್ಲಿ ಮೊದಲನೆಯವನು ಬುದ್ದ ದೇವ. ಬೌದ್ಧಮತ 
ಶೂನ್ಯವಾದವೆ೦ದೂ ನಿರ್ವಾಣವೆಂಬ ಮಾತಿನಿಂದ ಆತ್ಮಹತ್ಯೆಯನ್ನು ಮುಚ್ಚಿ ಅದನ್ನು 
ಮುಕ್ತಿಯಾಗಿ ಬೋಧಿಸಿದೆಯೆ೦ದೂ ಹೇಳುವುದುಂಟು. ಇದು ಈ ಮತವನ್ನು ತಿಳೆಯದವರೆ- 
ಭಾವನೆ. ಬೌದ್ದ ಮತದಲ್ಲಿ ಎರಡು ಮುಖ್ಯ ಭಾವಗಳು ಪ್ರಕಟವಾದವು. ಒಂದು 
ಆತ್ಮಸಂಯಮದೆಂದ ಅಹಂಕಾರವನ್ನು ನಿರಸನಮಾಡುವುದು: ಇನ್ನೊಂದು ಪ್ರೇಮದ 
ಅನಂತಶಕ್ತಿಯಿಂದ ವಿಶ್ವದೊಂದಿಗೆ ಸಹಾನುಭೂತಿಯನ್ನು ಬೆಳಸುವುದು. 'ಬುದ್ದನ ದಿನದಲ್ಲಿ 
ಎಲ್ಲ ಜೀವಕ್ಕೂ ಮುಕ್ತಿಯುಂಟಿ೦ದು ಬೋಧೆ ಹರಡಿದಂತೆ ಈಗಲೂ ನಮ್ಮ ಸೀಮೆಯಲ್ಲಿ ಬಹು' 
ಸಾಮಾನವೆಂಬ ಜನರಲ್ಲಿ ಬಹು ಒಳೆಯ ಸಂಸ್ಕಾರವು ಕಾಣುತ್ತದೆ. ಬಂಗಾಳದೇಶದ “ಬೌಲ್‌ 
ಜನರು ಪುರುಪೋತ್ತಮನನ್ನು, ಹೃಡಯೇಶ್ವರನನ್ನು, ಕುರಿತು ಹಾಡುವ ಹಾಡುಗಳಲ್ಲಿ ಸಾಮಾನ್ಯ 
ಜೀವನದ ಸಂಸ್ಕೃತ ಭಾವ “ವ್ಯಕ್ತವಾಗಿದೆ. ಈ ಗೀತಗಳ ಸೊಗಸು ತಿಳಿದವರನ್ನೂ 
ಮನಸೋಲಿಸುವರಿತಿದೆ. ಈ ಬೌಲ್‌ ಜನ ದೇವರನ್ನು ಹಿರಿಯ ವ್ಯಕ್ತಿಯಾಗಿ ಭಾವಿಸಿ 


ಅವನೊಂದಿಗೆ ಸ೦ಬ೦ಧವನ್ನು ಕಲ್ಪಿಸಿಕೊ೦ಡಿದಾರೆ; ನನಗೆ ನೀನು ಹೇಗೆ ಆವಶ್ಯಕವೋ ನಿನಗೆ 
ನಾನೂ ಹಾಗೆ ಅವಶ್ಯಕ ಎನ್ನುತ್ತಾರೆ. ಈ ಭಾವನೆ ಭಾರತವರ್ಷದ ಇತರ ಮತಗಳಲ್ಲಿಯೂ 
ಕಾಣುತ್ತದೆ. ಈ ಜನ "ಮುಖದಮೇಲೆ ಯಾವ ಒಂದು ಲಾ೦ಛನವನ್ನೂ ಹಚ್ಚಿಕೊಳ್ಳುವುದಿಲ್ಲ: 
ದೇವಸಾನವನು ಕಟ್ಟಿ ಅಲ್ಲಿ ದೇವರನ್ನು ಪೂಜಿಸುವುದಿಲ್ಲ ಇವರೇ ಒಂದು ತತ್ವವನ್ನು 
ರಹಸ್ಯವಾಗಿಟ್ಟುಕೊಂಡಿದಾರೆ. ಪುಣ್ಯವಂತರು ಇವರನ್ನು ಬೇಡವೆನ್ನುವಂತೆ ಕವರು. 
ಐಶ್ವರ್ಯವನ್ನು ಬೇಡವೆನ್ನುತ್ತಾರೆ; ಪಂಚದ ಐಶ್ವರ್ಯ" ತಮ್ಮನ್ನು ಸೋಕಿದರೆ ತಾವು 
ಕಿಡೆವೆವೆಂದು ಹೇಳುತ್ತಾರೆ. ಜೇ ಬದುಕನ್ನು ನೋಡಿದರೆ ಭಗವಂತನ ಕೃಪೆ ಎಲ್ಲ 
ದೀನಹೃದಯದಲ್ಲಿಯೂ ಶುಭವನ್ನು ಸಾಧಿಸುತ್ತಿದೆಯೆನ್ನುವುದು ಸ ಸ್ಪಷ್ಟವಾಗಿ ಕಾಣುತ್ತದೆ. 

“ನನ್ನ ಶಾಲೆ”. ಮನುಷ್ಯನು ಅವನಿಗೆ ಸಹಜವಾದ ಆವರಣದಲ್ಲಿ ಜೆಳೆಯಬೇಕು, 
ಅವನ ಬಾಳಿನ ಸಹಜವಾದ ಪ್ರವೃತ್ತಿಗಳನ್ನು ವಿನಿಯೋಗಿಸಬೇಕು. ನಮ್ಮ ಪ ಪಾಠಶಾಲೆಗಳಲ್ಲಿ 
ಇದಕ್ಕೆ ಅಡ್ಡಿ ಬಹಳ. ಯಾವುದೋ ಬರದು ಧ್ಯೇಯವನ್ನು ಮುಂದಿಟ್ಟುಕೊಂಡು ನಾವು ಮಕ್ಕಳು 
ಸಹಜವಾಗಿ" ಬೆಳೆಯದಂತೆ ತಡೆಯುತ್ತೇವೆ. * ಮಣ್ಣಿನಲ್ಲಿ ಆಡಕೂಡದೆನ್ನುತ್ತೇವೆ; ಪಾಠವನ್ನು 
ಸರಿಯಾಗಿ ಕಲಿಯಬೇಕೆನ್ನುತ್ತೇವೆ; ಹೇಳಿದಂತೆ ಕೇಳಬೇಕೆನ್ನುತ್ತೇವೆ. ಮಗು ಮರವೆಂದರೆ ಏನು 
ಎಂಬದನ್ನು ಪು ಸ್ತಕದಲ್ಲಿ ಕಲಿಯಬೇಕು; ಅದು ಮರ ಹತ್ತುವುದಕ್ಕೆ ಹೋದರೆ ಬೇಡವೆನ್ನುತ್ತೇವೆ; 
ಮರದ ಹಣ್ಣನ್ನು ಕಿತ್ತುಕೊಳ್ಳುವುದಕ್ಕೆ ಬಿಡುವುದಿಲ್ಲ ಈ ರೀತಿಯ ನಿರ್ಬಂಧದಿಂದ ಠಾಕೂರರ 
ಜೀವನ ಅಸುಖವಾಗಿತ್ತು ಶಾಂತಿನಿಕೇತನದಲ್ಲಿ ಶಾಲೆಯನ್ನು ಆರಂಭಿಸಿದಾಗ ಅವರು ಇಂಥ 
ನಿರ್ಬಂಧಗಳಿರಕೂಡದೆ೦ದು ಮನಸ್ಸು ಮಾಡಿದರು. ಈ ಶಾಲೆಯಲ್ಲಿ ಹುಡುಗರು 
ಆಟಪಾಟಗಳಲ್ಲಿ ಸತಂತ್ರರು. ಅವರು ಬರಿಯ ಕಾಲಿನಲ್ಲಿ ನಡೆಯುವರು; ನೀರಿನಲ್ಲಾಡುವರು; 
ಮರಗಳನ್ನೇರುಪಡೆ. ಬಡತನದಲ್ಲಿ ಬೆಳೆದು ಬಾಳನ್ನೆಲ್ಲ. ಅರಿಯುವರು. ಠಾಕೂರರು ತಮ್ಮ 
ಮಗನನ್ನು “ಹೀಗೆಯೇ ಸಾಕಿದರು. ತಮ್ಮ ಹಿರಿಯರ ಸಹವಾಸದಿಂದ ಈ ಶಾಲೆಯ ಹುಡುಗರ” 
ಆತ್ಮಜೀವನ ಒಂದಿದೆ ಎಂಬ ಭಾವದಲ್ಲಿ ಬೆಳೆಯುವರು. ಪೂರ್ವದಲ್ಲಿ ತಪೋವನಗಳಲ್ಲಿ 
ಬಾಲಕರು ಬೆಳೆಯುತಿದ್ದದು ಪ್ರಾಯಶಃ ಹೀಗೆ. ಅವರು ಗುರುವಿನೊಂದಿಗೆ ವಾಸಮಾಡುತ್ತ 
ಅವನ ಸೇವೆಯನ್ನು ಮಾಡುತ್ತ ಕೆಲಸಮಾಡುತ್ತ ತಿಳಿವನ್ನು ಪಡೆದರು. ಶಾ೦ತಿನಿಕೇತನ ಶಾಲೆಯ 
ಸ್ಥಳ ಇದಕ್ಕೆಲ್ಲ ಅನುಕೂಲವಾದದು. ಇಲ್ಲಿ ದೇಷೇಂದ್ರನಾಥರು ಭಗವದ್ದಾ ನದಲ್ಲಿ ಕೂಡುತಿದ್ದರು. 
ಈ ಶಾಲೆ "ಆರಂಭವಾದ ಈಚೆಗೆ ಅದರ ಭಾವನೆಯೂ ಬೆಳೆದಿದೆ. ಮೌದಲು ಕವಿ ಇತರರಿಗೆ 
ಒಳ್ಳೆಯದನ್ನು ಮಾಡುವುದೆಂಬ ಯೋಚನೆಯಲ್ಲಿ ಹೊರಟರು. ಅದಕ್ಕೆ ಏರ್ಪಾಡುಗಳನ್ನು 
ಹೂಡಿದರು. "ಆಮೇಲೆ ಈ ಸ ಸ್ಪಷ್ಟವಾದ ಉದ್ದೇಶವೂಸ್ಥ ಸ್ಪಷ್ಟವಾದ ಏರ್ಪಾಡೂ 'ಮರೆತವು. ಶಾಲೆಯ 
ಮುಖ್ಯ ಭಾವವೇನೆಂದು ಹೇಳಿದ ಮಾತ್ರಕ್ಕೆ ಅದು ತನ್ನ ಗುರಿಯನ್ನು ಸಾಧಿಸಿದೆಯೆಂದು 
ತಿಳಿಯಬಾರದು. ಅದು ಗುರಿಯನ್ನು ಸಾಧಿಸಲು ಯತ್ನಮಾಡುತಿದೆ, ಬಿಟ್ಸೆಲ್ಲ ಈ ಶಾಲೆಯಲ್ಲಿ 
ಲಲಿತ ಕಲೆಗಳಿಗೆ ಒ೦ದು ವಿಶೇಷ ಸ್ಥಾನವಿದೆ, ಗುರುವಿನ "ಸಹವಾಸಕ್ಕೆ ಹೆಚ್ಚು ಜೆೆಯಿದೆ. ಕವಿಯ 
ಜೊತೆಗೆ ಕೆಲಸಮಾಡಲು ಬಂದ ಸಶೀಶಚಂದ್ರ ಎಂಬ ತರುಣ ಕೆವಿ ಈ ಹುಡುಗರೊಂದಿಗೆ 
ಆಡುತಿದ್ದನು. ಅವರಿಗೆ ರುಚಿಹುಟ್ಟುವಂತೆ ದೊಡ್ಡಗ್ರಂಥಗಳನ್ನು ಪಾಠ ಹೇಳುತ್ತಿದ್ದನು. ಇಲ್ಲಿ 
ಮಕ್ಕಳು “ತಾಕೂರರ ಗೀತಗಳನು ಹಾಡುತಾರೆ, ಆವರ ನಾಟಕಗಳನ್ನು ಆಡುತ್ತಾರೆ. ಅವರು 
ಆಡುವುದು ಚೆನ್ನಾಗಿದೆಯೆಂದು ನೋಡುವವರು ಹೇಳಿದ್ದಾರೆ. ಇಲ್ಲಿ ಧ್ಯಾನಕ್ಕೆ ಒಂದು ಕಾಲವಿದೆ. 
ಮಕ್ಕಳು ಆ ಹೊತ್ತಿನಲ್ಲಿ ಮೌನವಾಗಿ ಕುಳಿತಿರುತ್ತಾರೆ; ಹಿರಿಯ ಒಂದು ಹಾರೈಕೆ ಹಿರಿಯದೊಂದು 
ಯತ್ನ, ಇದರಲ್ಲಿ ಜಿಳೆಯುತ್ತಿದಾರೆ. 

ಹೆಂಗಸು. ಪುರುಷನ ಸಹಜ ಧರ್ಮ ಉದ್ಯಮ; ಸ್ಲೀಯ ಸಹಜ ಧರ್ಮ ಸ್ಥೈರ್ಯ. 
ಈಗಣ ನಾಗರಿಕತೆ ಕೇವಲ ಪುರುಷ ಸಂಬಂಧವಾದದೆ. ಇನ್ನು ಬರುವ ನಾಗರಿಕತೆ 
ಇದಕ್ಕಿಂತಲೂ ಹೆಚ್ಚಾಗಿ ಸ್ತ್ರೀಯ ಕೈವಾಡದಿಂದ ಕೂಡಿರಬೇಕು. ಸ್ಲೀಯ ಸಹನೆ 
ಸೌಂದರ್ಯವನ್ನು ಸಾಧಿಸುವ ಮುಖ್ಯ ಸಾದನ. ಪಾಶ್ಚಾತ್ಸರಲ್ಲಿ ಈಗಣ ಸ್ತ್ರೀಯರು ಸಹನೆಯನ್ನು 
ಮುಖ್ಯಗುಣವೆಂದು ತಿಳಿದು ನಡೆಯುತ್ತಿಲ್ಲ. ಅದರ ಪ್ರಯೋಜನಕ್ಕೆ ಮನಸ್ಸನ್ನು ಕೊಟ್ಟಿಲ್ಲ. ಆದರೆ 
ಅದೇ” ನಿಜ. ಹೆಂಗಸು ಸಹನೆಯಿಂದ ಸಾಮಾನ್ಯ ಜೀವನದಲ್ಲಿಯೂ ಸೊಗಸನ್ನು ಸಾದಿಸುವಳು. 
ಹೀಗೆಂದ ಮಾತ್ರಕ್ಕೆ ಹೆಂಗಸು ಸುಮ್ಮನೆ "ಮನೆಯಲ್ಲಿ ” ಸೇವೆಮಾಡುತ್ತ “ಇರಬೇಕೆಂದು 
ಅಭಿಪ್ರಾಯವಲ್ಲ "ಸಾಮಾನ್ಯ ಜೀವನದಲ್ಲಿಯೂ ಹಿರಿಯ” ಫಲವನ್ನು ಸಾಧಿಸುವುದು ಅವಳ 


ಕೆಲಸ ಎ೦ದರ್ಥ. ಮನಸ್ಸು ಮಾಡಿದರೆ ಹೆಣ್ಣಿಗೆ ಇದು ಕಷ್ಟವಲ್ಲ. ಏನು ಮಾಡಿದರೂ ಗಂಡಿಗೆ 
ಇದು ಸಾಧ್ಯವಲ್ಲ. ಉದ್ಯಮವನ್ನು ಹುಡುಕುತ್ತ ಬಾಳನ್ನು ಬರಿಯ ಗಲಭೆಯಾಗಿ ಮಾಡಿರುವ 
ಈಗಣ ನಾಗಿರಿತತಿಯ ಅತಿಯನ್ನು ಅಗಡನ್ನು ಬಿಡಿಸಿ ನಮ ಜೀವನದಲ್ಲಿ ಪುನಃ ಸೊಗಸನ್ನು 


ಮೊಳೆಯಿಸುವುದು ಸ್ತ್ರೀಯರ ಕರ್ತವ್ಯ. | 


pb 


೫೯. ರಾಷ್ಟ್ರ ತತ 
ರೈ ಸೆ ತತ್ತೆವನ್ನುಕುರಿತ ಉಪನ್ಯಾಸಗಳ ಸಾರವನ್ನು ಇಲ್ಲಿ ಕೊಟ್ಟಿದೆ : 

ಮನುಷ್ಠನ ಚರಿತ್ರೆಯ ರೂಪ ಅವನು “ ಜಯಿಸಜೇಕಾದ ಕಷ್ಟಗಳಿಂದ 
ನಿರ್ಧರವಾಗುತ್ತದೆ. ಭಾರತವರ್ಷದ ಸಮಸ್ಯೆ ಬಹು ಜನಾಂಗಗಳ ಸಮನ್ಹಯವನ್ನು 
ಮಾಡುವುದು ಹೇಗೆ ಎಂಬುದು. ಭಾರತವರ್ಷ ತಾನೊಂದು ಜನಾಂಗ" ಇತರ 
ಜನಾ೦ಗಗಳೊ೦ದಿಗೆ ಹೋರಾಡಬೇಕು ಎ೦ದು ಯಾವಾಗಲೂ ಯೋಚಿಸಿಲ್ಲ. ಹೀಗೆ ಇದ್ದ ಈ 
ದೇಶಕ್ಕೆ ಪಾಶ್ಚಾತ್ಯ ರಾಷ್ಟ್ರ ಪದ್ಧತಿ ಬಂದಿದೆ. ಈ ರಾಷ್ಟ್ರ ಪದ್ಧತಿಯ ಮುಖ್ಯ ಲಕ್ಷಣವೇನೆಂದರೆ ಒಟ್ಟು 
ಜನಾ೦ಗ ಒಂದಾಗಿ “ರ ಜನರಿಂದ ಐಶ್ವರ್ಯವನ್ನು ಶೆಳಖರಿಸುವು , ಪಾಶ್ಚಾತ್ಯ ಜನಾಂಗಗಳು 
ಹಣದ ಆಸೆಯಿಂದ ಒಂದೊಂದೂ ಯುದ್ಧದ ಒಂದು ಪಾಳಯವಾದವು. ess vd 
ಪಾಶ್ನಾತ್ಸರಲ್ಲಿ ರಾಷ್ಟ್ರ ಕಲಹಗಳು, ಕೈಗಾರೆಕೆಯ ಕಲಹಗಳು, ಸ್ಲೀ ಪುರುಷ ಸಮೂಹಗಳ 
೨ ೪0 "ಬಂದಿಹವುದು. ಈ ಸ್ವಭಾವದ ರಾಷ್ಟ್ರವೊ೦ದು ಭಾರತವರ್ಷದಲ್ಲಿ ಆಳತೊಡಗಿತು. 
ಇದರಿಂದ ಬಂದಿರುವ ದುಷರೆಣಾಮ ಏನೆಶೆಬುದನ್ನು ಜಗತ್ತೆಲ್ಲ ತಿಳಿಯಬೇಕು, ಇನ್ನು 
ಹೀಗಾಗದಂತೆ ನೋಡಿಕೊಳ್ಳಬೇಕು. ಎಂದರೆ ಆಂಗ್ಲೆಯ ಜನ. ನಮಗೆ ಬೇಡವೆಂದು. 
ಅಭಿಪ್ರಾಯವಲ್ಲ ಅವರಲ್ಲಿ ಬಿಹಳ ಒಳ್ಳೆಯ ಗುಣಗಳಿವೆ. ಅನೇಕ ಜನಾಂಗಗಳಿಗೆ ಸ್ಥಳವನ್ನು 
ಕೊಟ್ಟಿ 'ನಮ್ಮ ದೇಶದಿಂದ ಈ ಒಂದು ಜನಾಂಗವನ್ನು ಬೇಡವೆಂದು ಕಳುಹಿಸುವುದಕ್ಕೆ ನಾವು 
ಅಪೇಕ್ಷಿಸುವುದಿಲ್ಲ ಆದರೆ ಇಲ್ಲಿ ಹೇಳುವುದು ಆಂಗ್ಲೀಯ ಜನವನ್ನು ಕುರಿತಲ್ಲ; ಆರಿಗ್ಗೇಯ 
ಜನಾಂಗವನ್ನು ಕುರಿತು, ಅವರ ರಾಷ್ಟ್ರ ಭಾವವನ್ನು ಕುರಿತು. ಆ೦ಗ್ಲೇಯ “ಜನತೆಯ ಗುಣಗಳಿಂದ 
ನನಗೆ ಒಳೆಯದೇ ಆಗಿದೆ. ಅವರ ರಾಷ್ಟ ಪ ಆಳಿಕೆಯಿಂದ ಆಗಿರುವುದು ಮಾತ್ರ ತೊಂದರೆಯೇ, 
ಉಳಿದ ದೇಶಗಳಲ್ಲಿ ಸರಕಾರವು ಜನಕ್ಕೆ ಮುಂದುವರಿಯುವ ದಾರಿಯನ್ನು ಹೇಳಿಕೊಡುತ್ತದೆ; 
ನಮ್ಮ ದೇಶದಲ್ಲಿ ಸರಕಾರ ಜನವನ್ನು ಮುಂದುವರಿಯಲಿಲ್ಲವೆಂದು ಹಳಿಯುತ್ತದೆ. ಇದರಿ೦ದ 
ನಮಗೆ ಮಾತ್ರ ನಷ್ಟವಲ್ಲ; ಸರಕಾರಕ್ಕೂ ನಷ್ಟವೇ. ಹೀಗೆ ಮಾಡುವ ಜನಾಂಗ ವಿಶ್ವದ ನಿಯಮಕ್ಕೆ 
ವಿರೋಧವಾಗಿ ನಡೆಯುತ್ತದೆ: ತನ್ನ *ನಡವಳಿಯಿಂದ ಕೆಡುತ್ತದೆ. ಆಳುವ 'ಸಿನಾಂಗ ತನ್ನೆ 
ಆಳಿಕೆಯಲ್ಲಿ ಗಲಭೆಗೊಂದಲಗಳಿಲ್ಲವೆಂದು ಹೆಮ್ಮೆಪಡುತ್ತದೆ; `ದೇಶ ಶಾಂತವಾಗಿದೆಯೆಂದು" 
ಉಬುತದೆ-ಆದರೆ ಅದು ಸಾಧಿಸಿರುವ ಈ ಶಾಂತಿ ಇಮಾಧಾನಗಳು ನಮಗೆ ಬೇಕಾದುದಕ್ಕಿಂತ 
ಸ್ವಲ್ಪ ಔಚ್ಚು ಇಂಥ ಜನಾಂಗವನು ಕಟ್ಟಬೇಕಾದರೆ ಜನ ಬಹಳ ಸ ಸ್ವಾತಂತ್ರ್ಯವನ್ನು ಬಿಟ್ಟು ಕೊಟ್ಟು 
ರಾಜ್ಯದಲ್ಲಿ 'ಮುಳುಗಿರಬೇಕಾಗುತ್ತದೆ, ರಾಜ್ಯದ ಹೆಸರಿನಲ್ಲಿ  ತಪ್ಪುಗಳೆಗೆ ಒಪ್ಪಬೇಕಾಗುತ್ತದೆ. ಹೀಗೆ 
ಸ್ವಾತ೦ತ್ರ ವಸ್ತು ಬಿಟು ಕೊಟ್ಟು ವಿಶ್ವನಿಯಮಕ್ಕೆ ವಿರೋಧವಾಗಿ ನಡೆದು ರಾಷ್ಟ್ರಗಳು 
ಸರಿಯುತ್ತ. ಸ್ಪಾರ್ಟಾದೇಶ ಇದಕ್ಕೆ ಉದಾಹರಣೆ. "ಜನಾಂಗ ಭಾವ ಕೆಟ್ಟದೆನ್ನುವುದಕ್ಕೆ 1 
ಕಾಲದ "ಒಂದು" ರಾಷ್ಟ್ರ ಇನ್ನೊಂದು ರಾಷ್ಟ್ರದ ವಿಷಯದಲ್ಲಿ ತೋರಿಸುವ “"ಅಸೂಯೆಯೇ 
ನಿದರ್ಶನ. ರಾಷ್ಟ್ರ ವಾಗಿರುವ ಜನರು ಬೇರೆ”ಜನರು ರಾಷ್ಟ್ರವಾಗದಂತೆ ಯತ್ನ ಮಾಡುತ್ತಾರೆ. 
ಒಂದು ರಾಷ್ಟ್ರದಿರಿದ ಇಷ್ಟು ಕೆಡಕಾಗಿರುವುದಾದರೆ ನೀವೂ” ರಾಷ್ಟ ವಾಗಿ ಇತರ ರಾಷ್ಟ್ರ ಗಳನ್ನು 
ತಡೆಯುವುದು ತಾನೆ ಎ೦ದು ಕೇಳಬಹುದು. ರಾಷ್ಟ್ರಭಾವದ ರೋಗಕ್ಕೆ ರಾಷ್ಟ್ರ ನಿರ್ಮಾಣ 
ನಿವಾರಣೆಯಾಗುವುದಿಲ್ಲ. ಇದರ ನಿಜವಾದ ನಿವಾರಣೆ 'ರಾಷ್ಟ್ರ ಗಳಾಗಿರುವವರು ಬೆಳಗೆ ಯಾವ 
ಭಾವನೆಯಿದೆಯೋ ಅದನ್ನೇ ಹೊರಗೂ ಇಟ್ಟುಕೊಳ್ಳುವುದು" ಎಂದರೆ ದುರ್ಬಲರಾದವರಿಂದ 
ಕಸಿದುಕೊಂಡು ತಮ್ಮ ಆನುಕೂಲ್ಯವನ್ನು ಬದಗಿಸಿಕೊಳ್ಳುವುದಕ್ಕೆ ಯತ್ನಿಸುವುದನ್ನು ಬಿಟ್ಟು 
ದುರ್ಬಲರಿಗೆ ಸಹಾಯಮಾಡುವುದು. ರಾಷ್ಟ್ರ ಸಂಪಾದಿಸುವ ಶಕ್ತಿ ನಮಗೆ ದೇಹಸುಖವನ್ನು 
ಕೊಡಬಹುದು; ಅದರ ಜೊತೆಗೆ ನಾವು `ನಮ್ಮ ನೀತಿ ಬುದ್ದಿಯನ್ನು ಬೆಳಸಿಕೊಳ್ಳಬೇಕು. 
ಅದಿಲ್ಲದಿದ್ದರೆ ಜನಾಂಗದ ವ್ಯವಸ್ಥೆ ಹೊಟ್ಟೆಬಾಕವಾಗುತ್ತದೆ. ರಾಷ್ಟ್ರೀಯ ಭಾವ 
ಅತಿಯಾಗಬಾರದೆಂದು ಕವಿ ಜಪಾನಿನ ನಕ್ಕೆ ಹೇಳಿದರು. ಅವರು ಕವಿ ಹೇಳದ ರೀತಿಯನ್ನು 


ಒಪ್ಪಿದರು, ಮಾತನ್ನು ಮೆಚ್ಚಿದರು; ಆದರೆ ಭಾವವನ್ನು ಒಪ್ಪಿಕೊಳ್ಳಲಿಲ್ಲ. ಈತ ಸೋತ 
ಜನಾಂಗದವನಾದದ್ದರೆಂದ ಹೀಗೆ ಹೇಳುತ್ತಿದಾನೆಂದು ತಿಅದರೆ. ಈ ರೀತಿಯ ಭಾವನೆ 
ತಪೆ೦ದು ಜನಾಂಗಗಳು ಇನ್ನು ಮುಂದೆ ಕಲಿಯುವರು. ಅದುವರೆಗೆ ಜನಾಂಗಗಳಾಗದ ಜನರು 
ತಲೆತಗ್ಗಿಸಿಕೊಂಡು ತಾಳ್ಮೆಯಿ೦ದ ಕಾಯಬೇಕಾಗಿದೆ. ಜನಾಂಗಗಳಿಗೆ ಬುದ್ದಿ ಬಂದು ಅವು 
ಲೋಕ" ಕಲ್ಯಾಣಕ್ಕಾಗಿ ದುಡಿಯುವುದು ಮೊದಲಾದಮೇಲೆ ನಾವೂ ಸಹಾಯಕ್ಕೆ 
ಹೋಗಬಹುದು 
ಏಷ್ಯಾಖ೦ಡ ಸೋತುಹೋಗಿದೆಯೆಂದೂ ಕಾರ್ಯತತ್ನರವಾಗಲಾರದೆಂದೂ ಜನ 
ತಿಳಿದಿದ್ದರು. ಜಪಾನ್‌ ದೇಶ ಈ ಭಾವನೆ ತಪ್ಪೆನ್ನುವುದನ್ನು ತೋರಿಸಿತು. ಈ ಭಾವನೆ ಚರಿತ್ರೆಯ 
ಅಸಮಗ್ರ ದೃಷ್ಟಿಯಿಂದ ಬರತಕ್ಕದು. ನ್ಯಾಯವಾಗಿ ನೋಡಿದರೆ ಜಪಾನ್‌ ಮಾಡಿದ್ದು 
ಹೊಸದೇನೂ ಅಲ್ಲ. ರೀತಿಯಲ್ಲಿ ಪ ಪಾಶ್ಚಾತ್ಮರದಾದರೂ ಜಪಾನಿನ ಈ ಪುರೋಭಿವೃದ್ಧಿ ಅದರೆ 
ಒಳಗಿನಿಂದ ಬಂದದೇ. ಪೂರ್ವದಿಂದ ಸರಿಸ ಜಂ ಜನ ವಿಜಾನಶಾಸಗಳ ಸಹಾಯದಿಂದ 
ಹೇಗೆ ಬೆಳೆಯಬೇಕೆಂಬುದನ್ನು ಈ ದೇಶೆ ಪ್ರಪಂಚಕ್ಕೆ ತೋರಿಸಬೇಕಾಗಿದೆ. ಎಂದರೆ 
ನಾ ಬರುವ ತಿಳಿವನ್ನು ಕೇವಲ ಶಕ್ತಿಗಾಗಿ ಕೇವಲ ಐಶ್ಚರ್ಯಕ್ಕಾಗಿ ಉಪಯೋಗಿಸದೆ 
ತ್ಯಕ್ಕಾಗಿ ಸೌಂದರ್ಯಕ್ಕಾಗಿ ಉಪಯೋಗಿಸಬೇಕು. ಪೂರ್ವದಲ್ಲಿ ಈ ದೇಶ ಏಷ್ಯಾಖಂಡದ 
ತ ದೇಶಗಳೊಡನೆಯೂ ಭಾರತ ವರ್ಷದೊಂದಿಗೂ ಸ್ನೇಹದಿಂದ ಬೆರೆತಿತ್ತು ಆಗ ನಮ್ಮ 
ಜನಾಂಗಗಳು ಯುದ್ಧಮಾಡಲಿಲ್ಲ ಒಂದಕ್ಕೆ ಒ೦ದು ನೆರವಾಗಿ ಬೆಳೆದವು. ನಾವು ಶಕ್ತಿಯನ್ನು 
ಸಂಪಾದಿಸಿದರೆ ಅರೆದಿನಂತಿ "ವಿಶಾಸದಿಲಿದ ಬೆಳೆಯೋಣ; ಶಕ್ತಿಯನ್ನು ಹೊಡೆದಾಟಕೆ" 
ನಿವೇದಿಸದೆ ಇರೋಣ. ಪೂರ್ವದೇಶೀಯರಿಗೆ ಅಭಿವೃದ್ಧಿಯೆನ್ನುವುದು ಮುಂಡೆ 
ಹೋಗುವುದನ್ನುವುದು ಮಾತ್ರವಲ್ಲ; ಇದ್ದಲ್ಲಿಯೇ ಬೆಳೆಯುವುದೂ" "ಬಂದು ತೆರದ ಅಭಿವೃದ್ಧಿ 
ರೈಲಿನಂತೆ ನಾವು ಮುಂದಕ್ಕೆ ಹೋಗಬೇಕಾದದಿಲ್ಲ: ಮರದಂತೆ ಬೆಳೆಯಬಹುದು. ಕೆಲಿವೆ 
ಲಸ ಕಾಯಲಾರದು; ಸಂತೆಗೆ ಹೋಗಿ ವ್ಹಾಪಾರಮಾಡುವುದು ಇಂತಹ ಕೆಲಸ. ಇಂಥ 
ಉದ್ದೇಶವುಳ್ಳ ಪಾಶ್ಚಾತ್ಯರು ಅವಸರಪಡುವು ನ್ಯಾಯ. ಹೊಲದಲ್ಲಿ ಕುಳಿತು ಬೆಳಸನ್ನು 
ಕೊಯ್ಯುವ 'ಭುನುಷ್ಯನು ಸಂತೆಗೆ ಹೋಗುವವನಂತೆ ಅವಸರಪಡಡೇಕಾದದಿಲ್ಲ. ಎಂದೆ. 
ಮಾತ್ರಕ್ಕೆ ಯೂರೋಪು ಕೆಲಸಕ್ಕೆ ಬಾರದ ದೇಶವೆಂದು ಅಭಿಪ್ರಾಯವಲ್ಲ ಅಲ್ಲಿ ದೊಡ್ಡ 
ಗುಣಗಳಿವೆ: ಆ ಗುಣಗಳು ಆತ್ಮಬಲದಿಂದ ಬಂದಿವೆ. ಆದರೆ ಸುಮನೆ ಬಲವನ್ನು ಜಿಳಸುವೆ 
ಅಪೇಕ್ಸೆಯಲ್ಲಿ ಯೂರೋಪು ದುರ್ಬಲತೆಯನ್ನು ತೋರಿದೆ. ಜಪಾನ್‌ ಡೇಶ ಈ ದೌರ್ಬಲ್ಯವನ್ನು 
ತಪ್ಪಿಸಿಕೊಳ್ಳಬೇಕು; ಮಾನವ ವರ್ಗದ ಪೂರ್ಣ ಮಹತ್ವವನ್ನು ಸಾಧಿಸಬೇಕು. ಜಪಾನ್‌ ದೇಶದ 
ಬದುಕನ್ನು ನೋಡಿದರೆ ಅದು ಪ್ರಕೃತಿಯ ವಾತ್ನಲ್ಯದಿಂದ A i ಚಟುವ ಂಆಡ 
ಪ್ರಕೃತಿಯನ್ನು ಪರೀಕ್ಷೆ ಮಾಡಿ ಜಯಿಸಿ ಗೆಲ್ಲುವ "ದಾರಿಯನ್ನು ಹಿಡಿಯಲಿಲ್ಲ ಯೂರೋಪಿನ 
ಜನರು ಎಲ್ಲಿ ಹೊಡೆದಾಟಕ್ಕೆ ಕಣವನ್ನು ಕ೦ಡರೋ ಅಲ್ಲಿ ಜಪಾನ್‌ ದೇಶ ಮೈತ್ರಿಯ 
ಮುದ್ರೆಯನ್ನು ಕಂಡಿತು. ಈ "ವಿಶ್ವ ಸೌಹಾರ್ದದಿಂದ ಪ್ರವರ್ತಿಸಿದ ಜಪಾನ್‌ ದೇಶ ಹಾವ 
ಕೆಲಸವನ್ನು ಮಾಡಿದೆಯೋ ಅದರಲ್ಲೆಲ್ಲ ವಿನಯ ಕಾಣುತ್ತದೆ. ಇಲ್ಲಿಯ ಸಾಮಾನ್ಯ ಜನರೂ 
ಪುಣ್ಯವ೦ತರಂತೆ ವಿನಯಶೀಲರಾಗಿದ್ದಾರೆ. ಈಚೆಗೆ ಪಾಶ್ಚಾತ್ಯರ ರೀತಿಯನ್ನು 
ಅನುಕರಿಸುವುದರಲ್ಲಿ ಈ ವಿನಯಕ್ಕೆ ಸ್ವಲ್ಪ ವ್ಯಾಘಾತಬರುವಂತಿದೆ. ನಿಜವಾದ ಪುರೋಭಿವೃದ್ಧಿ 
ಮನಸ್ಸಿನ ಸ್ಪಾತಂತ್ರ; ಹೊರಗಣ ಔಡಂಬರವಲ್ಲ. ಕೆಲವರು ಈ ಆಡಂಬರವನ್ನೇ' 
ಅಪೇಕ್ಷಿಸುತ್ತಾರೆ: ಇನ್ನು ಕೆಲವರು ಪೂರ್ವದಿಂದ ಬಂದಿರುವ ಸಂಪ್ರದಾಯವನ್ನು ಬಿಟ್ಟು 
ಹೊರಗಣ ಒಂದು ಸಂಪ್ರದಾಯವನ್ನೇ ಅಪೇಕ್ಷಣೀಯವೆಂದು' ತಿಳಿಯಬಹುದು" 
ಶಕ್ತಿಯುಳ್ಳವರೇ ಬದುಕಬಹುದು ಎಂಬ ವಿಜ್ಞಾನಶಾಸ್ತ್ರದ ತತ್ವವನ್ನು ತಪ್ಪಾಗಿ ತಿಳಿದುಕೊಂಡು 
ಹರಡಬಹುದು. ಹಳೆಯದಾದ ಜಪಾನ್‌ ದೇಶ ಇಂಥ ಜೋದೆಯಿಂದ ಸ್ಪಾರ್ಥಪರವಾಗುವ 
ಸಂಭವ ಉಂಟು. ನಮ್ಮ ಪೂರ್ವ ಸಂಸ್ಕೃತಿ ತಪ್ಪೆ ಎಂದು ಜಪಾನರು A ಬಾಡೀ 
ಪಾಶ್ಚಾತ್ಯರಿಂದ ನಮಗೆ ಬಂದಿರುವ ಭಾವನೆಗಳೆಲ್ಲ ಸರಿಯಾದುವೇ ಎಂದು ಪರೀಕ್ಷಿಸಬೇಕು. 
ಪೂರ್ವ ದೇಶದವರು ನಮ್ಮಂತೆ ಆದಾರೆಂದು ಪಾಶ್ಚಾತ್ಯರು ಹೆದರುತ್ತಿದಾರೆ. ಇದರಿಂದಲೇ ಅವರ 
ಸ್ಥಿತಿ ಒಳ್ಳೆಯದಲ್ಲವೆಂದು ಸ್ಥ ಷ್ಟವಾಗುತ್ತದೆ. ಈಗ ಪಾಶ್ಚಾತ್ಯರು ಜಪಾನರಿಗೆ ಹೆದರುವುದಾದರೆ 
ಜಪಾನರ ಗುಣವನ್ನು ಕ ಅಲ್ಲ; ತಮ್ಮಂತೆ" ಇವರೂ ಘಾತಕರಾಗಬಹುದೆಂಬ 


ಕಾರಣದಿಂದ. ಪ ಪಾಶ್ಚಾತ್ಯರು ಯಂತ್ರವನ್ನು ದೆವವೆಂದಂತೆ ನಾವು ಎನ್ನಬಾರದು: ನಾವು ಅದನ್ನು 
Jee "ಆದರೆ ಅದನ್ನು ದೈವವಾಗಿ ಮಾಡದಿರೋಣ. ಪಾಶ್ಚಾತ್ಯವಾದದನ್ನೆಲ್ಲ. 
ಸಂದೇಹ ದೃಷ್ಟಿಯಿ೦ದ ನೋಡಿ ವಂದು ಕವಿ ಹೇಳುವುದಿಲ್ಲ. ನಾವು ಅಲ್ಲಿ೦ದ' 
ಕಲಿಯಬೇಕಾದದು ಬಹಳವಿದೆ; ಆದರೆ ಅಲ್ಲಿಯ ಆಹಾರವನ್ನು ಬಿಟ್ಟು ವಿಷವನ್ನು 
ತೆಗೆದುಕೊಳ್ಳಬಾರದು. ಪಾಶ್ಚಾತ್ಯ ಸಂಸ್ಕೃತಿ ದುರ್ಬಲವಾದದು; ಅದು" ಸೋಲುವುದರಲ್ಲಿದೆ. 
ಅದು ಸೋತಾಗ ಮಾನವ ವರ್ಗವನ್ನು ಮುಂದುವರಿಸುವುದಕ್ಕೆ ಪೂರ್ವದೇಶೀಯರು 
ಸಿದ್ಧವಾಗಿರಬೇಕು. 

§ ಭಾರತವರ್ಷದ ಕಾವ್ನ ಬೇರೆ ಬೇರೆ ಜನತೆಯ ಸಮನ್ಹಯ. ಅಮೆರಿಕಾ ದೇಶವೂ ಇದೇ 
ಕಾವ್ಯವನ್ನು ಮಾಡಬೇಕಾಯಿತು. ಭಾರತ ವರ್ಷ ವರ್ಣವ್ಯವಸ್ಥೆಯಿಂದ ಈ ಸಮಸ್ಯೆಯನ್ನು 
ಹರಿಸುವುದಕ್ಕೆ ನೋಡಿತು. ಆಧುನಿಕ ಪ್ರಪಂಚ ರಾಷಿ ಯಭಾವವನ್ನು ಬಿಟ್ಟು ವಿಶ್ವಪ್ರೇಮ ಎಂಬ 
ಸೂತ್ರದಿ೦ದ ಈ ಸಮಸ್ಯೆಯನ್ನು ಹರಿಸಬೇಕಾಗಿದೆ ಈ ಸೂತ್ರವನ್ನು ಪ್ರನಂಚೆದಲ್ಲಿ ಬಳಕೆಗೆ 
ತರುವುದು ಅಮೆರಿಕಾ ದೇಶದ : ಕರ್ತವ್ನ. ಅಮೆರಿಕಾ ದೇಶ ಹೊಸದು. ಟಾ ಕಲ್ಯಾಣಕ್ಕಾಗಿ 
ಬೇರೆ ಬೇರೆ ದಾರಿಯನ್ನು ಪರೀಕ್ಷಿಸುತ್ತಿದೆ. ಹಿಂದಣಿಂದ ಬಂದ ಸಂಪ್ರದಾಯದ ಕೋಟಲೆಗೆ 
ಅದು ಸಿಕ್ಕಿಲ್ಲ. ಯೂರೋಪಿನ 'ಜನಾಲಗಗಳು ಪಡೆದಿರುವಂತೆ ಅಮೆರಿಕದ ಜನರು ಆಶ್ರಿತ 
ಜನಾಂಗಗಳನ್ನು ಕಟ್ಟಿಕೊ೦ಡಿಲ್ಲ. ಯೂರೋಪಿನವರು ಯಾವುದನ್ನು 
ಒಳ್ಳೆಯದೆಂದುಕೊಂಡಿದ್ದರೋ ಅದನ್ನೇ ನಾವು ಒಳ್ಳೆಯದೆಂದು ತಿಳಿಯುವುದು ಬೇಡ. 
ರಾಷ್ಟ ೀಯಭಾವದಿಂದ ಯುದ್ಧ ಮಾಡುವುದು, ಒಬ್ಬರನ್ನೊಬ್ಬರು ಮೆಟ್ಟುವುದು, ಯೂರೋಪಿನ 
ಪದ್ಮ. ಈ ಬಾಣ ಬಿರುಸಿಗೆ" ಬೆರಗಾಗಿ ನಾವು "ನಮ್ಮ ಮನೆಯ 'ಹಣತಿಯನ್ನು ಅಥವಾ 
ನಕ್ಷತ್ರಗಳನ್ನು ಹಳಿಯುವಂತಾಗಬಾರದು. ಬಾಣ ಬಿರುಸಿನಿಂದ ಬೆಳಕು ಬರುವುದಿಲ್ಲ; 
ಗಲಭೆಯೇ ಹೆಚ್ಚು. ಸಮಾಧಾನವಾಗಿ ನೀತಿಯಲ್ಲಿ ಬೆಳೆಯುವುದು ಇದಕ್ಕಿಂತ ದೊಡ್ಡದು. 
ಯೂರೋಪು ಇದನ್ನು ಮರೆತು ಶಕ್ತಿ ದೊಡ್ಡದೆಂಬಂತೆ ನಡೆಯಬಹುದು: ರಾಷ್ಟ ಕ್ಕಾಗಿ 
ಮನುಷ್ಯನು ನೀತಿಯನ್ನು ಬಿಡಬೇಕೆ೦ದು ಹೇಳಬಹುದು. ಅದು ಹೀಗೆ ಹೇಳುವುದನ್ನು 
ನಿಜವೆಂದು ಭ್ರಮಿಸುವುದು ಇಂಡಿಯಾದೇಶದ ಚರಿತ್ರೆಯಲ್ಲಿ ಕಂಡುಬಂದಿದೆ. ನಮ್ಮ ಸೀಮೆಯ" 
ಕಾಂಗ್ರೆಸ್ಸು ಮೊದಮೊದಲಲ್ಲಿ ಪರ ದೇಶದಿಂದ ಬಿಂದ “ಸರಕಾರದ ಮುಂದೆ *ನೋಪಾಳ 
ಬೇಡುವುದರಲ್ಲಿ ತೊಡಗಿತು. ಆಮೇಲೆ ಬಂದ ಉಗ್ರವಾದಿಗಳು ಇದನ್ನು ಬಿಟ್ಟು, ತಾವೂ 
ರಾಷ್ಟ್ರವಾಗಬೇಕೆಂದು ತೊಡಗಿದರು. ರಾಷ್ಟವಾಗುವ ಅನುಕೂಲ್ಯ ನಮಗಿಲ್ಲವೆ೦ದು' ಅವರಿಗೆ 
ತಿಳಿಯಲಿಲ್ಲ. ವರ್ಣವ್ಯವಸ್ಥೆ ಬೇರೆ ಬೇರೆ" ರೀತಿಯ ಜನರನ್ನು ಒಪ್ಪಿಕೊಳ್ಳುವಷ್ಟರಮಟ್ಟಿಗೆ 
ಒಳ್ಳೆಯದನ್ನು ಮಾಡಿದ್ದರೂ ಅವರನ್ನು ಸರ್ವಕಾಲಕ್ಕೂ ಬೇರೆ ಬೇರೆಯೆನ್ನುವುದರಲ್ಲಿ ಕೆಟ್ಟುದನ್ನೇ 
ಮಾಡಿತು. ಪಾಶ್ಚಾತ್ಯರು" ಆದಿ ಜನಾಂಗಗಳನ್ನು ಕೊಂದುಹಾಕಿದರು. ಭಾರತವರ್ಷ ಅಂಥವರನ್ನು 
ಕೊಲ್ಲಲಿಲ್ಲ; ಸಗ ಅವರನ್ನು ತುಚ್ಚವಾಗಿ ಎಣಿಸಿ ದೇಶದಲ್ಲಿ ಐಕಮತ್ಯ ಅಸಾಧ್ಯ ವಾಗುವಂತೆ 
ಮಾಡಿತು. ನಮಗೆ ಸ್ವರಾಜ್ಯ “ಬರಬಿಹುದು: ಸ್ವಾತಂತ್ರ್ಯ "ಬರಲಾರದು. ನಾವು ಒಂದು 
ಜನಾ೦ಗವಾಗಿಲ್ಲ; ನಾವು ಒಬ್ಬರನ್ನೊಬ್ಬರು ಗೌರವದಿಂದ ಕಾಣುತ್ತಿಲ್ಲ; ಸಮಾಜದಲ್ಲಿ ನಮಗೆ 
ಸರಿಯೆಂದು ತೋರುವುದನ್ನು ಮಾಡುತ್ತಿಲ್ಲ; ಹಾಗೆ ಮಾಡಿದವರಿಗೆ "ತೊಂದರೆ ಕೊಡುತ್ತೇವೆ. 
ನಮ್ಮಲ್ಲಿ ಕೈಗಾರಿಕೆಗಳಿಲ್ಲ; ಅವು ಬೇಕೆನ್ನುತ್ತೇವೆ; ಅವು ಬಂದಾಗ್ಗೆ ಅವುಗಳ ಜೊತೆಗೆ ಬರುವ 
ಕೇಡನು ಬಡೆಯಲಾಗದೆ ಹೋಗಬಹುದು. ಹೀಗೆ ಭಾರತವರ್ಷದಲ್ಲಿ ಜನಾಂಗಭಾವನೆಯ 
ಬೆಳವಣಿಗೆ ವಿಷಮವಾದ ಪಥದಲ್ಲಿ ಮುಂದುವರಿದಿದೆ. ಈ ಮಾತಿನಿಂದ ಕವಿ 
ಅರ್ಥಶಾಸ್ತ್ರ ಜರಲ್ಲವೆಂದು ಜನರಿಗೆ ” ಸ್ಪಷ್ಟವಾಗಬೇಕು. ಇವರು ಅರ್ಥಶಾಸ್ತ್ರದಷ್ಟನ್ನೇ 
ಬೇಕೆನ್ನುವುಟೆಲ್ಲ 'ಅದಕ್ಕಿಂತ ಹೆಚ್ಚಿನದು ಒ೦ದು ಇದೆ, ಅದನ್ನು ಸಾಧಿಸಿ, ಎನುತಾರೆ. ಅದು 
ಯಾವುದೆಂದರೆ ಬಲಿಷ್ಠರು ದುರ್ಬಲರಿಗೆ ಸಹಾಯ ಮಾಡಿರೆನ್ನುವುದು. ಕೊನೆಗಾದರು 
ದುರ್ಬಲರಿಗೆ ಒಳ್ಳೆಯದಾಗುತ್ತದೆ. ಈ ವಿಚಾರದಲ್ಲಿಕವಿಗೆ ಸಂದೇಹವಿಲ್ಲ. 


೬೦. ವಿಮರ್ಶೆ 
ಠಾಕೂರರು ಬಾಲ್ಯದಲ್ಲಿ ಮಧುಸೂದನದತ್ತನ ಮೇಘನಾದವಧ ಕಾವ್ಯವನ್ನು 
ವಿಮರ್ಶಿಸಿದ ವಿಷಯವನ್ನು ಹೇಳಿದಾರಷ್ಟೆ. ಅಲ್ಲಿಂದ ಆಚೆಗೆ ಅವರು ಆಗಾಗ ಒಟ್ಟಿನಲ್ಲಿ 


ಸಾಹಿತ್ಯವನ್ನು ಕುರಿತು ಒಂದೊಂದು ಕೃತಿಯನ್ನು ಕುರಿತು ಅನೇಕ ಲೇಖನಗಳನ್ನು ಪ್ರಕಟಿಸಿದರು. 
ಇವುಗಳಲ್ಲಿ ಬಹುಭಾಗ ಇಂಗ್ಲೀಷಿನಲ್ಲಿ ಬಂದಿಲ್ಲ. ಪ್ರಾಚೀನ ಸಾಹಿತ್ಯವನ್ನು ಬರಿತ ಕೆಲವನ್ನು 
ಶ್ರೀಮಾನ್‌ 'ತಳಕಿನ ವೆಂಕಣ್ಣಯ್ಯನವರು ಕೆಲವು ವರ್ಷದ ಹಿಂದೆ ಕನ್ನಡದಲ್ಲಿ ಪ್ರಕಟಿಸಿದರು. 
ಈಚೆಗೆ ಡಾಕ್ಟರ್‌ ಶ್ರೀಮಾನ್‌ ಆಗರದ ನರಸಿಂಹಯ್ಯ ನವರು ಸಾಹಿತ ಎಂಬ” ಉಪನ್ಯಾಸ 
ಗುಚ್ಛವನ್ನು ಕನ್ನಡಿಸಿದಾರೆ. ಈ ಗ್ರಂಥಗಳಲ್ಲಿರುವ ಕಾದರಿಬರಿ ಕುಮಾರಸಂಭವ ರಾಮಾಯಣ 
ಶಾಕುಂತಲ ಮುಂತಾದ ಕೃತಿಗಳನ್ನು "ಕುರಿತ ಸಂಗ ಪೀಠಿಕೆಗಳಿಂದಲೂ ಸಾಹಿತ್ಯ 
ಮೀಮಾಂಸೆಯಿ೦ದಲೂ ನಾವು ಕವಿವರರ ಎಮ ಪದ್ಧತಿಯನ್ನು ಊಹಿಸಬಹುದು. 
ಇವರು ಸಾಹಿತ್ಯ ವನ್ನು ಕುರಿತು ಆಳವಾಗಿ ಯೋಚನೆಮಾಡಿದರು; ಕಾವ್ಯ ವನ್ನು ಓದಿ ಸುಖಿಸಿದರು; 
ಅದರಿಂದ ತಮ್ಮ ಮನಸ್ಸಿನಲ್ಲಿ ಹುಟ್ಟಿದ ಭಾವನೆಯನ್ನು ವಿವರಿಸಿದರು. ಕವಿತೆಗಳನ್ನು ಕುರಿತ 
ಇವರ ಭಾವನೆ ಅನೇಕ ವೇಳೆ ಓದಿದ ಕಾವ್ಯ ದಿಂದ ಬಂದದಲ್ಲ; ಓದುವ ಕವಿಯ ಸಂಸ್ಕಾರದಿಂದ 
ಬಂದದು. ಹಲವು ವೇಳೆ ಇವರು ಕೊಡುವ ಅರ್ಥದಿಂದ ಪೂರ್ವದ ಕೃತಿಯಲ್ಲಿ ಒಂದು ಹೊಸ 
ಅರ್ಥ ಹೊಳೆಯುತ್ತದೆ. ಮೊತ್ತದಲ್ಲಿ ಇವರ ಕಾವ್ಯದಲ್ಲಿ ಪ್ರಕಟವಾಗುವ “ೊಹೆಯೇ ಇಲ್ಲಿಯೂ 
ಎಲ್ಲ ವಿಷಯಕ್ಕೂ ಒಂದು ಹೊಸ ಬೆಳಕನ್ನು ತರುತ್ತದೆ: ಜೇವನದ ಯಾವ ವಿಷಯವನ್ನಾದರೂ 
ಬರೆಯುವಲ್ಲಿ ಹೇಗೋ ಹಾಗೆ ಠಾಕೂರರು ನಿಮರ್ಶೆಯಲ್ಲಿಯೂ ಸಾವಧಾನವಾಗಿ ಕುಳಿತು ಎಲ್ಲ 
ಸಂಗತಿಯನ್ನೂ ವಿವರವಾಗಿ ಗ್ರ ಗೃಹಿಸಿ ವಿವರವಾಗಿ ಸೊಗಸಾಗಿ ವರ್ಣಿಸುತ್ತಾರೆ. ನಾವು ಕೃತಿಗಳನ್ನು 
ಓದುವಂತೆ ಈ ವಿಮರ್ಶನ ಲೇಖನಗಳನ್ನು ಓದಿ ಆನಂದಪಡುವುದು ಸಾಧ್ಯ. ವಿಮರ್ಶೆಯನ್ನು 
ಓದುವಂದು ಸಾಹಿತ್ಯವನ್ನು ಕುರಿತ ನಮ್ಮೆ ಭಾವನೆ ವಿಸ್ತಾರವಾಗುತ್ತದೆ; "ವಿಮೃಷ್ಟ ಕೃತಿಯ. 
ವಿಚಾರವಾಗಿ ನಮ್ಮ ಕುತೂಹಲ ಹೆಚ್ಚುತ್ತದೆ; ಅನುಭವಶಕ್ತಿ ಒಂದು ಮೆಟ್ಟಿಲು ಮಿಗಿಲಾಗುತ್ತದೆ. 
ಇಲ್ಲಿಯೂ ಕವಿ ಭಾವಗೀತಿಕಾ ಕರ್ತ್ಯವಾಗಿರುತ್ತಾನೆ. ಠಾಕೂರರ ವಿಮರ್ಶೆಗಳು ವಿಮರ್ಶೆಯಲ್ಲಿ 
ಭಾವಗೀತೆಗಳು, ಶ್ರೇಷ್ಠ ರೀತಿಯ ಉಪನ್ಯಾ ಸಗಳು. 


೬೧. ಪತ್ರಗಳು 

ಎಪರ್ತಯಂತಿ ಪತ್ರಲೇಖನವೂ ಠಾಕೂರರು ಬಾಲದಿಂದ ಕೈಗೊಂಡ ವ್ಯವಸಾ ಯ. 
ಇವರು ಜಮೀನ್ಹಾರಿಯಲ್ಲಿದ್ದ ಕಾಲದಲ್ಲಿ ಬರೆದ ಪತ್ರಗಳ ವಿಷಯವನ್ನು ಠ ಈ ಮೊದಲೇ ಹೇಳಿದೆ. 
ಈಚೆಗೆ ಇವರು ಎಲ್ಲ ದೇಶಗೆಳಲ್ಲಿಯೂ' ಉಪನ್ಯಾ ಸಮಾಡಿದ ಕಾಲದಲ್ಲೆ. ಇಲ್ಲಿಯ ತಮ್ಮ ಮಿತ್ರರಿಗೆ 
ಬರೆದ ಅನೇಕ ಪತ್ರ? ಗಳು ಪ್ರಕಟವಾಗಿವೆ. ಇವೆಲ್ಲ ಇವರ ದಿನದ ಜೀವನದ 'ನಿಚಾರವನ್ನು, ಸುತ್ತ 
ಕಂಡ ಜನದ ಬಾಳೆನಿಂದ ಇವರ ಮನಸ್ಸಿನಲ್ಲಿ ಆದ ಪರಿಣಾಮದ ವಿಚಾರವನ್ನು, ತಮ್ಮ ಕೆಲಸದ 
ತಮ್ಮ ವಿದ್ಯಾನಿಲಯದ ವಿಷಯವಾಗಿ ಇವರಲ್ಲಿ ತಲೆದೋರಿದ ಭಾವನೆಯ ತರಂಗದ 
ಸರೂಪವನು, ತೋರಿಸುತ್ತವೆ. ಇವರು ಉಪಯೋಗಿಸಿದ ಉಳಿದೆಲ್ಲ ಸಾಹಿತ್ಯರೂಪದಂತೆ 
ಪೆತ್ರಲೇಖನಷೆನ್ನುವುದು ಪಾಶ್ಚಾತ್ಯರಿಂದ ನಮಗೆ ಬಂದಿರುವ ಪದ್ಧತಿ. ದಿನ ದಿನದ "ನಮ್ಮ ಸ್ವಂತ 
ಅನುಭವವನ್ನೂ ಸಣ್ಣ ಪುಟ್ಟ ವಿಷಯವನ್ನೂ, ಪ್ರಕಟಿಸುವುದಕ್ಕೆಂದಲ್ಲ, ಕೆಳೆಯ ಕಿವಿಗೆ ಮೆಲ್ಲನೆ 
ಹೇಳುವುದಕ್ಕೆಂದು ಬೆಕೆದಿಡುವ ಪತ್ರಲೇಖಕನು ಈ ಜಾತಿಯಲ್ಲಿ ಆದರ್ಶಜೀವಿ. ಇಂಥವನು, 
ಉಳಿದಹಾಗೆ" ಮಾತನಾಡದ ಕಾರಣದಿಂದ, ಈ ರೀತಿಯ ಬಿರವಣಿಗೆಗೆ ಹೆಚ್ಚಿನ ಒಂದು 
ಕಳೆಯನ್ನು ತರುತ್ತಾನೆ. ಠಾಕೂರರ೦ತೆ ಬಾಳುವೆಯೇ ಬರಹವಾಗಿರುವವರ ಪತ್ರಗಳಿಗೆ ಇಂಥ 
ಕಳೆ ಬರುವುದು ಸಾಧ್ಯವಲ್ಲ ಆದರೆ ಉಳಿದ ಕಡೆ ಹೇಳದ ಮಾತನ್ನು" ಇಲ್ಲಿ ಹೇಳ 
ಬಹುದಾದ್ದರಿ೦ದ, ಅವರ" ಕೃತಿಗಳ ಅರ್ಥ ಮುಂತಾದ್ದನ್ನು ಗ್ರಹಿಸುವುದಕ್ಕೆ ಇಲ್ಲಿ ಅವರು "ಸಾಮಗ್ರಿ 
ಒದಗಿಸಬಹುದು ಎಂಬ ಕಾರಣದಿಂದ, ಇಂಥವರ ಪತ್ರಗಳಲ್ಲಿಯೂ" ರುಚಿಯಾದ ವಿಷಯ 
ಸಿಕ್ಕುತ್ತದೆ. ಠಾಕೂರರ ಎಳೆತನದ ಪತ್ರಗಳು ಈ ದೃಷ್ಟಿಯಿಂದ ಕುತೂಹಲವನ್ನುಂಟುಮಾಡುತ್ತವೆ; 
ಆಮೇಲಿನ ಪತ್ರಗಳಲ್ಲಿಯೂ ಹರಿಯದೊಂದು ಜೀವ ತನ್ನ ಹಿಶಿತನಕ್ಕೆ ತಕ್ಕಂತೆ 
ಮಾತನಾಡುತ್ತಿರುವುದು ಕಾಣುತ್ತದೆ. 


ಅಧ್ಯಾಯ ಆ 


ಇತರ ಕಾರ್ಯಕಲಾಪಗಳು 


೬೨. ವಿಸ್ತಾರವಾದ ಕಾರ್ಯಕ್ಷೇತ್ರ 

ಠಾಕೂರರ ಬಾಲ್ಯದಲ್ಲಿ ಅವರ ಮನೆಯಲ್ಲಿ ನಡೆಯುತಿದ್ದ ಕಾರ್ಯ ಸಮಾರಂಭಗಳ 
ವಿಷಯವನ್ನು ಈ ಮೊದಲೇ ಸೂಚಿಸಿದೆ. ಬೆಳೆದ ಹಾಗೆ ಇವರು ಈ ಎಲ್ಲ 
ಕಾರ್ಯಕ್ಷೇತ್ರಗಳಲ್ಲಿಯೂ ಕೆಲಸಮಾಡಿದರು, ಎಲ್ಲದರಲ್ಲಿಯೂ ಕೀರ್ತಿಯನ್ನು ಪಡೆದರು. ಇವರು 
ಬರೆದಿರುವ ಗ್ರಂಥಗಳಷ್ಟರಿಂದಲೇ ಇವರ ಕಾರ್ಯಶಕ್ತಿ ಎಷ್ಟು ಅದ್ಭುತವಾದದೆಂ೦ದು 
ತೋರಬೇಕು. ಆದರೆ ಈ ಕಾರಣಪುರುಷರ ಒಟ್ಟು ಕೆಲಸದಲ್ಲಿ ಇದು ಒ೦ದು ಭಾಗ ಮಾತ್ರ. ಈ 
ಅಧ್ಯಾಯದಲ್ಲಿ ಇವರ ಇತರ ಕಾರ್ಯಕಲಾಪಗಳ ವಿಷಯವಾಗಿ ನಾಲ್ಕು ಮಾತನ್ನು ಹೇಳಿದೆ. 


೬೩. ರಾಷ್ಟ್ರಸೇವೆ 

ಇವೆಗಳಲ್ಲೆಲ್ಲ ಮೊದಲು ಇವರ ರಾಷ್ಟ್ರ ಸೇವೆ ಹಿರಿಯದು. ಠಾಕೂರರ ಮನೆತನ 
ಮೊದಲಿಂದಲೂ ಪ್ರಸಿದ್ಧವಾದದು. ಪರದೇಶೇಯರಾದ ಅಧಿಕಾರಿಗಳ ವಿಷಯದಲ್ಲಿ 
ರಾಜಾರಾಮಮೋಹನರಾಯನು ಖಂಡಿಸಿ ಮಾತನಾಡಿದ ಸಂಪ್ರದಾಯ ಬಂಗಾಳದಲ್ಲಿ ಇವರ 
ಮನೆಯಲ್ಲಿಯೂ ಇನ್ನಿಂಥ ಕೆಲವು ದೊಡ್ಡ ಮನೆಗಳಲ್ಲಿಯೂ ಬೆಳೆಯಿತು. ರವೀಂದ್ರನಾಥರು 
ಎಳೆಯರಾಗಿದ್ದಾಗಲೇ ಒಂದು ಸಮಾಜದಲ್ಲಿ ಸೇರಿದ್ದ ವಿಷಯ ಅವರ ಜೀವನಸ್ಕೃತಿಯಲ್ಲಿ 
ಬಂದಿದೆ. ಆಗ್ಗೆ ಅದು ಆಟವಾಗಿತ್ತು. ಆದರೆ ಆಟದಲ್ಲಿ ಮಾಡಿದ ಅಭ್ಯಾಸ ಆಮೇಲೆ ಕಾವ್ಯದಲ್ಲಿ 
ಉಪಯೋಗಕ್ಕೆ ಬಂದಿತು. ನಮ್ಮ ಸೀಮೆಯಲ್ಲಿ ದೇಶಪ್ರೇಮ ಮೊದಲು ರೂಪುಗೊ೦ಡದು 
ವೈಸ್‌ರಾಯ್‌ ಲಾರ್ಡ್‌ ಕರ್ಜನ್‌ರವರು ಬ೦ಗಾಳ ದೇಶವನ್ನು ಎರಡು ಭಾಗ ಮಾಡಿದಾಗ. ಈ 
ೈಸ್‌ರಾಯರು ಇದನ್ನು ಒಳ್ಳೆಯ ಭಾವನೆಯಿ೦ದಲೇ ಮಾಡಿರಬಹುದು. ಆದರೆ ಆ ಮೊದಲು 
ನಡೆದಿದ್ದ ಸಂದರ್ಭಗಳಿ೦ದ ಬಂಗಾಳದ ಜನಕ್ಕೆ ಇದು ಬ೦ಗಾಳಿಗಳನ್ನು ವಿಭಾಗಮಾಡಬೇಕೆ೦ಬ 
ದುರಭಿಸಂಧಿಯಿಂದ ಬಂದ ಏರ್ಪಾಡೆ೦ದು ತೋರಿತು; ಬಂಗಾಳವನ್ನು ಪುನಃ ಒಂದಾಗಿ 
ಮಾಡಬೇಕೆಂದು ದೇಶದಲ್ಲಿ ಕೋಲಾಹಲವೆದ್ದಿತು. ಠಾಕೂರರು ಈ ಕಾಲದಲ್ಲಿ ನಡೆದ ಸಭೆಗಳಲ್ಲಿ 
ಭಾಷಣಗಳನ್ನು ಮಾಡಿದರು, ಗೀತಗಳನ್ನು ಹಾಡಿದರು, ಜನದ ತೇಜಸ್ಸನ್ನು ಉಜ್ಜಲಗೊಳಿಸಿದರು. 


ರಾಷ್ಟ್ರ ಸೇವೆಯಲ್ಲಿ ಕೆಲ ಜನರು ಅನುಸರಿಸಿದ ದಾರಿ ಸರಿಯಲ್ಲವೆಂದು ತೋರೆ ಇವರು ಕೆಲವು 
ವರ್ಷಗಳ ಮೇಲ ಈ ಕ್ಷೇತ್ರದಿಂದ ಹಿಂದಕ್ಕೆ ಸರಿದರು. ಇವರ ಕತೆಗಳಲ್ಲಿ ಇದರ ಸೂಚನೆ 
ಬರುತ್ತದೆ. ವಿಶ್ಚ ಸೌಹಾರ್ದದ ವಿಷಯ ಇವರು ಹೇಳಿರುವ ಮಾತು ಈ ಮೊದಲೇ ಬಂದಿದೆ. 
ಆದರೆ. ಠಾಕೊರರ ದೇಶ ಪ್ರೇಮ ಈ ವಿಶ್ವಪ್ರೇಮದ ಮಂಜಿನಲ್ಲಿ ದಾರಿತಪ್ಪಿಲ್ಲ 
ಅಮ್ಯತಸರೋವರದ ಕೊಲೆಯ ಕಾಲದಲ್ಲಿ ದೇಶವೆಲ್ಲ ಕೋಭೆಗೊಂಡಿರುವಾಗ ಇವರು ತಮ್ಮ 
ದುಃಖವನ್ನೂ ಅಸಮೃ್ಯತಿಯನ್ನೂ ಸೂಚಿಸುವುದಕ್ಕಾಗಿ ಸರಕಾರದವರು ಕೊಟ್ಟಿದ್ದ ನೈಟ್‌ 
ಪದವಿಯನ್ನು ಅವರಿಗೆ ಹಿ೦ದಕ್ಕೆ ಕಳುಹಿಸಿದರು. ಈ ಸ೦ದರ್ಭದಲ್ಲಿ ಇವರು ಬರೆದ ಪತ್ರವು 
ಧೀರವಾಗಿದೆ, ಗ೦ಭೀರವಾಗಿದೆ, ಆತ್ಮಗೌರವದಿ೦ದ ತುಂಬಿ ಹರಿದಿದೆ. ಹಾಗೆಯೇ ಇವರು 
ಅಮೆರಿಕಾ ದೇಶಕ್ಕೆ ಹೋದ ಸ೦ದರ್ಭದಲ್ಲಿ ಭಾರತೀಯರನ್ನು ಹೀನವಾಗಿ ಕಾಣುವ ಕೆನಡಾ 
ದೇಶದವರು ಇವರನ್ನು ಉಪನ್ಯಾಸ ಮಾಡ ಬರಹೇಳಿ ಆಹ್ವಾನ ಕೊಟ್ಟಾಗ ಇವರು, ನಮ್ಮ 
ಜನರನ್ನು ನೀವು ಗೌರವದಿಂದ ಕಾಣುವುದಿಲ್ಲ, ನಾನು ಮಾತ್ರ ನಿಮಗೆ ಹೇಗೆ ಬೇಕಾದೇನು. 
ನಾನು ಬರುವುದಿಲ್ಲ, ಎ೦ದರು. ಠಾಕೂರರಿಗೆ ಅಸಹಕಾರ ಸಮ್ಮತವಲ್ಲ ಎ೦ದರೆ ಸಹಕಾರ 
ಸಮ್ಮತವೆ೦ದೂ ಅರ್ಥವಲ್ಲ ಇವರ ಅಭಿಪ್ರಾಯದಲ್ಲಿ, ಸ್ವಾತಂತ್ಯ ಯಾರೂ ಕೊಡುವುದರಿಂದ 
ಬರುವುದಿಲ್ಲ. ನಾವು ಸ್ವತಂತ್ರರಾಗಿರುವ ಅಪೇಕ್ಷೆಯಿಂದ ಯತ್ನ ಮಾಡಿ ನಮ್ಮ ಬಾಳನ್ನು 
ಪರಿಷ್ಕರಿಸಿಕೊ೦ಡರೆ ಅಂದೇ ಸ್ವಾತಂತ್ರ್ಯ ಬರುತ್ತದೆ. ಸ್ವಾತ೦ತ್ರ್ಯವೆನ್ನುವುದು ರಾಷ್ಟ್ರ ಜೀವನದಲ್ಲಿ 
ಸಕಾಲದಲ್ಲಿ ಬರುವ ಹೂ, ಅದು ಮರಕ್ಕೆ ತಗಲು ಹಾಕುವ ಲಾ೦ದರವಲ್ಲ ಆದಡೆರಿಂದ ನಾವು 
ಸರಕಾರದೊಂದಿಗೆ ವಾದ ಮಾಡಬೇಕಾದದಿಲ್ಲ; ನೀವು ನಮಗೆ ಬೇಕಾದಷ್ಟನ್ನು ಕೊಡಲಿಲ್ಲ ಇದು 
ನಮಗೆ ಬೇಡ ಎಂದು ಹೇಳಬೇಕಾದದಿಲ್ಲ ಪರದೇಶದವರು ನಮ್ಮ ಮೇಲೆ 
ದರ್ಪತೋರುತ್ತಿದಾರಲ್ಲ ಎ೦ಬ ಕಾರಣದಿಂದ ಅವರ ದೇಶದಿಂದ ಬರುವ ಬಟ್ಟೆಯನ್ನು 


ಸುಡಬೇಕಾದದಿಲ್ಲ ಈ ಭಾವನೆಯಿಂದ ಇವರು ೧೯೨೦ರಲ್ಲಿ ಮಹಾತ್ಮಾ ಗಾ೦ಧಿಯವರು 
ಅಸಹಕಾರವನ್ನು `ಆರಂಭಿಸಿದಾಗ ಒಂದು ಕಡೆಗೆ ನಿಂತರು; ಅವರೊಂದಿಗೆ ಚರ್ಚೆ ಬೆಳಸಿದರು. 
೧೯೦೫ರಲ್ಲಿ ಇವರು ಸ್ವದೇಶೀ ಚಳವಳಿಯನ್ನು ಬಿಟ್ಟು ಒಂದು ಪಕ್ಕಕ್ಕೆ ನಿಂತಾಗ ಜನರಲ್ಲಿ 
ಅಸಮಾಧಾನ ಉಂಟಾದಂತೆ ಈ ಸಲವೂ ಆಯಿತು. “*೨ನೇಕರು ಠಾಕೊರರಿಗೆ ದೇಶಪ್ರೇಮ 
ಕಡಮೆ ಎಂದೇ ಹೇಳಿದರು. ಆಮೇಲೆ ಇವರು ಮಹಾತ್ಕಾಗಾಂಧಿಯವರ ವಿಷಯದಲ್ಲಿ 
ಇದಕ್ಕಿಂತ ಹೆಚ್ಚಿನ ಒಪ್ಪಿಗೆಯಿಂದ ನಡೆದುಕೊಂಡರು. ಇದು ಹೇಗಾದರೂ ಠಾಕೂರರ ಪ್ರೇಮ 
ಎಷ್ಟು ನಿಜವಾದದು ಹಿರಿಯದು ಎ೦ಬ ವಿಷಯದಲ್ಲಿ ಯಾರಿಗೂ ಸಂದೇಹವಿರಬೇಕಾದದಿಲ್ಲ. 
“ಜನೆಗಣಮನ ಅಧಿನಾಯಕ” ಎಂದು ಮೊದಲಾಗುವ ಇವರ ರಾಷ್ಟ್ರ ಗೀತದಲ್ಲಿ ಕಾಣುವ ರಾಷ್ಟ್ರ 
ಪ್ರೇಮ ಉತ್ತಮ ರೀತಿಯದು. “ಎಲ್ಲಿ ಚಿತ್ರ ತ್ರ ಭಯಶೂನ್ಯ” ಎಂಬ ಮೌತಿನ ಗೀತವೂ ಹೀಗೆಯೆ 
ಠಾಕೂರರು "ಬಂಗಾಳದ ಸ್ವದೇಶೀ ಚಳವಳಿಯ ಜೀವವಾಗಿದ್ದರು. ಈಗಲೂ ದೇಶಪ್ರೇಮಿಗಳಾಗಿ 
ಕೆಲಸಮಾಡುವ ಜನರಲ್ಲಿ ಇವರ ಮಾತಿನಿಂದ ಹುರುಪುಗೊಳ್ಳದ ದೇಶಸೇವಕರು ವಿರಳ. 
ಕವಿವರರು ಹೇಳಿದ ಮಾತನ್ನು ನಾವು ಈಗ ನಡೆಸುತ್ತಿದೇವೆ ಎಂದು ಮಹಾತ್ಕಾಗಾಂಧಿಯವರು 
ಹೇಳಿದ್ದಾರೆ. ಇದು ಬರಿಯ “ಮರ್ಯಾದೆಗೆ ಹೇಳಿದ ಮಾತಲ್ಲ. ಮಹಾತ್ಮರು ಬೆಂಗಳೂರಿಗೆ 
ಬಂದಿದ್ದಾಗ ಒ೦ದು ಸಭೆಯಲ್ಲಿ ಠಾಕೂರರ “Leave this chanting and singing 
and telling of beads (ಭಜನ ಪೂಜನ ಸಾಧನ ಆರಾಧನ)” ಪದ್ಯವನ್ನು ಕೇಳಿ ತಮ್ಮ 
ವಸ್ತ್ರ ವನ್ನು ನೋಡಿಕೊಂಡು, ನಾನು ಬಡವನಂತೆ ಬಟ್ಟೆ ಹಾಕಿಕೊಂಡಿಲ್ಲ, ಎಂದುಕೊಂಡರು 
ಇದುದಮೇಲೆಯೇ ಅವರು ಪಗಡಿಯನ್ನು ಬಿಟ್ಟಿದು, 'ಚಡ್ಡಿಯನ್ನು ತೆಗೆದುಕೊಂಡದು. ನಮ್ಮ 
ರಾಷ್ಟ್ರ ಸೇವೆಯ ಹಲವು ಮುಖಂಡರ" ಹಲವು ಭಾವನೆಗಳು ಹೀಗೆಯೇ ಠಾಕೂರರ 
ಗ್ರಂಥೆಗಳಿಂದ ಎಚ್ಚತ್ತಿರುವುದರಲ್ಲಿ ಸಂದೇಹವಿಲ್ಲ. ಅವರ ಕತೆಗಳಲ್ಲಿ ಉಪನ್ಯಾಸಗಳಲ್ಲಿ 
ಪದ್ಯಗಳಲ್ಲಿ ದೇಶಪ್ರೇಮವೂ ದೇಶದ ಶುಭವನ್ನು' ಕುರಿತ ಹಲವು ವಿಧವಾದ ವಿಚಾರವೂ 
ಉಬ್ಬಿಲವಾದ ರೂಪವನ್ನು ಪಡೆದಿವೆ. ಇದರೆಂದ ಕವಿವರರು ತಾವು ದೇಶಸೇವೆ 
ಮಾಡಿರುವುದಲ್ಲದೆ ನೂರು ಜನರನ್ನು ದೇಶ ಸೇವೆಯಲ್ಲಿನಡೆಸಿದಾರೆ. 


೬೪. ವಾಗ್ಮಿತೆ 

ಠಾಕೂರರು ಶ್ರೇಷ್ಠ ರೀತಿಯ ಉಪನ್ಯಾಸಕಾರರು. ಒಳ್ಳೆಯ ಗ್ರಂಥವನ್ನು ಬರೆಯುವ 
ಮನುಷ್ಯನು ವಾಗ್ಮಿಯಲ್ಲದೆ' ಇರಬಹುದು; ವಾಗ್ಮಿಯಾದವನು' ಬರೆದ ಗ್ರಂಥದಲ್ಲಿ ಅಷ್ಟು 
ಬೆಲೆಯಿಲ್ಲಿದಿರಬಹುದು. 'ಕವಿವರರಲ್ಲಿ ಇವೆರಡು ಶಕ್ತಿಗಳೂ ಸೇರಿದ್ದವು. ಇವರ ಕಂಠ "ಕಂಚಿನ 
ತಾಳದ ಸ್ಪನದಂತೆ ಎತ್ತಿ ಕೇಳುತಿತ್ತು, ಇಂಪಾಗಿತ್ತು. ಮಾತು ಮುದ್ದಾಗಿತ್ತು; ವಿಷಯದ ಪ್ರತಿಪಾದನೆ 
ಸುಂದರವಾಗಿರುತಿತ್ತು. ಹೇಳುವ ಮುಖ ವಿಚಾರವನ್ನು ವಿಶದಪಡಿಸಿ ಉದಾಹರಿಸಿ ಒಕ್ಕಣೆ ಹೇಳಿ, 
ಕೇಳಿದವರಿಗೆ ಅರ್ಥವಾಗುವಂತೆ ಕೇಳುವಷ್ಟೂ ಹಿತವಾಗಿರುವಂತೆ, ವಿವರಿಸುವ ಕಲೆ ಇವರ 
ಉಪನ್ಯಾಸಗಳಲ್ಲಿ ಉದ್ದಕ್ಕೂ ಕಾಣುತ್ತದೆ. ಇದು ನಮಗೆ ತಿಳಿದಿರುವುದು ಇವರ ಇಂಗ್ಲೀಷ್‌ 
ಭಾಷಣಗಳಲ್ಲಿ ಬಿಂಗಾಳೆಯಲ್ಲಿ ಇವರ ಈ ಶಕ್ತಿ ಇನ್ನೂ ಅದ್ಬುತವಾದದೆ೦ದು ಜನರು ಹೇಳಿದ್ದಾರೆ. 
ಇವರು ಉಪನ್ಯಾಸಗಳನ್ನು ಕೊಡುತ್ತಿದ್ದ ಕಾಲದಲ್ಲಿ “ಜನ” “$ಕ್ಕಿರಿದು ಕೇಳುತಿದ್ದರಂತೆ. ಬ್ರಾಹ್ಮ 
ಸಮಾಜದಲ್ಲಿ ಶಿವರ "ಕೊಡುತ್ತಿದ್ದ ಭಾಷಣಗಳನ್ನು ಕೇಳ ಬಂದವರು ಸ್ಥಳವಿಲ್ಲದೆ 
ನಿಲ್ಲುತಿದ್ದರೆ೦ದು ತಿಳಿಯುತ್ತದೆ. ಇವರ ಧೀರವಾದ ಆಕಾರ, ಗಂಭೀರವಾದ ಮುಖಿಮುಡ್ರ, 
ಸುಖಿವಾದ ಶರೀರ, ನಯವನ್ನು ಸೂಚಿಸುವ ಹಸ್ತವಿನ್ಯಾಸ, ಇವೆಲ್ಲ ಇವರ ಉಪನ್ಯಾ ಸಕ್ಕೆ ಒಂದು 
ಅಪೂರ್ವವಾದ ಕಳೆಯನ್ನು ಕಷ್ಟೆದುವು. ಹತ್ತಾರು ದೇಶಗಳಲ್ಲಿ ಇವರು ಉಪನ್ಯಾಸ ಮಾಡಿದರು. 
ಎಲ್ಲ ಕಡೆಯಲ್ಲಿಯೂ ಬಲ್ಲ ಜನರೂ ಅಲ್ಲ ದವರೂ ಇವರ ವಾಗ್ಮಿತೆಯಿಂದ ಮುಗ್ಗರಾದರು. 


೬೫. ಬ್ರಾಹ್ಮ ಸಮಾಜ 

ಠಾಕೂರರು ಬ್ರಾಹ್ಮಸಮಾಜದಲ್ಲಿ ಮಾಡಿದ ಕೆಲಸ ಅದರ ಚರಿತ್ರೆಯಲ್ಲಿ ಬಹು 
ಮುಖವಾದದು. ದೇವೇಂದ್ರನಾಥ ಠಾಕೂರರು ಸ್ವಲ್ಪ ಮಟ್ಟಿಗೆ ಸಂಪ್ರದಾಯಕ್ಕಿ ತಗ್ಗಿ 
ನಡೆಯುತಿದ್ದರು. ಬ್ರಾಹ್ಮಸಮಾಜದ ವೇದಿಯಿಂದ ಬ್ರಾಹ್ಮಣರು ಮಾತ್ರ ಉಪದೇಶ 
ಮಾಡಬಹುದೆಂಬ ಒರದು ಕಟ್ಟಳೆಯನ್ನು ಅವರು ನಡೆಸುತಿದ್ದರು. ರವೀಂದ್ರನಾಥರು ಅದನ್ನು 


ಕಿತ್ತು ಹಾಕಿದರು. ಈಚೆಗೆ ಬ್ರಾಹ್ಮಸಮಾಜ ಹಿ೦ದೂ ಸಮಾಜದ ಒಂದು ಭಾಗವೆಂಬ 
ಭಾವನೆಯನು ಬೆಳಸಿಕೊಂಡಿದೆ ಇದಕ್ಕೆ ಠಾಕೂರರ ಮನೆತನದವರೇ ಕಾರಣವೆನ್ನಬಹುದು. 
ಕೇಶವಚ೦ದ್ರಸೇನರ ಅನುಯಾಯಿಗಳು ಅತಿಸುಧಾರಣೆಯ ಉಪಾಸನೆಯಲ್ಲಿ ಪ 'ಪಾಶ್ಚಾತ್ಯರ 
ಪಡಿಯಚ್ಚಾಗುತ್ತಿರಲಾಗಿ ಈ ಶಾಖೆಯವರು ದೇಶೀಯ ಭಾವನೆಗಳನ್ನು ಹೆಚ್ಚಾಗಿ ಬೆಳಸಿಕೊರೆಡು 
ಈಗ ಹಿಂದೂ `ಸಮಾಜದ ಮುಂದಾಳುಗಳಾಗಿದ್ದಾರೆ. ಇದಕ್ಕೆ ಬಹುಮಟ್ಟಿಗೆ "ರವೀಂದ್ರ ನಾಥರು 
ಕಾರಣರು. 


೬೬, ವಿದ್ಯಾಭ್ಯಾಸ : ' ಶಾಂತಿನಿಕೇತನ 

ರವೀ೦ದ್ರನಾಥರು ಪ್ರಾಪ್ತ ವಯಸ್ಕರಾದ ಮೊದಲು ಮಕ್ಕಳ ವಿದ್ಯಾಭ್ಯಾಸವನ್ನು ಕುರಿತು 
ಯೋಚನೆ ಮಾಡಿದರು. ನಮ್ಮ ಪೂರ್ವ ಚರಿತ್ರೆಯಲ್ಲಿ 'ಕುಲಪತೆಗಳ ಆಶ್ರಮದಲ್ಲಿ 
ಪೂಜ್ಯಗುರುಗಳಿ೦ದ ವಿದ್ಯೆ ಕಲಿಯುತ್ತಿದ್ದ ಬಾಲಕರು "ಈಚೆಗೆ ಕವಿಯ ಕನಸಿನ ಚಿತ್ರವಾಗಿ 
ಕರಗಿಹೋದರು. ಆಂಗ್ಲೇಯರು ಬರುವ” ವೇಳೆಗೆ ನಮ್ಮ ಸೀಮೆಯಲ್ಲಿ ಗುರುವಿಂದ ಶಿಷ ನಿಗೆ 
ಪ್ರವಹಿಸುವ ಜ್ಞಾನ ಬಹುಮಟ್ಟಿಗೆ ದೊಣ್ಣೆ ದಂಡುಕೋಲಿನ ಸಹಾಯದಿಂದ ಹರಿಯುತಿತ್ತು. 


ದಿ 


ಅಂಗ್ಲೇಯ ಪೆದ್ದತಿಗಳು ಆರಂಭವಾದಮೇಲೆ ದಂಡುಕೋಲು ಹೋಯಿತು, ದೊಣ್ಣೆ ಸ್ವಲ್ಪ 
ಮರೆಯಾಯಿತು. ಆದರೆ ವಿದ್ಯೆ ಎನ್ನುವುದು ಮುಖ್ಯವಾಗಿ ಶಿಕ್ಷಣ ಎಂಬ ಭಾವ ಮತ್ತಷ್ಟು 
ಬೆಳೆಯಿತು. ಠಾಕೂರರು ಪಾಠಶಾಲೆಯಲ್ಲಿ ಕಳೆದ ವೆರ್ಷಗಳು ' ಅವರಿಗೆ ದುಃಖಮಯವಾಗಿ 
ನೆನವಿನಲ್ಲಿ ನಿಂತವು. ಈ ಕಾರಣದಿಂದ ಅವರು ವಿದ್ಯೆಯನ್ನು ಸುಖದ ದಾರಿಯಾಗಿ 
ಮಾಡುವುದು ಹೇಗೆಂದು ಯೋಚಿಸಿ ೧೯೦೨ರಲ್ಲಿ ಶಾಂತಿನಿಕೇತನದ ಪಾಠಶಾಲೆಯನ್ನು 
ಆರಂಭಿಸಿದರು. ಇವರೇ ಇದರ ವಿಚಾರವನ್ನು ಒಂದು ಉಪನ್ಯಾಸದಲ್ಲಿ ಹೇಳಿದ್ದಾರೆ; ಅದರ 
ಸಾರಾಂಶವನ್ನು ಮೇಲೆ ಕೊಟ್ಟಿದೆ. ಈ ಶಾಲೆ ಈಗ ದೊಡ್ಡದಾಗಿ ಬೆಳೆದಿದೆ. ಈಚೆಗೆ ಇದರಲ್ಲಿ ಶಿಶು 
ವಿಭಾಗ ಒಂದು ಏರ್ಪಾಡಾಗಿದೆ. ಇಲ್ಲಿ ಮಕ್ಕಳು" ಒಂದು ಕೊಟಡಿಯಲ್ಲಿ ಕುಳಿತು 
ಪಾಠವೆನ್ನುವುದು ಏನೋ ಒಂದು ನಿರ್ಬಂದವೆಂಬರಿತೆ ನಡೆದುಕೊಳ್ಳುವುದಿಲ್ಲ. ಮರದ ಕೆಳಗೆ 
ಎಲ್ಲಿ ಅನುಕೂಲವಾದರೆ ಅಲ್ಲಿ ಉಪಾಧ್ಯಾಯನೂ ಆಯಾ ತರಗತಿಯ ಹುಡುಗರೂ ಸೇರುತ್ತಾರೆ. 
ಮಕ್ಕಳು ಮರದ ನೆರಳಲ್ಲಿಯೋ ಹೂಬಿಸೆಲಲ್ಲಿಯೋ ಹುಲ್ಲ ಮೇಲೆ ಕುಳಿತು ಪಾಠ ಕಲಿಯುತ್ತಾರೆ. 
ಪಾಠ ಮುಖ್ಯವಾಗಿ ಮಾತೃಭಾಷೆಯಲ್ಲಿ ಕಲಿವು ರುಚಿಸಬೇಕಾದರೆ, ಅದರಿಂದ ಜೀವಕ್ಕೆ 
ಸಂಪೂರ್ಣವಾದ ಫಲ ದೊರೆಯ ಬೇಕಾದರೆ, ಮಕ್ಕಳಿಗೆ ಮಾತ್ಯಭಾಷೆಯಲ್ಲೆ 
ಪಾಠವಾಗಬೇಕೆ೦ದು ಠಾಕೂರರ ಅಭಿಪ್ರಾಯ. ಇದನ್ನು ಇವರು ತಮ್ಮ ಜೀವನಸ್ಕೃ ತೆಯಲ್ಲಿ ಒತ್ತಿ 
ಹೇಳಿದ್ದಾರೆ. ಇದು ಇವರ ಶಾಂತಿನಿಕೇತನದ ಶಾಲೆಯೆಲ್ಲಿ ಕಾರ್ಯಕಾರಿಯಾಗಿಡೆ" ಠಾಕೂರರು 
ಕವಿಸಹಜಿವಾದ ಪ್ರವೃತ್ತಿಯಿ೦ದ ಶಾಲೆಯ ಕಾರ್ಯಕ್ರಮದಲ್ಲಿ ಬಣ್ಣವನ್ನು ತು೦ಬಿದರು. ಬೆಳಗಾಗ 
ಮಕ್ಕಳು ಸುಪ್ರಭಾತವನ್ನು ಹಾಡುವುದು; ಎರಡು ನಿಮಿಷ “ಧಾನದಲಿ ಕುಳ್ಳಿರುವುದು; 
ವಸರಿತೋತ್ಸವ, ಪುಷ್ಠಮಾಸದ ಹಬ್ಬ, ಇಂಥ ಹಬ್ಬ ಹುಣಿಮೆಗಳಲ್ಲಿ' ಕಲೆತು 
ಹರ್ಷವಾಗಿರುವುದು: ಯಾವುದಾದರೂ ೩ ಸ೦ದರ್ಭದಲ್ಲಿ ಕವಿಗಳ ಹಾಡನ್ನು ಕಲಿಯುವುದು, 
ಹೇಳುವುದು; ಐನೂರು ಜನ ಸೇರಿ ಒಂದು ಮದುವೆಯ ಮನೆಯಲ್ಲೆಂಬಂತೆ. ನಗುತ್ತಿರುವುದು; 
ಇದೆಲ್ಲ ಈ ಶಾಲೆಯನ್ನು ಒ೦ದು ಗುರುಕುಲದಂತೆ ಮಾಡಿದೆ. ಇಲ್ಲಿ ಕಲೆಗೆ ಮುಖ್ಯವಾದ ಸ್ಥಾನ 
ಉಂಟು. ಚಿತ್ರಕಲೆಗೆ ಒ೦ದು ಶಾಖೆಯೇ ಇದೆ. ಇದರ ಮುಖ್ಯಾಧ್ಯಾಪಕರು ತ್ರಿ ಶ್ರೀ ನಂದಲಾಲ ಬಸು 
ಅವರು. ತ್ರೀ ಅವನೀ೦ದ್ರನಾಥ ಠಾಕೂರರ ಶಿಷ್ಯವರ್ಗದಲ್ಲಿ ಹೆಸಿರಾದವರೆಂದರೆ ಮೈಸೂರಿನ 
ಪೆಂಕಟಪನ ನವರು ನಂದಲಾಲ ಬಸುಗಳು. ಇವರ ಸೇವೆಯನ್ನು ಹಿಡಿಯಬೇಕಾದರೆ ಸ ಸಂಸ್ಥೆ ಎಷ್ಟು 
ಹಿರಿಯದೆ೦ಿದು ಹೇಳಬೇಕಾದದಿಲ್ಲ. ಪರದೇಶದಿ೦ದ ಬಂದಿರುವ ಅನೇಕ ಮಹನೀಯರು ಈ 
ಶಾಲೆಯ ವ್ಯವಸ್ಥೆಯನ್ನು ನೋಡಿ ಬಾಯ್ತುಂಬ ಹೊಗಳಿದ್ದಾರೆ. ನಮ್ಮವರೂ ಕೆಲವರು 
ಹೊಗಳಿದ್ದಾರೆ" ಆದರೆ ಇವರ ಸಂಖೆ ಕಡಿಮೆ. ನಡೆಯುತ್ತಿರುವ" ಕೆಲಸದಲ್ಲಿ ಕುಂದು ಮಾತ್ರ 
ಕಂಡು ತೆಗಳಿರುವವರೂ ಇದಾರೆ. ಬಂಗಾಳದಲ್ಲಿ ಬ್ರಾಹ್ಮಸಮಾಜದ ವಿಷಯದಲ್ಲಿ 
ಅಸಮಾಧಾನವುಳ್ಳವರು ಈ ಪಾಠಶಾಲೆಯಪೇಲೆ ತಮ್ಮ ಕೋಪವನ್ನು 
ತೀರಿಸಿಕೊಳ್ಳುವುದುಂಟು. ಇಂಥವರೊಬ್ಬರು, ಇದು ಪೂರ್ವದ ಆಶ್ರಮಗಳಂತೆ ಇದೆ ಎಂಬ" 
ಮಾತಿಗೆ, ಆಶ್ರಮಗಳಲ್ಲಿದ್ದಂತೆ ಇಲ್ಲಿ ಮರಗಳಿವೆ ಇನ್ನೇನೂ ಕಾಣಲಿಲ್ಲ ಎಂದರಂತೆ. ಇಂಥ 


ಬುದ್ದಿವಂತಿಕೆಯ ಮಾತಿನಿಂದ ಒಂದು ಸಂಸ್ಥೆಯ ಯೋಗ್ಯ [ತೆಯನ್ನು ಅಳೆದು 
ಮುಗಿಸುವೆನೆನ್ನುವುದು ಅವಿಶ್ವಾಸದ ಚಿಹ್ನೆ. ಇದರಿರಿದ ಹೇಳುವವನ ಮನೋದರ್ಮ 
ವ್ಯಕ್ತವಾಗುತ್ತದೆ “ಹೊರತಾಗಿ ವಿಷಯ ನಿರ್ಧಾರವಾಗುವುದಿಲ್ಲ ಏನಿಲ್ಲವೆ೦ದರೂ ಈ ಶಾಲೆ 
ಧೀರನಾದ ಕವಿವೀರನ ಆಶಾಪೂರ್ಣವಾದ ಒಂದು ಯತ್ನ, ಬಿಂದು ಉದ್ಯಮ. ನಮ್ಮ ದೇಶದ 
ವಿದ್ಯಾಭ್ಯಾಸ ಕ್ರ ಕ್ರಮ ಇನ್ನೂ ಸರಿಯಾದ ದಾರಿಗೆ ಬಂದಿಲ್ಲ. ಮುಂದೆ ಅದು ಸರಿಯಾದ ದಾರಿಗೆ 
ಬರುವುದಕ್ಕೆ ಈ ಶಾಲೆಯಲ್ಲಿ ನಡೆಯುತ್ತಿರುವ ಪರೀಕ್ಷೆಯ ಸಹಾಯಮಾಡುತ್ತದೆ ಎನ್ನುವುದು 
ನಿರ್ವಿವಾದ" ಅಂಶ. ಈಗ ಇಲ್ಲಿ ನೂರಾರು ಹುಡುಗರು' ಹುಡುಗಿಯರು ಇದಾರೆ: ಐವತ್ತು ಜನ 
ಉಪಾಧ್ಯಾಯರೂ ಉಪಾಧ್ಯಾಯಿನಿಯರೂ ಇದಾರೆ; ಇವರೆಲ್ಲ ಜಾತಿ ಕುಲಗಳ ಭೇದವನ್ನೆಚಿಸದೆ 
ಭಾರತವರ್ಷದ ಮಕ್ಕಳೆಂಬ ಓಂದು ಮುಖ್ಯ ಸೂತ ತ್ರವನ್ನು ಹಿಡಿದು ಸೋದರ ಸೋದರಿಯರಂತೆ 
ಜೊತೆಯಾಗಿ ಸೌಹಾರ್ದದಲ್ಲಿ ವರ್ತಿಸುತ್ತ ಕವಿಯ ಕನಸನ್ನು ನಿಜವಾಗಿ ಮಾಡಲು ಯತ್ನ 
ಮಾಡುತ್ತಿದಾರೆ. 


೬೭. ವಿಶಭಾರತಿ 

$ನಿವರರು ದೇಶ ವಿದೇಶಗಳನ್ನು ಸುತ್ತಿ ಅಲ್ಲಲ್ಲಿ ಉಪನ್ಯಾಸ ಮಾಡುವುದರಲ್ಲಿ ಅವರ 
ಮನಸ್ಸಿನಲ್ಲಿ ಒ೦ದು ಭಾವ ಮೂಡಿತು. ಈಗ `ನಮ್ಮ 'ಡೇಶದಲ್ಲಿರುವ ವಿಶ್ವವಿದ್ಯಾನಿಲಯಗಳು 
ನಮ್ಮ ಸಂಸ್ಕೃತಿಯನ್ನು ಬೆಳಸುವ ಅಥವಾ ಪ್ರಕಾಶಪಡಿಸುವ ಸಂಸ್ಥೆಗಳಲ್ಲಿ, ಪಾಶ್ಚಾತ್ಯ 
ಸರಕಾರದಿಂದ" ಏರ್ಪಟ್ಟ ಇವು ನಮ ಜನಕ್ಕೆ ಪಾಶ್ಚಾತ್ಯರಲ್ಲಿ ಬಳಕೆಯಾಗಿರುವ ತಿಳಿವಳಿಕೆಯನ್ನು 
ಹರಡುವ ಪ್ರಯತ್ನದಲ್ಲಿ ತೊಡಗಿವೆ. ಸೋತ 'ಜನವೆದರೂ ನಮಗೆ ಒಂದು ವ್ಯಕ್ತಿತ್ಸವಿದೆ. ಅದರ 
ಮೂಲದಲ್ಲಿ ಬಹು” ಕಾಲದಿಂದ ಬೆಳೆದ ಒಂದು ಸಂಸ್ಕೃತಿ ಇದೆ. ಅದನ್ನು 
ಮುಖ್ಯವಾಗಿಟ್ಟುಕೊಂಡು ಒಂದು ಸರಸ್ವತೀ ಪೀಠ ಇರಬೇಕು. ಅಲ್ಲಿಗೆ ಪಾಶ್ಚಾತ್ಯ ವಿದ್ವಾಂಸರು 
ಬಂದು ನಮ್ಮ ಸಂಸ್ಕೃತಿಯನ್ನು ಕುರಿತು ಹೇಳುವುದಿದ್ದರೆ ಹೇಳಬೇಕು, ಕೇಣುಪೆದಿದೆ ಕೇಳಿ 
ತಿಳಿಯಬೇಕು. ಠಾಕೊರರು * ಈ ಉದ್ದೇಶದಿಂದೆ' ಒಂದು ಸಂಸ್ಥೆಯನ್ನು” ತಾವೇ 
ಏರ್ಪಡಿಸುವುದೆ೦ದು ನಿರ್ಧರಿಸಿದರು. ಶಾಂತಿನಿಕೇತನದ ಶಾಲೆಗೆ ಮೇಲಣ ಕಟ್ಟಡವಾಗಿ 
ಒ೦ದು ಸರಸ್ವತೀ ಪೀಠವನ್ನು ಏರ್ಪಡಿಸಿ ಅದಕ್ಕೆ ವಿಶ್ವಭಾರತಿ ಎಂದು ಹೆಸರಿಟ್ಟರು. ೧೯೨೦ರಲ್ಲಿ 
ಠಾಕೂರರ ಮೆತ್ರರು, ಆಗ ನಮ್ಮ ಮೈಸೂರಿನ ವಿಶ್ವವಿದ್ಯಾನಿಲಯದ ವೈಸ್‌ಛಾನ್ನಲರಾಗಿದ್ದ, ಸ 
ವ್ರಜೇಂದ್ರನಾಥ ಶೀಲರಿಂದ ಇದರ ಆರಂಭೋತ್ಸವ ಜರುಗಿತು. ಶ್ರೀ ವಿಂಟಿರ್‌ನಿಟ್ಸ್‌, ಸ್ಥೆ ನ 
ಫೋನ, ಸಿಲ್ಪೇನ್‌ ಲೆವಿ ಮೊದಲಾದ 'ಪಾಶ್ಚಾತ್ಯ ವಿದಾಂಸರು ಬಂದು "ನಲ್ಲ 
ಉಪನ್ಯಾಸಮಾಡಿದ್ದಾರೆ. ಪಾಶ್ಚಾತ್ಯ ಮಿತ್ರ ಸಮಾಜದ ಪ್ರಮುಖರು ಹಣಕೊಟ್ಟು ತಮ್ಮ ಪರವಾಗಿ 
ಇಲ್ಲಿ ಪ ಪಾಶ್ಚಾತ್ಯ ಪಂಡಿತರನ್ನು " ಉಪನ್ಯಾಸಮಾಡಲು “ನಿಲ್ಲಿಸಿದ್ದಾರೆ. ಈ ಪೀಠದ ಕಡೆಯಿಂದ 
“ವಿಶ್ವಭಾರತಿ” ಎಂಬದೊಂದು ತ್ರೆ ಮಾಸಿಕ ಪತ್ರಿಕೆ ಹೊರಡುತ್ತಿದೆ. ಇದರಲ್ಲಿ ಅಮೂಲ್ಯವಾದ 
ಲೇಖನಗಳು ಬರುತ್ತವೆ. ವಿಶ್ವಭಾರೆತಿಗೆ ಸೇರಿದಹಾಗೆ ಒಂದು ಪುಸ್ತಕ ಭ೦ಡಾರವಿದೆ* ಇಲ್ಲಿ 
ಹಲವರು ಪಂಡಿತರು. ಸಂಶೋಧನ ಕಾವ್ಯ ದಲ್ಲಿ ತೊಡಗಿದ್ದಾರೆ; ಹಲವರು ವಿದ್ಯಾ ರ್ಥಿಗಳು. ತಮ್ಮ 
ಇಷ್ಟದ ವಿಷಯವನ್ನು ಆರಿಸಿಕೊಂಡು ಅಭ್ಯಾ ಸದಲ್ಲಿ ಅನ್ನೇಷಣದಲ್ಲಿ ಮುಂದುವರಿಯುತ್ತಿದಾರೆ. 
ಇಲ್ಲೆಯ ಗುರುವರ್ಗದಲ್ಲಿ ವಿಧುಶೇಖರ ಭಟ್ಟಾಚಾರ್ಯರು ಒಬರು. ಠಾಕೂರರು ಪರ್ಷಿಯಾ 
ದೇಶಕ್ಕೆ ಹೋಗಿ ಬಂದ ಆಚೆಗೆ ಇಲ್ಲಿಗೆ ಪರ್ಷಿಯಾದ ಚಕ್ರವರ್ತಿಗಳು ಶ್ರೀ ದಾವೂದ್‌ ಎಂಬ ಒಬ್ಬ 
ವಿದ್ವಾಂಸರನ್ನು ಕಳುಹಿಸಿದರು. ಇದು ಇನ್ನೂ ಬೆಳೆಯ `ಜೇಕಾದ ಸಂಸ್ಥೆ; p ಬೆಳೆಯುತ್ತಿರುವುದು 
ಕಾಣುತ್ತದೆ. 


೬೮. ಪ್ರಾಚ್ಚಸ ಸಂಸ್ಕ ಪೆ, ಪ್ರಾಚ್ಯ ಸಂಘಟನ 

'ರಾಕೊರರು ಜಿವು ದೊಡ" 8ಲಸವನ್ನು ಮಾಡಿದ್ದಲ್ಲದೆ ಇತರರಿಂದಲೂ ಮಾಡಿಸಿದರು. 
ಸ್ವತಂತ್ರ ರಾಷ್ಟ್ರಗಳಾಗಿ ತಕ್ಕಮಟ್ಟಿಗೆ ಒಳ್ಳೆಯ "ಸ್ಥಿತಿಯಲ್ಲಿದ್ದ ಜಪಾನ್‌ ದೇಶಕ್ಕೂ ಪರ್ಷಿಯಾ 
ದೇಶಕ್ಕೂ ಹೊಳೆಗಿ ಕವಿವರರು ಅಲ್ಲಿಯ ಜನರಿಗೆ ಏಷ್ಯಾಖ೦ಡದ ಸಂಸ್ಕೃತಿ ಅವರಂದ ಏನನ್ನು 
ನಿರೀಕ್ಷಿಸುತ್ತಿದೆ ಎಂಬುದನ್ನು ಹೇಳಿದರು: ದುರ್ಬಲನನ್ನು ಬಡಿದು ಬಾಯಿಗೆ ಹಾಕಿಕೊಳ್ಳುವ ನೀತಿ" 
ನಮಗೆ ತರವಲ್ಲ, ನಮ್ಮ ಪೂರ್ವಿಕರು ವಿಶ್ಚಪ್ರೇಮದ ಪಥದಲ್ಲಿ ನಡೆದರು. ನಾವು ಈಗ 


ನಡೆಯಬೇಕಾದದು ಅದೇ ಪಥ ಎಂದು ಸಾರಿದರು. ಪ ಪ್ರಾಚ್ಯ ದೇಶಗಳ ಸ ಸ೦ಸ್ಕೃತಿಯ ರಕ್ಷಣೆಗಾಗಿ 
ಏರ್ಪಾಡಾದ ಸಂಸ್ಥೆಗಳಲ್ಲಿ ಇವರು ಕೈಯಲ್ಲಾದ ಕೆಲಸವನ್ನು ವಹಿಸಿ ದೆಡಿದರು. "ಕೆಲವು 
ವರುಷಗಳ ಹಿಂದೆ" “National University” ಎನ್ನುವುದು ಒಂದು ಏರ್ಪಟ್ಟಾಗ 
ಠಾಕೂರರು ಅದಕೆ ವೈಸ ಸ್‌ಛಾನ್ನಲರ್‌ ಆದರು. ಪೂರ್ವದಲ್ಲಿ ಭಾರತವರ್ಷದ ಸಂಸ್ಕೃತಿ ಹರಡಿದ 
ವಿಷಯವನ್ನು ಅನ್ವೇಷಿಸುವ ಒಂದು ಸಂಘಕ್ಕೆ ಇವರು ಪೆರೋಧರಾದರು. ಈ ಸರಿಬಂಧದಲ್ಲಿ 
ಬಲಿದ್ವೀಪಕ್ಕೆ ಹೋಗಿ ಅಲ್ಲಿರುವ ಚಿತ್ರ ಕಟ್ಟಡ ನಾಟ್ಯ ಎಲ್ಲವನ್ನೂ ನೋಡಿಕೊಂಡು ಬಂದರು. 
ಹಿಂದೆ ಬಿದ್ದಿರುವ ಪ್ರಾಚ್ಯರಾಷ್ಟ್ರಗಳೆಲ್ಲ ಎಚ್ಚತ್ತು ಒಂದಾಗಿ ನಡೆದು ಹಂದಣ ವೈಭವವನ್ನು ಮರಳಿ 
ಕಾಣಬೇಕೆರಿಬ ಪಲ್ಪಬೆಯನ್ಸ್‌ ಇವರು “ತಮ್ಮ ಉಪನ್ಯಾ ಸಗಳಲ್ಲೆಲ್ಲ ಹೇಳುತ್ತಲೇ ಇದ್ದರು. 
ಪ್ರಾಚ್ಯಜನಾ೦ಗಗಳ ಸಂಘಟನದ ಮಹಾಕಾರ್ಯವನ್ನು ಕಾರ್ಯವೆಂದು ಕಂಡ ಮುಖಂಡರಲ್ಲಿ 
ಠಾಕೂರ ಕವಿವರರು ಒಬ್ಬರು. ಆ ಕನಸನ್ನು ಸಾಧಿಸುವುದಕ್ಕೆ ಇನ್ನು ಯಾರಿಂದಲೂ ಸಾಧ್ಯ ವಲ್ಲದ 
ಹೆಚ್ಚಿನ ಕೆಲಸವನ್ನು ಇವರು ಮಾಡಿದರು. 


೬೯. ವಿಶ್ಚಮ್ಮೆತ್ರಿ 

ಸಿವ ಜೀವನದ ಕೊನೆಯ ಭಾಗ ಮುಖ್ಯವಾಗಿ _ವಿಶ್ವಮ್ಮೈತ್ರಿಯನ್ನು 
ಸಾಧಿಸುವುದರಲ್ಲಿ ಕಳೆಯಿತು. ಪ್ರಪ೦ಚ ಬಹುಕಾಲ ದೇಶಗಳಾಗಿ ಇದ್ದು ಜೀವಿಸಿ ಈಗ "ಧುನಿಕ 
ಸಾಧನಗಳ ಫಲವಾಗಿ ಒಂದು Ede ಬಾಳಬಹುದಾದ ಸ್ಥಿತಿಗೆ ಬಂದಿದೆ. ಇದುವರೆಗೆ 
ದೇಶಗಳು ನಾನು ಶ್ರೇಷ್ಠ, ತಾನು ಶ್ರೇಷ್ಠ ಎಂದುಕೊಂಡರೆ ಬಹುತೊಂದರೆ ಇರಲಿಲ್ಲ; ಇನ್ನು 
ಮೇಲೆ ಇಂತಹ ದುರಭಮಾನ ಲೋಕಕ್ಕೆ ಅಪಾಯವನ್ನು ತರುತ್ತದೆ. “ast is East and 
West is West and never the {win shail meet” "ಪೂರ್ವ ಪೂರ್ವವೇ, ಪಶ್ಚಿಮ 
ಪಶ್ಚಿಮವೇ, ಇವು ಬೆರೆತು ಬಾಳುವುದು ಸಾಧ್ಯವಲ್ಲ. ಎಂಬ ಮನೋಧರ್ಮ ಪೂರ್ವ 
ದೇಶೀಯರಲ್ಲಿದ್ದರೂ ತಪ್ಪು; ಪಶ್ಚಿಮ ದೇಶೀಯರಕೆದ್ದಗೊ ತಪ್ಪು ಠಾಕೂರರು ಈ ವಿವರವನ್ನು 
ಎಲ್ಲ ಜನಾ೦ಗಗಳಿಗೂ “ಮನಮುಟ್ಟುವಂತೆ ಉಪದೇಶಮಾಡಿದರು. ಪೂರ್ವ ದೇಶಗಳ" 
ಸಂಸ್ಕ ಪತಿಯಲ್ಲಿ ಕೆಲವು ಗುಣ ಇವೆ; ಕೆಲವು ದೋಷ ಇವೆ. ಪಶ್ಚಿಮ ದೇಶಗಳ ಸಂಸ್ಕೃತಿಯಲ್ಲಿ 
ಕೆಲವು ಗುಣ "ಇವೆ; ಕೆಲವು ದೋಷ ಇವೆ. ಮಾನವಕುಲ ಎರೆಡರ ಗುಣಾ೦ಶವನ್ನೂ ಗ್ರಹಿಸಿ 
ಎರಡರ ದೋಷವನ್ನೂ ತ್ಯಜಿಸಿ ಲೋಕ ಸಂಸ್ಕೃತಿ ಒಂದನ್ನು ಮಾಡಿಕೊಳ್ಳಬೇಕು. ವಶಿಷ್ಠ 
ವಿಶ್ವಾಮಿತ್ರರಂತೆ ಪೂರ್ವ "ಪಶ್ಚಿಮಗಳು ಕಾದುವೆದನ್ನು ಮುಗಿಸಿ ಮಿತ್ರವಾಗಬೇಕು. ಎಲ್ಲಿ 
ಜನಾ೦ಗಗಳೂ ಒಟ್ಟುಗೂಡಿ ಒಂದು ಜನಾಂಗದಂತೆ ಬಾಳಬೇಕು. ವಿಶ್ವ “ಒಂದು ಕುಟುಂಬಿ' 
ಎಂಬುದರ ಲಕ್ಷಣವಾಗಿ ಜನಾಂಗ ಯಾವುದೇ ಆಗಲಿ ಚೇರೊರಿದು ಜನಾಂಗವನ್ನು 
ದುರ್ಬಲವಾಗಿದೆ. ಎಂಬ ಕಾರಣದಿಂದ ಅಡಗಿಸಿಟ್ಟು ಸ್ಟಾರ್ಥಕ್ಕಾಗಿ ಬಳಸಿಕೊಳ್ಳುವುದು. 
ನಿಲ್ಲಬೇಕು. ಪ್ರಬಲಜನಾ೦ಗಗಳು ದುರ್ಬಲ ಜನಾ೦ಗಗಳನ್ನು ಹೊರೆಯಬೇಕು, ಬೆಳಸಜೇಕು. 
ಜನಾಂಗ ಜೀವನದಲ್ಲಿ ಕೂಡ. ಐಶ್ಚರ್ಯವೆನ್ನುವುದು ಬಾಹ್ಯವಸ್ತು ಸಂಚಯ ಅಲ್ಲ, ಆಧ್ಯಾತ್ಮಿಕ 
ಉನ್ನತಿ, ಎನ್ನುವುದನ್ನು ತಿಳಿದು 5 ನಡೆಯಬೇಕು. ಠಾಕೂರರ ಈ ಉಪದೇಶ ಮುಂದೆ 
ಬರಜೇಕಾಗಿರುವ ವಿಶ್ವಮೈತ್ರಿಯ ತಳಹದಿ. ಈ ಧ್ಯೇಯಕ್ಕಾಗಿ ಇವರು ಮಾಡಿದ ಸೇವೆ 
ಅಮೋಘವಾದದು, ಆಮೂಲ್ಯವಾದದು. 


ಕರಿ ಗ್ರಾಮೋಜ್ಟೀವನ 
“ನಿಶಭಾರತೆಗೆ ಸೇರಿದ ಹಾಗೆ ಠಾಕೂರರು ಶ್ರೀನಿಕೇತನ ಎ೦ಬ ಹೆಸರಿನಿಂದ 
ಗ್ರಾಮೋಜ್ಞೀವನ ಕೇಂದ್ರವೊಂದನ್ನು ಏರ್ಪಡಿಸಿದರು. ನಮ್ಮ ರಾಷ್ಟ್ರ ದಲ್ಲಿ ಬಹುಕಾಲದಿ೦ದಲೂ 
ಗ್ರಾಮಗಳೇ ಜನಜೀವನದ ಮೂಲ ಸಂಸ್ಥೆಗಳು. ಸರಕಾರದವರು ಳನುಮಾಡಿದರೂ ಬಿಟ್ಟಿರೂ 
ಗ್ರಾಮದವರು ತಮ್ಮ ಸೌಕರ್ಯವನ್ನು ತೌವು ಕಲ್ಪಿಸಿಕೊಳ್ಳುತಿದ್ದರು. ಈಗಲೂ ನಮ್ಮ “ಜನ 
ಸುಖಿಗಳಾಗಬೇಕಾದರೆ ಗ್ರಾಮಗಳು ತಮ್ಮ ಕೆಲಸವನ್ನು ಮಾಡಿಕೊಳ್ಳುವುದನ್ನು ಕಲಿಯಬೇಕು, 
ಎ೦ದು ಕವಿಗಳದು ಮೊದಲಿಂದ ಅಭಿಪ್ರಾಯ. ಶ್ರೀನಿಕೇತನದಲ್ಲಿ ಇವರು ಈ ಅಭಿಪ್ರಾಯವನ್ನು 
ಕಾರ್ಯದಲ್ಲಿ ತಂದರು. ಗ್ರಾಮೋಜೀವನವೆ೦ದರೆ ಪೂರ್ವದಲ್ಲಿ ಇದ್ದ ಸ್ಥಿತಿಯಲ್ಲಿಯೇ" 
ಇರಬೇಕೆಂಬಿ ಅಭಿಪ್ರಾಯವಲ್ಲ ಹೊಸೆ ರೀತಿಯ ಉಳುಮೆ, ಹೊಸ ಹೊಸ ಬೆಳ್ಳಿ ಇದಕ್ಕೆಲ್ಲ 


ಬೇಕಾದ ಸಂಶೋಧನ ಅನ್ವೇಷಣ, ಗ್ರಾಮಗಳಲ್ಲಿರುವ ಕೈಗಾರಿಕೆಗಳನ್ನು 
ಅಭಿವೃದ್ಧಿಗೊಳಿಸುವುದು, ಹೊಸವು ( ಅನುಕೂಲವಾಗಿದೆ ಅವುಗಳನು ತಂದು "ಲ್ಲಿಸುವುದು. 
ದನಗಳು'ಕುರಿಗಳು ಇವುಗಳ ಪೋಷಣೆಯನ್ನು ಆಧುನಿಕ ರೀತಿಯಲ್ಲಿ ಹೆಚ್ಚು ಲಾಭ ಬರುವಂತೆ 
ಪರಿಷ್ಕರಿಸುವುದು; ಇದೆಲ್ಲ ಈ ಕೇ೦ದ್ರದಲ್ಲಿ ಕಾಣುತ್ತದೆ. ಇಲ್ಲಿ ಪಾಶ್ಚಾತ್ಯ ಕೃಷಿ ಶಾಸ್ತ್ರ ಜರೊಬ್ಬರು 
ಕೆಲಕಾಲ ಮುಖಂಡರಾಗಿದ್ದರು; ಈಗ ಇಲ್ಲಿಯವತೇ ಒಬ್ಬರು ಆ “ಸ್ಥಾನದಲ್ಲಿದ್ದಾರೆ. ಇಲ್ಲಿಯ 
ಅನ್ವೇಷಕರಲ್ಲಿ ಹಲವರು ಪಾಶ್ಚಾತ್ಯ ವಿಶ್ವವಿದ್ಯಾ ನಿಲಯಗಳಲ್ಲಿ ಒಳ್ಳೆಯ ಪದವಿಗಳನ್ನು ಪಡೆದಿರು 
ವ೦ಥವರು. ಇಲ್ಲಿ ಏರ್ಪಟ್ಟಿರುವ “ಕೈಗಾರಿಕೆಗಳು ಒಂದೆರಡಲ್ಲ. ಬಟ್ಟೆಯ ಕೆಲಸ, ಮರಗೆಲಸ, 
ಚರ್ಮದ ಕೆಲಸ. ಕೊಂಜನ ಕೆಲೆಸ ಇದರಲ್ಲಿ ಸಾಮಾನ್ಯ ಉಪಯೋಗಕ್ಕೆ ತಕ್ಕ ಕೆಲಸ, 
ಭೋಗಿಗಳು ಅಪೇಕ್ಷಿಸಬಹುದಾದ ಚಿತ್ರದ ಕೆಲಸ್ಕ ಹೀಗೆ ನಿದ ವಿಧವಾದ ಕೆಲಸದಲ್ಲಿ ಶಿಕ್ಷೆ 
ನಡೆಯುತ್ತಿದೆ. ಇದರಲ್ಲಿ ಗ್ರಾಮದ ಜನರಿಗೆ ಕೆಲಸವನ್ನು ಒದಗಿಸುತ್ತಿದಾರೆ. ಇಲ್ಲಿ ಆಗಾಗ 
ಪ್ರದರ್ಶನೆ' ನಡೆಯುತ್ತದೆ. ಉಳಿದ ಕಡೆ ಇಂಥ ಉದ್ಯಮಗಳಲ್ಲಿ ಇಲ್ಲದೆ ಇಲ್ಲಿ ಇರುವುದೆಂದರೆ 
ಕಲಾಪರಿಪೂರ್ಣವಾದ ಒಂದು ಆವರಣ ಚಿಹ್ನೆ: *ಗೋಡೆಗೆಳಮೇಲೆ ಇರುವ ಚಿತ್ರಗಳು, 
ಕವಿತೆಗಳು; ನೆಲದಮೇಲೆ ಹಾಕಿರುವ ರಂಗವಲ್ಲಿ; ಒಂದು ಚಿತ್ರಮಾಲೆಯಲ್ಲಿ ಠಾಕೂರರು 
ಉಳುವಂತೆ ಗಿಡಹಾಕುವಂತೆ ಮುಂತಾಗಿ ಚಿತ್ರಗಳು; ಆ ಕೊನೆ ಈ ಕೊನೆಗೆ ಬಿಂಗಾ ಳಿಯ 
ಲಿಪಿಯಲ್ಲಿ ಬರೆದಿರುವ ಅವರ ಕವಿತೆಯೊಂದು. ಒಟ್ಟಿ ನಲ್ಲಿ ಒಂದು ಸರಕಾರ ಏರ್ಪಡಿಸುವುದಕ್ಕೆ 
ಅಂಜಬಹುದಾದ ಖರ್ಚಿನ ಪ್ರಯತ್ನಗಳನ್ನು ಠಾಕೂರರು ತಮ್ಮ ಒಬ್ಬರ ಶಕ್ತಿಯಿಂದಲೇ 
ಆರಂಭಿಸಿದರು. ಸರಕಾರದ ಕೆಲಸದಲ್ಲಿ ಸಾಮಾನ್ಯವಾಗಿ ಕಾಣಲಾಗದ ಒರಿದು ಶ್ರದ್ದೆ ಇಲ್ಲಿಯ 
ಕೆಲಸಗಾರರಲ್ಲಿ ಕಾಣುತ್ತದೆ. ಎಲ್ಲದರಲ್ಲಿಯೂ ಒಬ ಕವಿಯ ಕಲಾಪ್ರೇಮದ” ಬೆಳಕು 
ಹೊಳೆಯುತ್ತಿದೆ. ಇದರಿಂದ ಠಾಕೂರರು ಸೌಂದರ್ಯವನ್ನು ಊಹೆಯಲ್ಲಿ ಮಾತ್ರ ಕಾಣುವವರಲ್ಲ 
ಕಾರ್ಯದಲ್ಲಿ ತರಬಲ್ಲವರೆಂದು ಸ್ಪಷ್ಟವಾಗುತ್ತದೆ. ಈ ರೀತಿಯ ಪ್ರಯತ್ನ ಹರಡಿದಲ್ಲಿ ನಮ್ಮ 
ಗ್ರಾಮಗಳ ಜೇವನದಲ್ಲಿ ಅದ್ಭುತವಾದ ಪರಿಷ್ಕ ರಣ ಉಂಟಾಗುವುದೆನ್ನುವುದು ನಿರ್ವಿವಾದವಾದ' 
ವಿಷಯ. 


೭೧. ಸ೦ಗೀತ 

ಕವಿವರರು ತಾರುಣ್ಯದಲ್ಲಿ ಸ೦ಗೀತ ನಾಟಕಗಳನ್ನು ಬರೆದರು; ಅಣ್ಣ ಜ್ಯೋತಿರಿ೦ದ್ರನ 
ಜೊತೆಗೆ ಸಂಗೀತದಲ್ಲಿ ಹೊಸ ಮಟ್ಟಿ ಗಳನ್ನು ಹಾಕಿ ನೋಡಿದೆರು. ಆಮೇಲಣ ಇವರ ಕವನದಲ್ಲಿ 
ಬಹು ಭಾಗ ಗೀತ; ಕವಿ ಹಾಡುತ್ತಾ. ಬರೆದದು, ಹಾಡುವುದಕ್ಕೆ ರಚಿಸಿರತಕ್ಕದು. ಇವರು ತಮ್ಮ 
ಗೀತೆಗಳನ್ನು ಹಾಡಿ ಹೇಳುವುದು ಬಹಳ ಇಂಪಾಗಿರುತಿತ್ತೆರಿದು ಕೇಳಿದವರು ಹೇಳುತ್ತಾರೆ" 
ಕೊನೆಗೂ ಕವರು ಹಾಡಿನಲ್ಲಿ ಹೊಸ ಹೊಸ ಗತಿಗಳನ್ನು ನೋಡುತ್ತಲೇ ಇದ್ದರು. ಸಾಮಾನ್ಯ ವಾಗಿ 
ಇವರ ಗೀತೆಗಳ ರಾಗವನ್ನು ಇವರ ಸಂಬಂಧದ ದಿನೇಂದ್ರನಾಥರು ಪಾಠಮಾಡಿ 
ಜ್ಞಾಪಕದಲ್ಲಿಟ್ಟುಕೊಳ್ಳುವರು. ಜವರ ಶಾಲೆಯ ಹಬ್ಬ ಹುಣ್ಣಿಮೆಗಳಲ್ಲಿ ವಿದ್ಯಾರ್ಥಿಗಳು ಸೇರಿ 
ಹಾಡಬೇಕೆಂದು ಬರೆದ ಹಾಡುಗಳನ್ನು ದಿನೇಂದ್ರರಿಂದ ಯಾರಾದರೊಬ್ಬರು ಕಲಿತು 
ಉಳಿದವರಿಗೆ ಹೇಳಿಕೊಡುತ್ತಾರೆ. ಇಂಥ ಗೇತ ಎಷ್ಟು 'ಚೆನ್ನಾಗಿರುತ್ತದೆಂಬುದನ್ನು “ಗುಂಪಿನಿಂದ 
ಹಾಡಿದಾಗಲೇ ತಿಳಿಯಬೇಕು. ಹಲವು ಕಂಠಗೆಳು ಸೇರಿ ಒಂದು ಗಾನಗತಿಯನ್ನು 
ಸಮರಸದಿಂದ ತರುವಾಗ ಸಾಮಾನ್ಯವಾದ ಗತಿಯಾದರೂ ವಿಚಿತ್ರವಾದ ಸೊಗಸನ್ನು 
ಪಡೆಯುತ್ತದೆ. ಇಂಥದರಲ್ಲಿ ಠಾಕೂರರ ಊಹೆ ಹುಡುಕಿ ತಂದ ಚಿತ್ರ ಚಿತ್ರ ವಾದ ಗತಿಗಳು ಇಂಥ 
ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿರಬಹುದೆ೦ಬುದು ಅನುಭವೈಕವೇದ್ದ. ಠಾಕೂರರು ಬಂಗಾಳದ 
ಸಂಗೀತ ಸಾಮ್ರಾಜ್ಯವನ್ನು. ಅಸಾಧಾರಣವೂ ಆನಂದದಾಯಕೆವೂ ಆದ ಗತಿಗಳಿಂದ 
ವಿಸ್ತಾರಪಡಿಸಿದರು; ಕವಿಯಲ್ಲದ ಸಂಗೀತಗಾರನಿಂದಾಗಲಿ ಸಂಗೀತವನ್ನರಿಯದ 
ಕವಿಯಿಂದಲಾಗಲಿ ಸಾಧ್ಯವಲ್ಲದ "ಓಂದು ರೀತಿಯಲ್ಲಿ ಭಾವ ರಾಗಗಳನ್ನು ಹೊಂದಿಸಿ ತಮ್ಮ 
ಗೀತಗಳಲ್ಲಿ ಎರಡು ಕಲೆಗಳ ಸುಖವನ್ನು ಏಕಕಾಲದಲ್ಲಿ ಕೊಟ್ಟರು. 


೭೨. ನಾಟಕರ೦ಗ 
ಇವರು ನಾಟಿಕರಂಗದಲ್ಲಿ ಮಾಡಿದ ಮಾರ್ಪಾಡು ಇದರಂತೆಯೇ 


ಸ್ತೋತ್ರಾರ್ಹವಾದದು. ನಮ್ಮ ಸೀಮೆಯ ನಗರಗಳ ಈಗಣ ಸಾಮಾನ್ಯ ನಾಟಕದ ಪರದೆ 
ಪೋಷಾಕು ನಾವು ಪಾಶ್ಚಾತ್ಯರ ಅನುಕರಣದಿಂದ ತಂದುಕೊಂಡಿರತಕ್ಕದು. ಒಳ್ಳೆಯ ನಾಟಕಕ್ಕೆ 
ಈ ರೀತಿಯ ಹೆಚ್ಚು “ಖರ್ಚಿನ ಕಾರುಬಾರು ಅನವಶ್ಯಕ. ನಾಟಕಕ್ಕೆ " ಬರುವವರಿಗೆ 
ಸಹೃದಯತೆಯಿಂದ ಬಿರುವ ತಲ್ಲೀನತೆ ಮುಖ್ಯ. ಪರದೆ ಶೋಷಾಕಿನಿಂದೆ ಈ ತಲ್ಲೀನತೆ 
ಬರಲಾರದು. ಇದು ಠಾಕೂರರ ಅಬಿಪ್ರಾಯ. ಈ ಕಾರಣದಿಂದ ಇವರು ತಮ್ಮ ನಾಟಕಗಳನ್ನು 
ಮರದ ಕೆಳಗೆ ಬಯಲಿನಲ್ಲಿ ಬಹಳ ಸಾಮಾನಿಲ್ಲದೆ ಅಭಿನಯಕ್ಕೆ ತ೦ದರು. ತಾವೂ ಪಾತ್ರ ಗಳನ್ನು 
ವಹಿಸಿ ನಾಟಿಕಗಳ ಅಭಿನಯದಲ್ಲಿ ಭಾಗಿಗಳಾದರು. ಇಂಥ ಸಂದರ್ಭಗಳನ್ನು ನೋಡಿರುವವರು" 
ಇವರ ನಾಟಕವೂ ನಟನೆಯೂ ಬಿಹು ಚೆನ್ನಾಗಿದ್ದವೆ೦ದು ಹೇಳಿದಾರೆ. ಮುಖ್ಯ ಈ ಭಾಗದಲ್ಲಿ, 
ನಾಟಕದ ಸುಖ ನಟಿನನ್ನೂ ಕತೆಯ ರಸವನ್ನೂ ಅವಲಂಬಿಸಿದ್ದು ಪರದೆ `ಪೋಷಾಕನ್ನಲ್ಲಿ, 
ಎಂದು ಇವರು ತೋರಿಸಿದ್ದು ನಾವು ಗಮನಿಸಬೇಕಾದ ವಿಷಯ. ಇದು ನಾಟಕದ ಪೂರ್ವದ 
ಸ್ಥಿತಿ; ಹಾಗೆಯೇ ಆಧುನಿಕ “ನಾಟಕದ ಧ್ಯೇಯ. ಇದನ್ನು ಸಾಧಿಸುವುದಕ್ಕೆ ಠಾಕೂರರ ರಂಗ 
ಸೆನ್ನಾಹ ಬಹಳ ಸಹಾಯಮಾಡಿತು. 


೭೩ ಚಿತ್ರಕಲೆ 

ಇಷ್ಟು ಕಲೆಗಳಲ್ಲಿ ಪ್ರವೇಶವುಳ್ಳ ಕವಿವರರಿಗೆ ಚಿತ್ರಕಲೆಯೂ ಬಾಗಿಲನ್ನು ತೆರೆಯಿತು. 
ಇವರು ಇದಕೆ ಕೆ ಹಾಕಿದ್ದು ಕೊನೆಕೊನೆಗೆ. ಕವಿ ಒಮ್ಮೆ. ಇಂಗ್ಲೆಂಡಿಗೆ ಹೋದಾಗ್ಗೆ ಇವರು 
ಚಿತ್ರಗಳನ್ನು ಬರೆಯುತ್ತಿದಾಕೆ. ಎಂದು ತಿಳಿಯಿತು. ಅಮೇಲೆ ಇವರು ಅವುಗಳನ್ನೆಲ್ಲ 
ಪ್ರದರ್ಶಿಸಿದರು. ಠಾಕೂರರು ಯಾರಲ್ಲೂ ಚಿತ್ರಕರ್ಮವನ್ನು ಕಲಿತವರಲ್ಲ. ಇದರಿ೦ದ ಅನೇಕರಿಗೆ 
ಈ ಚಿತ್ರಗಳ ವಿಷಯದಲ್ಲಿ ಅಪನಂಬಿಕೆ. "ಸಾಲದ್ದಕ್ಕೆ ಕ ಚಿತ್ರಗಳು' ಯಾವುದಾದರೊಂದು 
ಸಂಪ್ರದಾಯದ ಪ್ರಕಾರ ಬಿಕೆದುವಲ್ಲ ಈ ಕಾರಣದಿಂದ ಇವರ ಚಿತ್ರಗಳ ವಿಷಯ ಬಹಳ 
ಭಿನ್ನಾಭಿಪ್ರಾಯವಿದೆ. ಇವುಗಳಲ್ಲಿ ಕೆಲವನ್ನು ನೋಡಿದವರಾದರೂ. ಅವುಗಳ ಭಾವನೆ 
ವಿಚಿತ್ರ ವಾದದೆಂದೂ ಅದನ್ನು ತಂದಿರುವ ರೀತಿಯಲ್ಲಿ ಬಹಳ ಕೌಶಲ್ಯವಿದೆಯೆಂದೂ ಒಪ್ಪಬೇಕು. 
ಕೆಲವು ಚಿತ್ರಗಳು ಚಿನ್ನಾಗಿದ್ದಂತೆ ಕಾಣದಿದ್ದರೂ ಇನ್ನು ಕೆಲವು ಚಿತ್ರ ಯಾವುದೋ ಒಂದು 
ವಿಲಕ್ಷಣ ಸನ್ನಿವೇಶವನ್ನು ಆಕಾರದ ಭಾಷೆಯಲ್ಲಿ ಹೇಳುತ್ತಿವೆಯೆನ್ನುವುದು ಸ ಷ್ಟವಾಗಿದೆ. ನಿಮ್ಮ 
ಚಿತ್ರಗಳ ಅರ್ಥವೇನು ನಿಂದು ಕೇಳಿದವರಿಗೆ ಠಾಕೂರರು ಅರ್ಥ ಇದು ಬರಿದು ಹೇಳಿಲ್ಲ. 
ಅದನ್ನು ನೀವೇ ತಿಳಿಯಬೇಕು ಎಂದಿದಾರೆ. ಈ ಚಿತ್ರಗಳನ್ನು ಮೆಚ್ಚದವರೂ ಕೂಡ ಎಪ್ಪತ್ತು 
ವರುಷ" ವಯಸ್ಸಿನಲ್ಲಿ ಹೊಸ ಕಲೆಗೆ ಕೈ ಹಾಕಿದ ಕವಿವರರ "ಊಹೆ ಉದ್ಯಮಗಳನ್ನು 
ಹಿರಿಯವೆಂದು ಬಿಪ್ಪಿಕೊಳ್ಳಬೇಕು. ಇದರ ಜೊತಿಗೆ ಇನ್ನೊಂದು ಭಾವದಿಂದ ಹೊರಟರೆ ಚಿತ್ರ ಗಳೆ 
ಅರ್ಥವೂ ಸ್ವಲ್ಪ ಮಟ್ಟಿಗೆ ಆಗಬಹುದು. ಇವುಗಳನ್ನು ಬರೆದವರು ಭಾವ ರಸಗಳನ್ನು ತಿಳಿಯದ 
ಮಂಕರಲ್ಲ; ಒಳ್ಳೆಯ ಚಿತ್ರಗಳನ್ನು ನೋಡಿ ಅರಿಯದ ಮೂಢರಲ್ಲ; ಊಹಾವಂತರು, 
ಕಲಾಬಿಜರು. ಇವರು ಸಂತೋಷರಿಂದ ಬರೆದದಲ್ಲದೆ ಇವುಗಳನ್ನು ಸೋಡಿ ಎಂದು ಈ 
ಚಿತ್ರಗಳನ್ನು ನಮ್ಮೆದುರಿಗೆ ಇಟ್ಟಿರಾದದರಿಂದ, ಈ ಕೆಲಸದಲ್ಲಿ ಏನಾದರೂ ಗುಣವಿರಬೇಕು, 
ನೋಡೋಣ, ಎನ್ನುವುದೆ ಆ ಭಾವ. ಇಲ್ಲಿ ನಾನು ಇಷ್ಟನ್ನು ಹೇಳುತ್ತೇನೆ. ಈ ಚಿತ್ರಗಳು ಕೆಲ ಜನ 
ಹೇಳುವಂತೆ ನಿರುಪಯುಕ್ತವಾದುವಲ್ಲ; ಇವುಗಳಲ್ಲಿ ಕೆಲವನ್ನು ನೋಡಿ ನನಗೆ 
ಸಂತೋಷವಾಗಿದೆ. 


ಅಧ್ಯಾಯ ೯ 
ಹ 
ಸಂಭಾವನೆ 


೭೪. ವ್ಯ೦ಜಕ ಕಾವ್ಯ, ಕಥೆ 

ಠಾಕೂರರ ಕಾವ್ಯ ಮುಖ್ಯವಾಗಿ ವ್ಯಂಜಕ ಕಾವ್ಯ ಅಥವಾ ಕಥೆ. ಇವರ ಕಾವ್ಯದ ಮುಖ್ಯ 
ಕಾರ್ಯ ಇವರ ಜೀವನದ ಅವಸ್ಥೆ ಭಾವಗಳನ್ನು ಚಿತ್ರಿಸುವುದು. ಹೀಗೆ ಇಲ್ಲದ್ದು ಕತೆಯನ್ನು 
ಹೇಳುತ್ತದೆ. ಅಲ್ಲಿಯೂ ಕತೆ ಇವರ ಮನಸ್ಸಿನ ಒ೦ದು ಭಾವವನ್ನು ರೂಪಿಸುವುದಕ್ಕಾಗಿಯೇ 
ಬಂದಿದೆ; ಆದರೆ ಕತೆಯಲ್ಲಿ ಇದು ಮರೆದಿರುತ್ತದೆ. ಎಂದರೆ ಠಾಕೂರರು ಮುಖ್ಯವಾಗಿ 
ಗೀತಿಕಾಕರ್ತರು. ಇಂಥ ಬರಹದಲ್ಲಿ ಕವಿಯ ಜೀವನದ ಒಂದು ನೋವು ಒಂದು ನಲಿವು, 
ಒಂದು ಬೇನೆ ಒಂದು ಬಯಕೆ, ಒಂದು ಹಸಿವು ಒ೦ದು ಹಾರೈಕೆ, ತೀವ್ರವಾದ ಮಾತಿನಲ್ಲಿ 
ರೂಪುಗೊಂಡು ಹೇಳುವವರ ಮನಸ್ಸನ್ನು ಹಗುರಮಾಡುತ್ತದೆ, ಕೇಳುವವರ ಮನಸನ್ನು 
ಮೋಹಗೊಳಿಸುತ್ತದೆ. ಇದರಲ್ಲಿ ಜೀವ ಔರುವುದು ಕವಿಯ ಅನುಭವದ ಯಾಥಾರ್ಥ್ಯದಿ೦ದ, 
ಅವನ ಭಾವನೆಯ ತೈಕ್ಷ್ಯದಿ೦ದ, ಅವನ ಆತ್ಮವ್ಯಂಜನದ ಕೌಶಲದಿಂದ. ಇಂಥ ಕವಿತೆ ಒಬ್ಬನ 
ಅನುಭವದಿಂದ ಹೊರು ಸಾವಿರ ಜನರ ಅನುಭವವನ್ನು ವಿಶದಪಡಿಸುತ್ತದೆ, ಮಾನವನ 
ಅನುಭವಕ್ಕೆ ಬಾಯಾಗುತ್ತದೆ. ಕವಿತೆಯಲ್ಲಿ ಜೀವನದ ನಿಲುವಿಗೆ ಅನುಸಾರವಾಗಿ ಎರಡು 
ಮಾರ್ಗವಿದೆ. ಒಬ್ಬ ಕವಿ ತನ್ನದಾದ ಅನುಭವವನ್ನು ಚೆನ್ನಾಗಿ ಅರಿತು ಹಾಡಿ ಎಲ್ಲ ಜೀವಗಳ 
ಪ್ರತಿನಿಧಿಯಾಗುತ್ತಾನೆ; ಇನ್ನೊಬ್ಬನು ಎಲ್ಲ ಜೀವಗಳ ಭಾವವನ್ನೂ ಸಹಾನುಭೂತಿಯಿಂದ ತನ್ನಲ್ಲಿ 
ಅನುಭವಿಸಿ ಆ ನೋವು ನಗೆಯನ್ನು ತನ್ನ ಮಾತಿನಲ್ಲಿ ವ್ಯಕ್ತಪಡಿಸುತ್ತಾನೆ, ಹೀಗೆ ಇತರ 
ಜೀವಗಳಿಗೆ ಪ್ರತಿನಿಧಿಯಾಗುತ್ತಾನೆ. ಕಾಳೆದಾಸನದು ಷೇಕ್‌ಸಿಯರದು ಈ ಎರಡನೆಯ ದಾರಿ; 
ವರ್ಣನೆಯ ದಾರಿ. ಷೆಲ್ಲಿಯದು ಠಾಕೂರರದು ಮೊದಲನೆಯದು, ವ್ಯಂಜನೆಯದು. ವರ್ಣನೆಯ 
ಕವಿ ಪಾತ್ರಗಳನ್ನು ಊಹಿಸವುದೆಷ್ಟೋ ಅಷ್ಟೇ, ಆಮೇಲೆ ಅವರು ಹೇಳುತ್ತಿರುವುದನ್ನು ಕೇಳಿ 
ಬರೆದುಕೊಳ್ಳುತ್ತಿದಾನೋ ಎಂಬಂತೆ ತಾನು ಕಾವ್ಯದಲ್ಲಿ ಮರೆಯಾಗುತ್ತಾನೆ. ವ್ಯಂಜನೆಯ ಕವಿ 
ಪಾತ್ರವನ್ನು ಊಹಿಸುವುದಲ್ಲದೆ ಅದರ ಬಾಯಲ್ಲಿ ತನ್ನ ಮಾತನ್ನೂ ಇಡುತ್ತಾನೆ' ಒ೦ದು ದಾರಿ 
ಮೇಲು ಇನ್ನೊಂದು ದಾರಿ ಕೀಳು ಎಂದು ಹೇಳುವಂತಿಲ್ಲ. ಕವಿ ಶಕ್ತನಾದರೆ ಒಂದರಲ್ಲಿ 
ಅತ್ಯುತ್ತಮ ನಾಟಕ ಬರುತ್ತದೆ; ಒಂದರಲ್ಲಿ ಅತ್ಯುತ್ತಮವಾದ ಗೀತ, ತಿಳಿಯದವನ ಕೈಯಲ್ಲಿ 
ಎರಡು ಪದ್ಧತಿಯ ನಿಷ್ಟಯೋಜಕವಾಗುತ್ತದೆ. ಎರಡರಲ್ಲಿ ಯಾವುದರಿಂದಲಾದರೂ ಬರುವ 
ಸಿದ್ದಿ ಒಂದೇ: ಅನುಭವೆ' ರಸದ ಮಟ್ಟಿವನ್ನು ಮುಟ್ಟಿ ವ್ಯಕ್ತವಾಗುವುದು; ಆ ರಸ ಇನ್ನೊಂದು 
ಮನಸ್ಸನ್ನು ಹೊಕ್ಕು ಅಲ್ಲಿ ಆ ಅನುಭವವನ್ನು ಉತ್ಪಾದನ ಮಾಡುವುದು. ಠಾಕೂರರ ಕಾವ್ಯ ಕತೆ 
ವ್ಯಂಜನ ಕಾವ್ಯದಲ್ಲಿ ಅತ್ಯುತ್ತಮ ವರ್ಗಕ್ಕೆ ಸೇರಿದುವು. ಇದೇ ಕಾರಣದಿಂದ ಗೀತೆಗಳಲ್ಲಿ 
ನಿಲುಕಿರುವ ಮಟ್ಟಿ ಇವರಿಗೆ ನಾಟಕದಲ್ಲಿನಿಲುಕಿಲ್ಲ ಆದರೂ ಇವರ ನಾಟಕಗಳು ಕಾವ್ಯ ಅಥವಾ 
ಕತೆಯ ದೃಷ್ಟಿಯಿ೦ದ ಸು೦ದರವಾದುವೆಂದೇ ಹೇಳಬೇಕು. 


೭೫. ಸಾಮಗ್ರಿಯ ವೈಪುಲ್ಯ 

ಈ ಅತ್ಯುತ್ತಮವಾದ ಕವಿತೆಯಲ್ಲಿ ಕತೆಯಲ್ಲಿ ಕಾಣುವ ಸಾಮಗ್ರಿಯ ವೈಪುಲ್ನ 
ಆಶ್ಚರ್ಯಕರವಾದದು. ಮನಸ್ಸಿಗೆ ತೋರಿದ ಯಾವ ವಿಷಯವನ್ನೂ ಇವರು ಬರೆಯದೆ' 
ಬಿಡಲಿಲ್ಲವೆನ್ನಬಹುದು. ತಮ್ಮ ಮನಸ್ಸಿನ ಅವಸ್ಥೆಗಳು, ತಾವು ನೋಡಿದ ಜನರ ಜೀವನದ 
ವಿಷಯಗಳು, ಜನಜೀವನದ ವಿಚಾರವಾಗಿ ತಮಗೆ ತೋರಿದ ಭಾವನೆಗಳು, ಎಲ್ಲವನ್ನೂ ಇವರು 
ಒ೦ದಲ್ಲ ಒಂದು ಕಡೆ ಬರೆದಿಟ್ಟರು. ಜೀವನದ ವಿಷಯದಲ್ಲಿಕುತೂಹಲವುಳ್ಳ ಮನಸ್ಸಿಗೆ ಎಲ್ಲವೂ 
ವಸ್ತುವಾಗುತ್ತದೆ. ವೈರಾಗ್ಯದಿ೦ದ ಜೀವನದ ರಸವತ್ತಾದ ಸನ್ನಿವೇಶವೂ ಶುಷ್ಕವಾಗಿ ತೋರುತ್ತದೆ; 
ರಾಗ ವೈಶಾಲ್ಕದಿ೦ದ ಒಣಬಾಳಿನಲ್ಲಿಯೇ ರಸ ಕಾಣುತ್ತದೆ. ಠಾಕೂರರು ಅನೇಕ ವೇಳೆ ತಾವು 
ವಯಸ್ಸಿನಲ್ಲಿ ದೊಡ್ಡವರಾದರೂ ಚೇತನದಲ್ಲಿ ಇನ್ನೂ ತರುಣರೆಂದು ಹೇಳುತ್ತಿದ್ದರು. ಇದು ನಿಜ. 
ಜೀವನದ ವಿಚಾರದಲ್ಲಿ ಇವರು ತಾರುಣ್ಯಕ್ಕೆ ಸಹಜವಾದ, ತಾರುಣ್ಯಕ್ಕೆ ಮಾತ್ರ ಸಾಧ್ಯವಾದ, 
ಉತ್ಸಾಹವನ್ನು ಕೊನೆಯವರೆಗೂ ಅನುಭವಿಸಿದರು. ಇದರಿಂದ ಇವರ ಕಾವ್ಯಕ್ಕೆ ಸಾಮಗ್ರಿ 
ಅನರತವಾಯೆತು. ಇದಕ್ಕೆ ಅನುಕೂಲವಾಗಿ ಇವರು ಕೇವಲ ರುಚಿಗೋಸ್ಕರ ಆದುನಿಕಕಾಲದ 


ಸಾಹಿತ್ಯ ಗಳನ್ನೂ ಶಾಸ್ತ್ರ ಗಳನ್ನೂ ಓದಿ ತಿಳಿದಿದ್ದರು. ಪೂರ್ವಕಾಲದ್ದೆನ್ನುವುದರಲ್ಲಿ ವಿದ್ವತ್‌ 
ಕಲ್ಪವಾದ ಜ್ಞಾನವನ್ನು ಪಡೆದಿದ್ದರು. ಇವರ ಕಾವ್ಯದ ವಸ್ತುವೆ ವಿಧ್ಯ ಯಾರನ್ನಾದರೂ 
ವಿಸ್ಮೆಯಪಡಿಸುವಂತಿಡೆ. ಮನಸ್ಸಿಗೆ” ತೋರಿದ ಎಲ್ಲವನ್ನೂ ಬರೆದಿರು ದರೆಂದ ಈ ಕಾವ್ಯದಲ್ಲಿ 
ಪುನರುಕ್ತಿ ಇರುವಂತೆ ಅನೇಕರೆಗೆ ಕಾಣುತ್ತದೆ. ಸ್ವಲ್ಪ ಪುನರುಕ್ತಿ ಇರುವುದೂ ನಿಜವೆ. ಆದರೆ 
ಅದು ಸ್ಥೂಲವಾಗಿ ನೋಡಿದರೆ ಎಷ್ಟೆಂದು ಕಾಡುತ್ತದೆ; ಅಷ್ಟು ಹೆಚ್ಚಾಗಿಲ್ಲ. ವಸಂತದ 
ವಿಚಾರವಾಗಿ ನಾಲ್ಕು ಕವಿತೆಯಿದ್ದರೆ ಒಂದೊಂದರಲ್ಲಿ ಒಂದು ಮುಖ್ಯ ಭಾವ ವ್ಯಕ್ತವಾಗಿರುತ್ತದೆ. 
ಎಲ್ಲದರಲ್ಲಿಯೂ ಮಂದಮಾರುತವೂ ಮಲ್ಲಿಗೆಯ ಹೂವೂ ಬರಬಹುದು. ಆದರೆ ಇದರಿ೦ದ 
ಕವಿತೆ ಪುನರುಕ್ತಿಯಾಗುವುದಿಲ್ಲ. ಸಂಗೀತದಲ್ಲಿಯ ಸಂಗತಿಗಳಂತೆ ಈ ಕವಿತೆಗಳು ಬಲ್ಲವರಿಗೆ 
ಬೇರೆಯಾಗಿಯೇ ಕಾಣುತ್ತವೆ. ಒಂದೊಂದಕ್ಕೆ ವ್ಯತ್ಯಾಸ ಅಷ್ಟು ಕಡಿಮೆಯಾಗಿದ್ದರೆ “ಜೇರೆ 
ಬೇರೆಯಾಗಿ ಬರೆಯಬೇಕಾದದೇನು ಎನ್ನಬಹುದು. ವಿಯ ಭಾವನೆಯ ವೇಗಕ್ಕೆ ಆಗ ಆ ಬರಹ 
ಬೇಕಾಗಿತ್ತು ಎನ್ನುವುದೇ ಇದಕ್ಕೆ ಉತ್ತರ. ತುಂಬ ಬರೆದಿರುವುದರಲ್ಲಿ ಕೆಲವು ಬಾಗ ಕೆಲವರಿಗೆ 
ರುಚಿಸುತ್ತದೆ, ಇನ್ನು ಕೆಲವು ಬಾಗ "ಇತರರಿಗೆ ರುಚಿಸುತ್ತದೆ. ಯಾರೂ ಯಾವ ಭಾಗವನ್ನೂ 
ಚೇಡವೆ೦ದು ಹೇಳಬೇಕಾದದಿಲ್ಲ, ತಮಗೆ ರುಚಿಸಿದ್ದನ್ನು ತೆಗೆದುಕೊಳ್ಳಬಹುದು. ಕೆಲವು ಭಾಗ 
ಬಹು ಕಡಮೆ ಜನಕ್ಕೆ ರುಚಿಸಬಹುದು. ಇದರಿಂದಲೂ “ತೊಂದರೆಯಿಲ್ಲ. ಇಷ್ಟು ಒಳ್ಳೆಯದನ್ನು 
ಬರೆದಿರುವ ಕವಿಗೆ ನಾವು ಸಾಮಾನ್ಯವಾದ ಬರವಣಿಗೆ ಸ್ವಲ್ಪವನ್ನು ಬರೆಯುವ 'ಸ್ವಾತರಿತ್ರ ವನ್ನು] 
ಕೊಡಬಹುದು. 


೭೬ ಶಬ ಭಾ೦ಡಾರ, ಶೆಲಿ 

ವಸ್ತು ವೈವಿಧ್ಯಕ್ಕೆ ತೆಕ್ಕಹಾಗೆ ಠಾಕೂರರ ಶಬ್ದ ಭಾಂಡಾರವೂ ಅನ್ಯಾದೃಶವಾದದು. 
ಇವರಿಗೆ ಹಿಂದೆ. 'ಬೆರವಜಿಗೆಯ ಬಂಗಾಳಿ “ತುಂಬಿ ಸಂಸ್ಕೃತ * “ಪದಗಳನ್ನು 
ಉಪಯೋಗಿಸುತಿದ್ದಿತ್ತ೦ತೆ. ಇವರೂ ವಿಮರ್ಶೆಯಲ್ಲಿ ತತ್ವ ವಿಚಾರದಲ್ಲಿ ಇಷ್ಟ ಬಂದಷ್ಟು. 
ಸಂಸ್ಕೃತವನ್ನು ಉಪಯೋಗಿಸಿದಾರೆ. ಕಾವೃದಲ್ಲಿಯೂ “ಸಂಸ್ಕ ವನ್ನು ತುಂಬುವುದಕ್ಕೆ 
ಹಿಂತೆಗೆಯಲಿಲ್ಲಿ ಆದರೆ ಇದರೊಂದಿಗೆ ಬಳಕೆಯ ಮೊತುಗಳನ್ನು ತುಂಬಾ 
ಉಪಯೋಗಿಸಿದ್ದಾರೆ. ಶೈಲಿಯೂ ಹಾಗೆಯೇ: ಅಲ್ಲಲ್ಲಿ ಸಂಸ್ಕೃತ “ಪದಗಳಿಂದ 
ಕ್ಲಿಷ್ಟವಾಗುವುದಾದೆರೂ ಬಹುಮಟ್ಟಿಗೆ ಸಮಯಕ್ಕೆ ಸರಿಯಾಗಿ ವ್ಯಾಕರಣಬದ್ಧವಾಗಿಯೋ 
ಸರೆಳವಾಗಿ ಬಳಕೆಯದಾಗಿಯೇ ಇರುತ್ತದೆ. ಹೊಸ ದಾರಿಯಲ್ಲಿ ಬಂದ ಇವರ ಬರವಣಿಗೆಯನ್ನು 
ನೋಡಿ ಇವರು ಬಂಗಾಳಿಯನ್ನು ಕೆಡಿಸುತ್ತಿದಾರೆ ಎಂದವರುಂಟು. ಠಾಕೂರರ ಕೈಯಲ್ಲಿ ಕೆಟ್ಟಿಂತೆ 
ಕೆಡುವುದಕ್ಕೆ ಭಾಷೆ ಪುಣ ಮಾಡಿರಬೇಕು. ಈ ವಿಚಾರ ಬಂಗಾಳಿಯನ್ನು ಕುಶಿತದು. ಆದರೆ 
ರಾಕೂರರಲ್ಲಿ ವಿಶೇಷವೇನೆಂದರೆ, ಇವರ ಇಂಗ್ಲೀಷಿನ ಬರವಣಿಗೆಯ ಸ ಸಾಹಿತ್ಯದಲ್ಲಿ ಗಣ್ಯವಾದ 
ಸ್ಥಾನವನ್ನು ಪಡೆಯಿತು. ಇವರ ಗೀತಾಂಜಲಿಯ' ಅಥವಾ ಸಾಧನಾಗ್ರಂಥದ ಭಾಷೆ ಶ್ರೇಷ್ಠರಾದ 
ಆರಿಗ್ಗ ಲೇಖಕರ ಭಾಷೆಗೆ ಸಮನಾಗಿದೆ. ಇಲ್ಲಿ ಕಾಣುವುದು ಇಂಗ್ಲೀಷ್‌ ಮಾತಿನ ಎಲ್ಲ” ಬಣ್ಣ 
ಬೆರಗುಗಳನ್ನೂ ತಿಳಿದ ಲೇಖಕನ ಉಕ್ತಿಕೌಶಲ, ಪದದ ಪ್ರಯೋಗದಲ್ಲಿ, ವಾಕ್ಯದ ಕಟ್ಟಡದಲ್ಲಿ, 
ಭಾವದ ಪ್ರತಿಪಾದನದಲ್ಲಿ, ಆಂಗ್ಲ ಭಾಷೆಯ ಮರ್ಯಾದೆಯನ್ನು ಸ್ಪಲ್ಪವಾದರೂ 
ಬಿಟ್ಟಿಲ್ಲವೆನ್ನಬಹುದು. ಒಂದು ಮಾತು' ಅರ್ಧ ಮಾತು ಲೇಖಕನು ಆಂಗ್ಲೇಯನೆಲ್ಲವೆಂದು 
ತೋರಿಸುತ್ತದೆ. ಆದರೆ ಒಟ್ಟಿನ ಬರವಣಿಗೆ ಹತ್ತು ಸಾವಿರ ಆಂಗೇಯರಲ್ಲಿ ಒಬ್ಬನಿಗೆ ಸಾಧ; ವಾಗದ 
ಮೆಟ್ಟಿಲನ್ನು ಮುಟ್ಟುತ್ತದೆ. “ವರ ಕಾವ್ಯಗಳನ್ನು ಓದಿರುವವರು ಇವರೆ ಈ ತು pts 
ವಿಶಾರದತೆಯನ್ನು ಬಹಳವಾಗಿ ಹೊಗಳುತ್ತಾರೆ. ಸಾಹಿತ್ಯದಲ್ಲಿ ಇದು ಅಪೂರ್ವವಾದ ವಿಷಯ. 
ಒಬ್ಬನೇ ಕವಿ ಪರಸ್ಪರ ಸಂಬಂಧವಿಲ್ಲದ ' ಇಂಥ ಎರಡು ಭಾಷೆಗಳಲ್ಲಿ ತನ್ನ ಭಾವವನ್ನು 
ಸರಿಯಾಗಿಯೂ ಸೊಗಸಾಗಿಯೂ ವಕಪಡಿಸಿ ಎರಡು ಭಾಷೆಯಲ್ಲಿಯೂ' ಇಷ್ಟು ಎತ್ತರವನ್ನು 
ಮುಟ್ಟಿರುವುದು ಒಂದು fe ಆ೦ಗ್ಲೇಯ ವಿದ್ದಾಂಸರೊಬ್ಬರು ಹೇಳಿದಾರೆ. 


೭೭. ಛಂದಸ್ಸು: ಹೊಸದಾರಿ 
ಭಾಷೆಯಲ್ಲಿ ಹೇಗೋ ಹಾಗೆ ಛಂದಸ್ಸಿನಲ್ಲಿಯೂ ಠಾಕೂರರು ಹೊಸ ದಾರಿಯಲ್ಲಿ 
ನಡೆಯುವುದಕ್ಕೆ ಹಿ೦ತೆಗೆಯಲಿಲ್ಲ ಮುಖ್ಯವಾಗಿ “ಠಾಕೂರರು ತಂದ ಮಾರ್ಪಾಡು ಇಂಗ್ಲೀಷ್‌ 


ಸಾಹಿತ್ಯದ ಪದ್ಯರೂಪಗಳನ್ನು ಅವಲಂಬಿಸಿದ್ದೆ೦ದು ತೋರುತ್ತದೆ. ಬಂಗಾಳಿಯಲ್ಲಿ ಅಂತ್ಯಪ್ರಾಸ 

ವಾಡಿಕೆ. ಇದರಿಂದ ಇವರಿಗೆ ಅಂತ್ಯಪ್ರಾಸದ ಇಂಗ್ಲೇಷಿನ ಪದಗಳ ರೀತಿಯನ್ನು 
ಹೊಂದಿಸಿಕೊಳ್ಳುವುದು ಸುಲಭವಾಯಿತು" ಇದಲ್ಲದೆ ಇವರು ಹಲವು ಹೊಸ ಪದ್ಧತಿಗಳನ್ನು 
ವಾಡಿಕೆಗೆ ತಂದರಂತೆ. ಇದರಲ್ಲಿ ಇವರು ಹಸಾಂತವನ್ನು ಪದ್ಯದಲ್ಲಿ ಉಪಯೋಗಿಸಿದ್ದು ಒಂದು" 
ಮೂರನೆಯ ಅಕ್ಷರವಾಗಿ ಬರುವ ರಕಾರ ಬಂಗಾಳಿಯಲ್ಲಿ ಸಾಮಾನ್ಯ ಉಚ್ಚಾರೆಣೆಯಲ್ಲಿ 
ಅರ್ಧಾಕ್ಷರವಾಗುತ್ತದೆ. (ದಿನೇರ ಎ೦ಬ ಬರಹ ದಿನೇರ್‌ "ಎಂದು ಓದುತ್ತದೆ)" ಆದರೂ. 
ಛಂದಸ್ಸಿನಲ್ಲಿ ಇದು ಪೂರ್ಣಾಕ್ಷರವಾಗಿಯೇ ಗಣಿಸಲ್ಪಡುತಿತ್ತು, ಪದ್ಯದಲ್ಲಿ ಪೂರ್ಣದಂತೆ 
ಉಚ್ಚರಿಸಲ್ಪಡುತಿತ್ತು. ಹೀಗೆ ಓದುವುದರಿಂದ ಮಾತನ ಕೊನೆಯಲ್ಲ ಮೆದುವಾಗುತ್ತದೆ. 
ಠಾಕೂರರು. ಅಂಥ ಸಂದರ್ಭದಲ್ಲಿ ಉಚ್ಚಾರಣೆಯ ಅರ್ಧಾಕ್ಷರಕ್ಕೆ ಛಂದಸ್ಸಿನಲ್ಲಿಯೂ 
ಅರ್ಧಾಕ್ಷರದ ಬೆಲೆಯನ್ನೇ ಕೊಟ್ಟರು. "ಇದರಿಂದ ಓದುವಲ್ಲಿ ಪದದಲ್ಲಿ ಸ್ವಲ್ಪ ಬಿಗಿಬಂದಿತು. ಈ 
ಪದ್ಧತಿಯನ್ನು ಆರಂಭಮಾಡಿದಾಗ ಬಹು ಜನ ಠಾಕೂರರನ್ನು ದೂಷಿಸಿದರೆಂತೆ. ಅವರು ಲಕ್ಷ್ಯ 
ಮಾಡಲಿಲ್ಲ “ಲವು ಶಬ್ದ ರೂಪಗಳನ್ನೂ ಇವರೇ ಆರಂಭಿಸಿದರೆಂದು ಹೇಳುತ್ತಾರೆ. ಇದನ್ನೆಲ್ಲ 
ಬಂಗಾಳಿಯನ್ನು ಬಲ್ಲವರು ಮಾತ್ರ ಚೆನ್ನಾಗಿ ತಿಳಿಯಬಹುದು. ನಮಗೆ ಬೇಕಾದ 
ವಿಷಯವೇನೆಂದರೆ, ಕವಿವರರು ಅನೇಕ ಮಾರ್ಪಾಡುಗಳನ್ನು ಮಾಡಿ ಬಂಗಾಳಿಯ ಛಂದಸ್ಸನ್ನು 
ವಿಸ್ತಾರಪಡಿಸಿದರು. ಈಗಲೂ ಇವರ ದಾರಿಯಲ್ಲಿ ಇವರಂತೆ ಬರೆಯಬಲ್ಲವರಿಲ್ಲವೆ೦ದೇ 
ಹೇಳುತ್ತಾರೆ. ಠಾಕೂರರು ಇಂಗ್ಲೀಷಿನಲ್ಲಿ ಉಪನ್ಯಾಸ ಕತೆಗಳಲ್ಲಿ ಸಾದಾರಣ ಗದ್ಯವನ್ನೂ 
ಪದ್ಯಗಳಲ್ಲಿ ಒಂದು ರೀತಿಯ ನಿಯತಗತಿಯ ಗದ್ಯವನ್ನೂ ಉಪಯೋಗಿಸಿದ್ದಾರೆ. ಚೆನ್ನಾಗಿ 
ಬಂದಾಗ ಈ ಪದ್ಯಗ೦ಧಿ ಗದ್ಯ ನಿಯಮ ಸ್ವಾತ೦ತ್ರ ಗಳ ಒಂದು ವಿಲಕ್ಷಣವಾದ ಸಂಮಿಶ್ರಣವಾಗಿ 
ಕಿವಿಗೆ ಇಂಪಾಗಿ ಕೇಳುತ್ತದೆ. ಇದರಲ್ಲಿ ಪ್ರಾಸವಿಲ್ಲ, ನಿಯತವಾದ 'ಪ್ರಸ್ತಾರವಿಲ್ಲ. ಆದರೆ ಇದು 
ಸಾಧಾರಣವಾದ ಗದ್ಯವೆಂದು ತೋರುವುದಿಲ್ಲ; "'ಕಾವ್ಯಕ್ಕಾಗಿ ಅನುಸರಿಸಿರುವ ರೀತಿ ಎಂದು 
ಸ್ಪಷ್ಟವಾಗುತ್ತದೆ. ಈ ಪದ್ಯ ಸಮವಾದ. ಗದ್ಯ ಇಂಗ್ಲೀಷಿನಲ್ಲಿ ಒಬ್ಬೊಬ್ಬ ಕವಿ 
ಉಪಯೋಗಿಸಿರತಕ್ಕದೇ. ಆದರೆ ಇವರು ಬರೆದಿರುವಷ್ಟು ಸೊಗಸಾಗಿ ಬೈಬಲಿನಲ್ಲಿ ಹೊರತು 
ಅವರಲ್ಲಿಯೂ ಯಾರೂ ಬರೆದಿದ್ದಂತೆ ಕಾಣುವುದಿಲ್ಲ ಆ೦ಗ್ಲೇಯ ವಿಮರ್ಶಕರೇ ಠಾಕೂರರ ಈ 
ಕೌಶಲವನ್ನು ಬಹಳವಾಗಿ ಹೊಗಳಿದ್ದಾರೆ. ಇಂಗ್ಲೀಷು ಮಾತ್ಸಭಾಷೆಯಲ್ಲದಿರುವ ಕವಿವರರು ಆ 
ಭಾಷೆಯಲ್ಲಿ. ಬರೆಯುತ್ತಾ, ಇಷ್ಟು ತೊಗಸಾದೆ ಶಬ್ದ ಸೆರಣಿಯನೂ ಪದಗುಂಫನವನ್ಹೂ 
ಸಾಧಿಸಿರುವುದು ಆಶ್ಚರ್ಯವೇ ಸರಿ. ಸಹಜವಾದ 'ಕವಿತಾಶಕ್ಷಿಗೆ, ಬೇರೆಯದೆಂಬ ಭಾಷೆ 
ಕಲಿಯುವವರೆಗೆ ಮಾತ್ರ ಬೇರೆಯದು; ಕಲಿತಮೇಲೆ ತನ್ನ ಭಾಷೆಯಲ್ಲಿ ಹೇಗೋ ಹಾಗೆ 
ತನ್ನದಲ್ಲದ ಭಾಷೆಯಲ್ಲಿ ಕವಿಗೆ ಮಾತಿನ ಮಾಯೆ ತಾನಾಗಿ ಒದಗಿ ಬರುತ್ತದೆ. 


೭೮. ಉಕ್ತಿ ಚಾತುರ್ಯ; ಉಪಮಾನ 

ಠಾಕೂರರ ಲೇಖನಗಳಲ್ಲಿ ಕಾಣುವ ಒಂದು ದೊಡ್ಡಗುಣ ಅವರ ಉಕ್ತಿಯ 
ಚಾತುರ್ಯ. ಇವರು ಭಾವವನ್ನು ವ್ಯಕ್ತಪಡಿಸುವ ಪದ ಸೇರುವ ರೀತಿಯಲ್ಲಿಯೇ ಅಲ್ಲಲ್ಲಿ ಬೆಡಗು 
ಕಾಣುವುದು. ಇದರ ಮೂಲ” ಭಾವದಲ್ಲಿಯೇ ಇರುತ್ತದೆ. ಆದರೆ ಭಾವದ ವಿಲಾಸವನ್ನು 
ಸಂಪೂರ್ಣವಾಗಿ ಮಾತಿನಲ್ಲಿ ತರುವುದು "ಬಹು ಹಿರಿಯ ಕವಿಗಳಿಗೆ ಮಾತ್ರ ಸಾಧ್ಯ. ಉಕ್ತಿ 
ಚಾತುರ್ಯದ ಜೊತೆಗೆ ಠಾಕೂರರಲ್ಲಿ ಉಪಮಾ ಅಲಂಕಾರದ ಹುಲುಸಾದ ಬಳಕೆ ಕಾಣುತ್ತದೆ. 
ಠಾಕೂರರು ಭಾವ ವಿವರಣಕ್ಕಾಗಿ ಉಪಮೆಯನ್ನು ಬಳಸಿರುವ ರೀತಿ ಪ್ರತ್ಯೇಕ ಪರಿಶೀಲನೆಗೆ 
ಅರ್ಹವಾದ ಒಂದು ವಿಸ್ತಾರವಾದ ವಿಷಯ. “ದೇಹ ಅಥವಾ ಲೋಕ ನಮ್ಮನ್ನು ದೈವದ ಬಳಿಗೆ 
ಒಯ್ಲುವ ಸಾಧನವೆಂದೂ ಕಾಣಬಹುದು. ದೈವದಿಂದ ನಮ್ಮನ್ನು ಪ್ರತ್ಯೇಕಿಸಿರುವ ಒಂದು 
ಅಡ್ಡಿಯಂದೂ ಕಾಣಬಹುದು” ಎಂಬುದನ್ನು ವಿವರಿಸುವುದಕ್ಕೆ ಕನಿ"ದಾರಿಯು ಉಪಮೆಯನ್ನು 
ಕೊಟ್ಬಿದಾರೆ. ಸ್ಟಾರ್ಥವನ್ನು ಕಳೆದುಕೊಳ್ಳುವುದರಲ್ಲಿಯೇ ಜೀವನ ಸಾರ್ಥಕವಾಗುವುದು ಎಂಬ 
ತತ್ವವನ್ನು ಪ್ರತಿಪಾದಿಸಲು ಹಣತೆಯ 'ಉದಾಹರಣೆಯನ್ನು ಕೊಟ್ಟಿದಾರೆ: ತನ್ನಲ್ಲಿರುವ ಎಣ್ಣೆ 
ಬತ್ತಿಯನ್ನು "ಸುಟ್ಟಲದೆ ಹಣತೆ ತಾನು ಹಣತೆಯಾದ “ಉದ್ದೇಶವನ್ನು ಸಾಔಿಸಲಾರದು. 
ಜೀವನದಲ್ಲಿರುವ ಕಷ್ಟ ಕೆಡುಕು ವಸ್ತ್ರ ದಲ್ಲಿ ನೂಲು ನೂಲಿನ ಮದೆ "ಇರುವ `ಿಡೆಯಂತೆ. ಸಾವು 
ಎಂದರೆ ನಮಗೆ ಭಯ; ಆದರೆ ಜೀಪೆವಿತ್ತ ಶಕ್ತಿ ನಮ್ಮನ್ನು ಈ ಜೀವನದಿಂದ ಬಿಡಿಸಿ ಮತ್ತೊಂದು 


ಜೀವನಕ್ಕೆ ಹಚ್ಚುವ ವಿನ್ಕಾ ಸವೇ ಸಾವು. ತಾಯಿ ಕೂಸನ್ನು ಬಲ ಮೊಲೆಯಿಂದ ಬಿಡಿಸಿ ಎಡ 
ಮೊಲೆಯನ್ನು ಕೊಡುವಂತೆ. ಇಂತಹ ಉಪಮಾನ ಚೆಲುವಾಗಿರುವುದಲ್ಲದೆ ಒಂದು 
ಸಿದ್ದಾಂತವನ್ನೇ ಪ್ರತಿಪಾದಿಸುತ್ತದೆ. ಈ ಸಿದ್ದಾಂತ ಮೇಲು ಮೇಲಿನದೆಂದೂ ಕೂಸಿಗೆ ತಾಯಿ 
ತನ್ನನ್ನು ಎರಡನೆಯ ಸ್ತನದಿ೦ಂದಲೂ ಎತ್ತಿದಳೆಂಬ ಭಯವಿರಬಹುದು ಎಂದೂ ಇದಕ್ಕೆ ಆಕ್ಷೇಪ 
ಹೇಳಬಿಹುದು. ಆದರೆ ಹೀಗೆ ಆಕ್ಷೇಪ ಮಾಡುವವರು ಉಪಮೆಯಿಂದ ಅದರ" ಕ್ಷೇತ್ರದ 
ಹೊರಗಿನ ಒಂದು ಫಲವನ್ನು ಬಯಸಿದಂತಾಗುತ್ತದೆ. ಉಪಮೆ ಸಿದ್ದಾಂತವನ್ನು ಮಾಡುವುದಿಲ್ಲ; 
Eo ಸಿದ್ದಾಂತದ ಸ್ವರೂಪವನ್ನು ಸ್ಪಷ್ಟಪಡಿಸುತ್ತದೆ. ಠಾಕೂರರ ಉಪಮಾ ಚಾತುರ್ಯ 

ಪಂಚದ ಅತ್ಯುತ್ತಮ ಕೆವಿಗಳಲ್ಲಿ ಕಾಣತಕ್ತಂತಹದು. ಈ ವಿವರದಲ್ಲಿ ಇವರು ವಾಲ್ಕೀಕಿ, 
ಪ್ಲೇಕ್ಸ್‌ಪಿಯರ್‌ ಕಾಳಿದಾಸರ ಜೊತೆಗೆ ನಿಲ್ಲುತ್ತಾರೆ. 


೭೯. ರಸಸಿದ್ದಿ, ಹಾಸ 

ಈ ಎಲ್ಲ ಫಿ ಮಾತಿಸೆ ಅರ್ಥ ಕವಿವರರ ಜೀವನ ಮತ್ತು ಸಾಹಿತ್ಯ ಸಂತತವಾಗಿ ತೀವ್ರವಾದ 
ರಸಾನುಭವದಿಂದೆ ಸಾಧ್ಯವಾದವು ಎನ್ನುವುದು. ನಿಜವಾದ ರಸಾನುಭವ ಕ್ಷಣಮಾತ್ರ 
ದೊರೆತರೂ ಮಾನವ ಜೀವಕ್ಕೆ ಅಷ್ಟೇ “ಒಂದು ಪುಣ್ಯ. ಹೀಗಿರುವಲ್ಲಿ ಠಾಕೂರರಂತೆ 
ಅದರಲ್ಲಿಯೇ ತೇಲಿ ಮುಳುಗುವ ಪ ಪುಣ್ಯ ಎಷ್ಟು ಹೆಚ್ಚಿನದೆಂದು ಹೇಳಬೇಕಾಗಿಲ್ಲ. ರಸವೇ ಬ್ರಹ್ಮ; 
ರಸಾನುಭೂತಿ ಇಲ್ಲಿಯೇ ಈಗಲೇ ಲಭಿಸುವ ಪರರ್ನಿವೃಕಿ: ಈ ಮಾತು ನಿಜವೆಂದು ಕಾಣುವುದು 
ಇಂತಹ ಜೀವನದಲ್ಲಿ ಠಾಕೂರರಿಗೆ ರಸದಿಂದ ಬ್ರಹ್ಮಸಿದ್ವಿಯಾಯಿತು. 

ಅದರಲ್ಲಿಯೂ ಮುಖ್ಯ ವಾಗಿ ಇವರಿಗೆ ಹಾಸ್ಯರಸ ಸಿದ್ದಿಸಿದ ರೀತಿ ಗಮನಾರ್ಹವಾದದು. 
ಅನುಭವ ತೀವ್ರವಾದಂತೆ ಮನುಷ್ಯ ನಿಗೆ ಲೋಕದ ಸುಖ ದುಃಖಗಳ ಅರಿವು ತೀವ್ರವಾಗುವುದು 
ಸಹಜ ಮತ್ತು ಸಾಮಾನ್ಯ. ಲೋಕದ ಸುಖ ದುಃಖಗಳಲ್ಲಿ ಬೆರೆತು ಮುಳುಗಿದ ಕವಿ ಶ್ವಂಗಾರ, 
ಕರುಣೆ, ಭಯಾನಕ, ಭೀಭತ್ಸ, ಇವೇ ಮುಖವಾದ ರಸಗಳನ್ನು ತನ್ನ ಕಾವ್ಯದಲ್ಲಿ ಚಿತ್ರಿಸುತ್ತಾನೆ. 
ಕವಿಯಾದವನಿಗೆಲ್ಲ ಈ ಶ್ರ ಅಲ್ಬವಾಗಿಯೇ ಹೆಚ್ಚಾಗಿಯೋ ಇರುತ್ತದೆ? ಲೋಕದ ಸುಖ 
ದುಃಖವನ್ನು ಹೀಗೆ ತೀವ್ರವಾಗಿ ಅನುಭವಿಸುವ ಹೊತ್ತಿನಲ್ಲೇ ಬಾಳನ್ನು ಕುರಿತು. ನಗಲೂ 
ಬೇಕಾದರೆ " ಕವಿ ತನ್ನ ತಲೆಯಷ್ಟನ್ನು ಅನುಭವದಲ್ಲಿ ಮುಳುಸುವುದಕ್ಕೆ ಬಿಡದೆ 
ಹೊರಗಿಟ್ಟುಕೊಂಡಿರಬೇಕು. ಠಾಕೂರರು "ಇದನ್ನು ಮಾಡಬಲ್ಲವರಾಗಿದ್ದರು. ತಾನೇ ಬರೆದ 
ಮೊದಲ ಕವಿತೆಯ ಮಾತನ್ನು ಹೇಳುತ್ತ, ಕವಿತೆಯೆಂದರೆ ಏನೋ ಎಂದು ತಿಳಿದುಕೊಂಡಿದ್ದ 
ತನಗೆ ಅದು, ಅಯ್ಯೋ ಇಷ್ಟೇನೆ ಎನ್ನುವಂತೆ ಮಾಡಿತೆಂದು ಹೇಳುತ್ತಾ ಕವಿ ಒಂದು ಉಪಮಾನೆ" 
ಕೊಟ್ಟಿದಾರೆ. ಇವರ ಚಿಕ್ಕಂದು ಇವರ ಮನೆಯಲ್ಲಿ ಕಳ್ಳ ಒಬ್ಬ ಸಿಕ್ಕಿಕೊಂಡ. ಅವನನ್ನು ಮನೆಯ 
ಆಳುಗಳು ಹೊಡೆದು ಬೆಡಿದು ಮೆತ್ತಗೆ ಮಾಡಿದ್ದರು. "ಹುಡುಗ ಕಳ್ಳ ಹೇಗಿರುತ್ತಾನೋ ಎಂದು 
ನೋಡಿದನಂತೆ. ಹೇಗೂ ಇಲ್ಲ; "ಎಲ್ಲರಂತೆ “ದಾನೆ; ವಿಶೇಷವೆಂದರೆ ಆಳುಗಳ ಕೈಗೆ 
ಸಿಕ್ಕಿಕೊಂಡು ಪೆಟ್ಟು ತಿ೦ದಿದಾನೆ. "ಕಾವ್ಯವೂ ೦ ಇಷ್ಟೆ. ಅದರಲ್ಲಿ ಎಲ್ಲ ಮಾತುಗಳಂತೆ ಕೆಲವು ಮಾತು 
ಇಷೆ. ಕವಿಗಳ ಕೈಸೆಸಿಕ್ಕಿ ಬಂಧನದಲ್ಲಿವಿ, ಪೆಟ್ಟು ತಿಂದಿವೆ. "ನಾನು ಹಿರಿಯನಾದಾಗ ನನ್ನ ಅಂಗಿ 
ನನಗೆ ಸಾಕಾಗುವುದಿಲ್ಲ, ಅದನ್ನು ಅಣ್ಣನಿಗೆ ಕೊಡುತ್ತೇನೆ” ಎ೦ದು ಮಾತು ಕೊಡುವ, *ನಾನು 
ಕಾಗದದಮೇಲೆ ಅ ಆ ಇ ಈ ಬರೆದರೆ ಬೇಡವೆನ್ನುತ್ತೀಯೆ, ಅಪ್ಪ ಎಷ್ಟು ಕಾಗದ ಕೆಡಿಸುತ್ತಾರೆ 
ಸುಮ್ಮನಿರುತ್ತೀಯೆ” ಎಂದು ತಾಯನ್ನು ಆಕ್ಷೇಪಿಸುವ, ಹಸುಳೆಯ ಮಾತಿನ ಸುಂದರ ಹಾಸ್ಯ 
ಶಿಶುಗ್ರಂಥದ ಉದ್ದಕ್ಕೂ ಕಾಣುತ್ತದೆ. ಕೆಲವು ವೇಳೆ ಕವಿವರರು ಬರಿಯ ಚಮತ್ವಾರ, ಬರಿಯ 
ಬಳಕೆಯ ನಗೆಗೆ ವಿಡೆ" ಕೊಡುವುದುಂಟು. ಆದರೆ ಇಂತಹ ಸಂದರ್ಭ ಬಹಳನಿಲ್ಲ. ಇವರ 
ಹಾಸ್ಯದಲ್ಲಿ ವಿಶೇಷವಾಗಿ ಕಣ್ಣಿಗೆ ಕಾಣುವುದು ಅನುಭವದ ಮಧೆ ಎಚರವಾಗಿರುವ 'ಅನಾಸಕ್ತಿ 
ಮತ್ತು ಆದರಿಂದ ಬರುವ. ಜೀವನ ವಿಜ್ಞಾನ. ಉಳಿದರಸಗಳಂತೆ ಹಾಸ್ಕರಸದಲ್ಲಿಯೂ 
ಸಿದ್ಧಿಯನ್ನು ಪಡೆದ ಅಲ್ಪಸ೦ಖ್ಯೆಯ ಹಿರಿಯ ಕೆವಿಗಳಲ್ಲಿ ಠಾಕೂರರು ಒಬ್ಬರು. 


೮೦. ಸೌಂದರ್ಯೋಪಾಸನ 
ಈ ಎಲ್ಲ ಅನುಭವದ ತಳಹದಿ ಸಹಜವಾದ ಸೌಂದರ್ಯೋಪಾಸನ. ಎಳೆಯ 
ಮಗುವಾಗಿದ್ದಾಗ ಕವಿಯ ಮನಸ್ಸಿಗೆ ಹಿಡಿದ ಮಾತು “ಜಲ್‌ ಪಡೇ ಪಾತಾನಡೇ” “ನೀರು 


ಉದುರುತ್ತದೆ ಎಲೆ ಅದುರುತ್ತದೆ.” ಮಾತುಗಳ ಪ್ರಾಸ. ಅದು ನೀರು ಎಲೆಗಳನ್ನು 
ಕುರಿತಿರುವುದು, ಈ ಎರಡೂ ಎಳದಾಗಿದ್ದ ಕವಿಯ ಮನಸ್ಸನ್ನು ಹಿಡಿದುವು. ಹುಡುಗನಾಗಿದ್ದಾಗ 
ಇವರು ಕವಿತೆಗಳನ್ನು ಬರೆದದು ಮರದ ಇಗೆ ಮಲಗಿ: ಹುಲ್ಲು ಮರ ಬಳ್ಳಿ, ಚಂದ್ರ ಸೂರ್ಯ 
ನಕ್ಷತ್ರಗಳು, ಬೀಸುವ ಗಾಳಿ ಹಾರುವ ಹಕ್ಕಿ, ಇವು ಈ ಚೇತನದೊಂದಿಗೆ ಎಳೆಯತನದಿಂದಲೂ 
ಸ್ನೇಹವನ್ನು ಬೆಳಸಿದವು. ಕವಿಗೆ ಬೆಳದಿಂಗಳೆಂದರೆ ಬಹಳ ಪ್ರೇಮ; ತಿಂಗಳ ರಾತ್ರಿಯಲ್ಲಿ ಇವರು 
ಹೊರಗಡೆ" ಸುಮ್ಮನೆ ಅಲೆದಾಡುತಿದ್ದರು, ಈ ಸಹಜವಾದ ಸೌಂದಯ್ದ ಪ್ರೇಮವನ್ನು ಇವರು 
ಧಾರಾಳವಾಗಿ ಬಳಸಿಕೊಂಡರು; ಮನಸ್ಸಿನಲ್ಲಿ ತೋರಿದ ಭಾವನೆಗಳ ವಿಷಯದಲ್ಲಿ 
ಸಂಕೋಚಪಟ್ಟುಕೊ೦ಡು ಜೀವನವನ್ನು ಶುಷ್ಕವಾಗಿ ಮಾಡಿಕೊಳ್ಳಲಿಲ್ಲ. ಇವರು ಪ್ರಣಯದ 
ವಿಷಯದಲ್ಲಿ ಬರೆದ ಚತುರ್ದಶಪದಿಗಳು ಈ ಕಾರಣದಿಂದ ಬಿಹು ಕ್ರೂರವಾದ. ಟೀಕೆಗೆ 
ಗುರಿಯಾದವು. ಆದರೆ ಕವಿಯ ಸೌಂದರ್ಯೇಪಾಸನೆ ಇಷ್ಟರಲ್ಲೇ ನಿಲ್ಲಲಿಲ್ಲ ಹೊರಗಣ 
ಸೌಂದರ್ಯದ ಮೂಲಕ ಅದು ಆತ್ಮದ ಸೌಂದರ್ಯವನ್ನು ಸಾಧಿಸಿತು. ಮನುಷ್ಯನನ್ನು 
ಮೋಹಗೊಳಿಸುವ ಸೌಂದರ್ಯ ಹೆಚ್ಚಿನ ಸೌಂದರ್ಯ. ಅದು ಊರ್ವಶಿಯಂತೆ ನಿಡದ' 
ಕೆಯಲ್ಲಿ ವಿಷದ ಪಾತ್ರೆಯನ್ನು ಹಿಡಿದಿದೆ: ಬಲದ ಕೈಯಲ್ಲಿ ಅಮೃತವನ್ನು ಹಿಡಿದಿದೆ. 
ಮೋಹದಷ್ಪಕ್ಕೆ ಮರುಳಾಗಿ ಆತ್ಮವನ್ನು ಅದಕ್ಕೆ ತೆರುವವನಿಗೆ ಇನು ವುದು ಆ ಎಡದ ಕೈಯ ವಿಷದ 
ರಸ. ಧೀರವಾದ ಜೀವ ಇದನ್ನು ಅಪೇಕ್ಷಿಸುವುದಿಲ್ಲ. ಅರ್ಜುನನಂತೆ ಚಿತ್ರಾ ಅಂತೆ ಆದು ಮೆಯ 
ಸೊಗಸಿನ ಮೇರೆಯನ್ನು ಮೀರಿ ಬಾಳ ಸೊಗಸಿನ ಕಡೆಗೆ ಒಲೆಯುತ್ತದೆ. ಈ ಸೌಂದರ್ಯದ 
ಮೂಲತತ್ವವೋ ನಮ್ಮ. ಸುತ್ತ ತುಂಬಿದೆ, ನೋಡಿಯೇವೇ ಎಂದು. ಕಾದಿದೆ, ಕೊಂಚಕ್ಕೆಲ್ಲ 
ಮರೆಯಾಗೆ ನಿಲ್ಲುತ್ತದೆ. ನಕ್ಷತ್ರಗಳ ಬೆಳಕು ಒಂದು ಕೋಟಿ ಮೈಲಿ ಹಾಯು ಬಂದು ನಮ್ಮ 
ಕಣ್ಣುಗಳನ್ನು ಮುಟ್ಟಿತ್ತದೆ; ' ಅಲ್ಲಿಂದ ಹೃದಯಕ್ಕೆ ಅದರಲ್ಲಿ ಕೋಟಿಯಲ್ಲಿ” ಒಂದು ಭಾಗ" 
ದೂರವಿಲ್ಲ ಆದರೂ "ಅಷ್ಟನ್ನು "ಅದು ದಾಟಿಲಾರದು: ಎ೦ದು ಠಾಕೂರರು ಒಂದು ಕಡೆ 
ಹೇಳಿದ್ದಾರೆ. ದೀಪವಿಟ್ಟುಕೊಂಡದ್ದರೆ ಬೆಳದಿ೦ಗಳಿನ ಚೆಲುವು ನಮಗೆ ಕಾಣುವುದಿಲ್ಲ ಕವಿಯ 
ಕೆಲಸ ಔಿಂಥ ತಡೆಗಳನ್ನು ತೆಗೆದುಹಾಕಿ ಜನಕ್ಕೆ ಒಳಗಣ ಸೊಗಸು ಹೊರಗಣ ಸೊಗಸು 
ತಿಳಿಯುವಂತೆ ಮಾಡುವುದು. ಸೌಂದರ್ಯಪ್ರೇಮ ಮನುಷ್ಯನನ್ನು ಮಂಕನಾಗಿ 
ನಿಲ್ಲಿಸುವುದಿಲ್ಲ; ತನ್ನ ಸುತ್ತ ಸೌಂದರ್ಯವನ್ನು ಸಾಧಿಸುವುದಕ್ಕೆ ನಿಯೋಜಿಸುತ್ತದೆ. ಈ 
ಭಾವನೆಗಳು "ಠಾಕೂರರ ಕಾವ್ಯಗಳಲ್ಲಿ ಪುನಃ ಪುನಃ ಬರುತ್ತಲೇ ಇರುತ್ತವೆ. ಎಲ್ಲ "ಉತ್ತಮ 
ಕಾವ್ಯವೂ ಸೌಂದರ್ಯೋಪಾಸನೆಯನ್ನೇ, ಒಂದಲ್ಲ ಒಂದು "ರೀತಿಯಲ್ಲಿ, ಒಂದಲ್ಲ ಒಂದು 
ಭಾ ವನ್ನು ಮುಖ್ಯ ಮಾಡಿ, ಹೇಳುತ್ತದೆ. “ಠಾಕೂರರು” ತಮ್ಮ ವಿಸ್ತಾರವಾದ ಕುವ ಮಾಲೆಯಲ್ಲಿ ಈ 
ಉಪಾಸನೆಯ ಹಲವು ಮೆಟ್ಟಿಲುಗಳನ್ನು ವಕಪಡಿಕಿದರು. ತಮ್ಮ ಕೆಲಸದ ಮುಖ 
ಉದ್ದೇಶವೇನೆಂದರೆ, ಜನರು ಈ ಗೀತಗಳನ್ನು ನೋಡಿ ಎಲೆ ಅದುರುತ್ತದೆ ಹುಲ್ಲು ಹಚ್ಚಗಿದೆ 
ಎಂದು ತಿಳಿಯಲಿ ಹೇಳಲಿ ಎನ್ನುವುದೇ ಎಂದರು. ದೇವದೇವನ ಉತ್ಸವ ಬರುವ ದಾರಿಯಲ್ಲಿ 

ಪ್ರಕೃತಿದೇವಿ ಹಾಸಿರುವ ವಸ್ತ್ರ ವನ್ನು ಜನದ ಕಣ್ಣಿಗೆ ಎತ್ತಿ ತೋರಿಸುವುದು ಈ ಕವಿಗೆ ಬಂದೆ' 
ಕರ್ತವ್ಯ 


ಆಂ. ಪ್ರೇಮ ಸಮಾಧಿ 

“ಸೌಂದರ್ಯವನ್ನು ಕಾಣುವುದರಿ೦ದ ಮನಸ್ಸು ಅದರೆಡೆಗೆ ಹರಿಯುತ್ತದೆ, ಜೀವ ಆ 
ಸೌಂದರ್ಯದೊಂದಿಗೆ ಸಂಬಂಧವನ್ನು ಅಪೇಕ್ಷಿಸುತ್ತದೆ. ಈ ಸಂಬ೦ಧಾಪೇಕ್ಷೆಯೇ 
ಪ್ರೇಮವೆನ್ನುವುದು. ಇದರ ಬಹು ಸಾಮಾನ ಸ್ವರೂಪ ಗಂಡು ಹೆಣಿನ ಪ್ರೇಮ. ಠಾಕೂರರು 
ಇದನ್ನು ಆತ್ಯುತ್ತಮ ರೀತಿಯಲ್ಲಿ ಚಿತ್ರಿಸಿದಾಕೆ. 5 ಸಾಮಾನ್ಯವಾದ ಕವಿತೆಯಲ್ಲಿ ಇದು ಬರಿಯ 
ಶರೀರದ ಹ೮ಬಲು ಆಗುತ್ತದೆ; ಬಹು ಸಂಸ್ಕ ಪೌ ಕವಿತೆಯಲ್ಲಿ ಇದು ಗಾಳಿಯಲ್ಲಿ ಬೆರೆದ 
ಬೆಳಕಿನಂತೆ ಅತಿನಯವಾಗಿ "ಹೋಗುತ್ತದೆ. ಮೊದಲ ಸಂದರ್ಭದಲ್ಲಿ ಮಾನವವರ್ಗದ ಪ್ರೇಮ 
ಪಶುವರ್ಗದ ಪ್ರೇಮದಿಂದ ಬೇರೆಯೆರಿದೆನಿಸುವುದಿಲ್ಲ; ಎರಡನೆಯ ಸಂದರ್ಭದಲ್ಲಿ ನಮಗೆ 
ನಾವೆಲ್ಲ ಪ್ರೀತಿಸಿದೆವೋ ಇಲ್ಲವೋ ಎಂದು ಸಂದೇಹವೇ ಹುಟ್ಟುತ್ತದೆ. ನಿಜವಾಗಿ 
ಪ್ರೇಮವೆನ್ನುವುದು ಇಷ್ಟು ಅಲ್ಬವಾದ ವಸ್ತುವೂ ಅಲ್ಲ, ಇಷ್ಟು ಅಪೂರ್ವವಾದ. ವಸ್ತುವೂ ಅಲ್ಲ. 
ಅದು ಜಗತ್ತನ್ನೇ ತುಂಬಿದೆ: ಜಗತ್ತನ್ನು “ನಡೆಯಿಸುತ್ತಿರುವ' ಶ್ರೇಷ್ಠ ತತ್ವವಾಗಿದೆ. “ಠಾಕೂರರ 


ಕವಿತೆಗಳು ಇದನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ದಾರಿಯಲ್ಲಿ ನಡೆಯುತ್ತ ಇರುವವನು ಒ೦ದು 
ಮುಖವನ್ನು ನೋಡುವನು; ಅವನ ಬಟ್ಟಿಗೆ ಯಾವುದೋ" ಸೆರಗು ಸೋಕುವುದು; ಎಲ್ಲಿಯೋ 
ಒಂದು ಕಣ್ಣಿನ ನೋಟ ಅವನ ಕಡೆಗೆ ಹರಿಯುವುದು. ಅಷ್ಟರಿಂದ ಅವನಿಗೆ ಕುತೂಹಲ 
ಹುಟ್ಟುತ್ತದೆ, 'ಹರ್ಷವಾಗುತ್ತದೆ. ಅದು ಪ್ರೇಮಸಾಗರದ ಒಂದು ಲಹರಿ. ಇದರಿಂದ ಕೆಟ್ಟುದನ್ನು 
ಎಣಿಸಚೇಕಾದದಿಲ್ಲ. ಸಾಮಾನು ಇದನು ಒಪ್ಪಿಕೊಳ್ಳುವುದಕ್ಕೆ ಹೆದರುತ್ತೇವೆ. ಕವಿಯಾದವನಿಗೆ" 
ಈ ಹೆದರಿಕೆಯಿಲ್ಲ' ಅದು ಮನಸ್ಸಿನ ಪ್ರವೃತ್ತಿ ಅವನಿಗೆ ಅದರಲ್ಲಿ ಕಲ್ಕಷ ಕಾಣುವುದಿಲ್ಲ 
ಸರಿಯಾಗಿ ಸ೦ಬ೦ಧವೇ ಇರುವಲ್ಲಿ ಹೀಗೆಯೇ. ಪರಸ್ಪರ ನಡೆಯುವ ಒ೦ದೊಂದು ಮಾತೂ 
ನೋಡುವ ಒಂದೊಂದು ನೋಟಿವೂ ಕವಿಗೆ ದೊಡ್ಡ ವಿಷಯ. ಹತ್ತಿರ ಕುಳಿತಿರುವುದು, 
ಮಾತನಾಡುವುದು, ಮಾತನಾಡದೆ ನೋಡುವುದು, ಕೈಯಲ್ಲೆ ' ಕೈಯಿಡುವುದು, 
ಹೋಗುವೆನೆನ್ನುವುದು, ಹೋಗದೆ ನಿಲ್ಲುವುದು, ಹೋಗುವೆನೆಂದಾಗೆ ಸ್ವಲ್ಪ 'ನೊಂದಂತಿ ಕಂಡರೆ 
ಸಾಕು ಎನ್ನುವುದು, ಹೋಗದೆ ನಿಂತಾಗ. ನನ್ನನ್ನು ಬಿಟ್ಟು ನೀನು ಇರಲಾರೆ"; ಎ೦ಬ ತಾತ್ಪಾರಬೇಡ, 
ಬಿಡದೆ ಬಲಿದೆಯಲ್ಲಾ ಎಂದು ಸಂತೋಷಪಡು ಎನ್ನುವುದು: ಇಂಥ ಎಲ್ಲ ಸಣ್ಣ ವಿಷಯವೂ 
ಪ್ರೇಮದ ಬೆಳವಣಿಗೆಯಲ್ಲಿ ಮುಖ್ಯಾಂಗಗಳು. ಪ್ರೇಮ ಒಂದು ಗೀತದಂತಿ ಸೆರಳ. ಗಾನದ 
ಅನಂತವಾದ ಆನಂದ ಒಂದು ಸಣ್ಣ ಗೀತದಲ್ಲಿ ಅಡಗುವಂತೆ ಅನಂತವಾದ ಜೀವನ ವೈಭವ 
ಒ೦ದು ಕ್ಷಣದ ಪ್ರೇಮದಲ್ಲಿ ಅಡಗಬೆಹುದು. ಈ ಪ್ರೇಮವೆನ್ನುವುದು ಹೆಣ್ಣು ಗಂಡಿನ ಮದದ 
ಆಕರ್ಷಕಶಕ್ತಿ ಮಾತ್ರವಲ್ಲ. "ಮನುಷ್ಯನು ಮೂಗ ಜರತುವಿನೊಡದಿಗೆ ಬೆಳಸುವ ಸೌಹಾರ್ದ ಲ್ಲಿ 
ಇದೇ ತತ್ವವಿದೆ; ಶಕುಂಠಲೆಯಂಥ' ಜೀವ ಹೂ ಬಿಡುವ ಲತೆಯಲ್ಲಿ ತೋರಿಸುವ ಸ್ನೇಹದಲ್ಲಿ 
ಇದೇ ಮಾಯೆ ಇದೆ. ಒಂದು ಚೇತನ ವಿಶ್ವಜೇತನದೊಂದಿಗೆ ಬೆರೆಯಲೆಳಸಿ 
ವಿಸ್ತಾರವಾಗುವುದಕ್ಕೆ ವಿಕಾಸವಾಗುವುದಕ್ಕೆ ಮಾಡುವ” ಎಲ್ಲ ಪ್ರಯತ್ನದಲ್ಲಿಯೂ ಇದೇ 
ಆಸೆಯಿದೆ. ಇದನ್ನು ತಿಳಿದವನಿಗೆ ಪ್ರೇಮಕ್ಕೆ ಹಿರಿದಾದ ತತ್ವವಿಲ್ಲ. ಅದನು “ಜಿಳಸುವುದೇ 
ಕರ್ತವ್ಯವೆಂದು ಅವನು ಭಾವಿಸುತ್ತಾನೆ. ಮುದುಕನಾಗುತ್ತ ನೀನು ಬಾಳ ಆಚೆಯ ದಡವನ್ನು 
ಕುರಿತು ಯೋಚಿಸುವುದಿಲ್ಲವೇ ಎಂದರೆ, ಕವಿ ಇಲ್ಲ, ಎನ್ನುತ್ತಾನೆ. ಈ ಬಾಳಿನಲ್ಲಿ ಎಳೆಯ" 
ಹೃದಯಗಳು ಹೇಗೆ ಚೆರೆಯಬೇಕೆಂದು ಯೋಜಿಸಿ ಸಹಾಯ ಮಾಡುವುದು ಮುಖ್ಯವಾದ 
ಕೆಲಸ. ಅವನು ಅದರಲ್ಲಿತೊಡಗುತ್ತಾನೆ. 


೮೨. ಜೀವನ ಮೀಮಾಂಸೆ 

ಜೀವನದಲ್ಲಿರುವ ಸೌಂದರ್ಯವನ್ನು ತಿಳಿದಿರುವುದರಿಂದಲೂ ಅದರಲ್ಲಿಯ ಮುಖ 
ತತ್ವ ಪ್ರೇಮ ಎನ್ನುವುದರಿಂದಲೂ ಕವಿವರರ" ಜೀವನ ಮೀಮಾಂಸೆಯಲ್ಲಿ ಅಸಾಮಾನ್ಯವಾ 
ಕೆಲವು ಲಕ್ಷಣಗಳು ಕಾಣುತ್ತವೆ. ಇವುಗಳಲ್ಲಿ ಮೊದಲನೆಯದು ಏನೆ೦ದರೆ ಬಾಳು ಬರಿದಲ್ಲ 
ಎನ್ನುವುದು. ಜೀವನದಲ್ಲಿ ನೋವಿದೆ, ಬಾಳಿನ ಸುಖ ನಿತ್ಯ ವಲ್ಲ, ಭೂದೇವಿ ಅವಳ ಮಕ್ಕಳಿಗಾಗಿ' 
ಕಟ್ಟುತ್ತಿರುವ ಆನಂದಸೌಧದಲ್ಲಿ ಅವಳ ಕಷ್ಟಕ್ಕೆ ತಕ್ಕಷ್ಟು ಕಟ್ಟಿಡವೇಳುತ್ತಿಲ್ಲ; ಆದರೂ ಇವರು, 
ಇಹದಲ್ಲಿ ಸುಖವಿಲ್ಲ, ಪರದ". ಚಿಂತೆ ಮಾಡು 'ಎರಿದು “ಹೇಳುವುದಿಲ್ಲ. ಬಾಳಿನ ಸುಖ 
ನಪ್ಪರವಾದದರಿಂದಲೇ ನಮಗೆ ಅದು ಅಷ್ಟು ಇನಿದಾಗಿರುವುದು; ಪರವೆನ್ನುವುದರ ಸುಖಕ್ಕೆ 
ಈಗಣ ಸುಖ ಸಂಚಕಾರ; ಅದನ್ನು ಮರೆಯಬೇಡ, ಆದರೆ ಇದನ್ನಾಗಲಿ “ತೂರೆಯಬೇಡ. 
ಎನ್ನುವ ತತ್ವ ಠಾಕೂರರದು. ಇದು ತತ್ತದಲ್ಲಿ ಇರುವ ವ್ಯತ್ಯಾಸಕ್ಕಿಂತ ಹೆಚ್ಚಾಗಿ ನಿಲುವಿನಲ್ಲಿಯ 
ಒಂದು ವ್ಯತ್ಯಾಸ. ಮನುಜ ಶರೀರವಿದೇನು ಸುಖಾ ಎನ್ನುವ ಹಾಡೂ ಹರಿಯನ್ನು ನೆನೆದು 
ಬದುಕು ಎನ್ನುತ್ತದೆ: ಮಾನವಜನ್ಮ ದೊಡ್ಡದು ಎನ್ನುವ ಹಾಡೂ ಹರಿಯನ್ನು ನೆನೆದು" ಬದುಕು 
ಎಂದೇ ಹೇಳುತ್ತದೆ. ಆದರೆ ಅದು "ಬಾಳಿನ ಕೊರತೆಗಳನ್ನೇ ತೋರಿಸುತ್ತದೆ, ಇದು ಅದರಲ್ಲಿರುವ 
ಸಲಕರಣೆಗಳನ್ನು ಎಜಿಸುತ್ತದೆ. ಈಸಬೇಕು ಇದ್ದು ಜೈಸಬೇಕು ಎನ್ನುವ ಮನೋಧರ್ಮವಿದು. 
ಆದರೆ ಹೇಸಿಗೆಯ ಸಂಸಾರದಲ್ಲಿ ಎಂದು ಹೇಳುವುದಲ್ಲ ಆನಂದಾತಕವಾದ ವಿಶ್ವಜೀವನದ 
ಲತೆಯಲ್ಲಿ ಬಂದಿರುವ ಹೂವು "ಸಂಸಾರ; ಅದರ ಮುಖ ಭಾವ ಆನಂದ. ಅದರ ಸುಖದ 
ವೇಳೆಯಲ್ಲಿ ನಾವು ಭಗವಂತನ ಸ್ವಭಾವವನ್ನು ಅರಿಯುತ್ತೇವೆ. ಅದರ ಕಷ್ಟದಲ್ಲಿ ಅವನಲ್ಲದ 
ಸುಖ ಸುಖವಲ್ಲವೆಂದರಿದು ಅವನೆ ಕಡೆಗೆ ತಿರುಗುತ್ತವೆ. ಕಷ್ಟವಾಗಲಿ ಸುಖವಾಗಲಿ ಬಾಳು 
ಬಾಳಬೇಕಾದ ವಸ್ತು ಹೊರತು ಬಿಟ್ಟು ಓಡಿಹೋಗಬೇಕಾದದಲ್ಲ ಇದು ನಮ್ಮ ದೇಶದ ಜೀವನ 


ಮೀಮಾಂಸೆಯಲ್ಲಿ ಹೊಸ ಮಾತೇನೂ ಅಲ್ಲ “ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್‌ ಶತಂ 
ಸಮಾಃ” ಎಂದ "ಉಪನಿಷತ್ಕಾರರು ಇದೇ' ಸೂತ್ರವನ್ನು ಜನದ ಮುಂದಿಟ್ಟರು. ಠಾಕೂರರೂ 
ಅದನ್ನೇ ಎತ್ತಿ ಹೇಳಿದರು. ತಪಸ್ವಿಗಳಲ್ಲಿ ಪ್ರಮುಖನಾಗಿದ್ದು ರಾಜನಿಗೆ ಮಂತ್ರಿಯಾಗಿದ್ದ ವಸಿಷ್ಠನು 
ಈ ಧರ್ಮಕ್ಕೆ ತನ್ನ ಬಾಳನ್ನು ಉದಾಹರಣೆಯಾಗಿ ಬೆಳಸಿದ್ದು, ಕರ್ಮದಲ್ಲಿ ಸಿದ್ದಿ “ಇಾಂದಿದ 
ಜನಕರಾಜನನ್ನು ಗೀತಾಚಾರ್ಯರು ಉದಾಹರಿಸಿದ್ದೂ ಈ ಉತ್ತಮ ಸೂತ್ರದ "ಅನುವರ್ತಿ ಎಂಬ 
ಕಾರಣದಿಂದಲೇ. ನಮ್ಮ ಜನಾಂಗ ಕೆಲವು ಶತಮಾನಗಳ ಹಿಂದೆ ಜೀವನದಲ್ಲಿ ಸೋತು ಕುಳಿತು 
ಬಾಳೆ ಜೇಸರವೆಂಬಂತೆ'ಸ ಸ್ವಲ್ಪ ನುಡಿಯಿತು; ಆ ತಾಮಸ ವೈರಾಗ್ಯದ ಫಲವಾಗಿ' ಬದುಕೂ ಅಲ್ಲದ 
ಸಾವೂ ಅಲ್ಲದ ಒಂದು ವಿಷಮಾವಸ್ಥೆಯಲ್ಲಿ ಬಂದು ನಿಂತಿತು. ದೇವೇಂದ್ರ ನಾಥರ ಹೃದಯದಲ್ಲಿ 
ಅಂದು ಕೇಳಿಬಂದಂತೆ ನಮ್ಮ ಜನೆದ ಹೃದಯದಲ್ಲಿ ಇಂದು, ದೇವರನ್ನು ಹಿಡಿಯುವುದಕ್ಕೆ 
ಬಾಳನ್ನು ಬಿಡಬೇಕಾಗಿಲ್ಲ, ಎ೦ಬ ಧ್ವನಿ ಕೇಳಬಂದಿದೆ. ಠಾಕೂರ ಕವಿವರರು ಈ ಮಾತನ್ನು 
ಹೇಳುವುದಕ್ಕಾ ಗಿಯೇ ಕವಿಯಾದರೊ ಎ೦ದು ಕಾಣುವಂತೆ ಇವರ ಲೇಖನವೆಲ್ಲ ಈ ತತ್ವವನ್ನು 
ಉಸುರಿದೆ. ನಮಗೆ ನಮ್ಮ ಬಾಳು ಬೇಕು, ಎಲ್ಲರ ಬಾಳೂ ನಮಗೆ ಬೇಕು; ನಮ್ಮ ದೇಶ ಬೇಕು. 
ಇತರ ದೇಶಗಳೂ ಬೇಕು: ನಮಗೆ ಸ್ವರ್ಗ ಚೇಕು, ಭೂಮಿಯೂ ಬೇಕು: ಎಂದು ಮಾನವನು 
ತನ್ನಲ್ಲಿ ಎಲ್ಲವನ್ನೂ ಕ೦ಡು ತನ್ನನ್ನು ಎಲ್ಲದರಲ್ಲಿಯೂ ಕ೦ಡು ಈ ಜೀವನದಿ೦ದ ಆತ್ಮವನ್ನೇ 
ಸಾದಿಸುವ “ದಾರಿಯನ್ನು ಇವರು “ಒತ್ತಿ “ಹೇಳಿದಾರೆ. ರವೀಂದ್ರನಾಥ ಠಾಕೂರರು ಸಮಗ್ರ 
ಜೀವನದ ನವೀನಾಚಾರ್ಯರು. 


೮೩ ಅನುಭವದ ತತ್ವ 

ವಿಜಾರಪೂರ್ಣಮೆದ ಬಾಳುವೆಯೆಲ್ಲ ತತ್ವದ ಕಡೆಗೆ ನಡೆಯುತ್ತದೆ. ಕಸ್ತ೦ ಕೋಹಂ 
ಎನ್ನುವುದು ಬೇರೆ ಕೆಲಸವಿಲ್ಲದ ಅಲಸನಿಗೆ ಮಾತ್ರ ಬರುವ ಪ್ರಶ್ನೆಯಲ್ಲ. ಕೆಲಸೆದಲ್ಲಿರುತ್ತಲೇ 
ಮನುಷ್ಯನು ಈ ಪ್ರಶ್ನೆಗಳನ್ನು ಕೇಳುತ್ತಾ ಅವಕ್ಕೆ ಉತ್ತರವನ್ನು "ಕಾಣುತ್ತಾ "ಮುಂದೆ 
ನಡೆಯಬಹುದು. ಠಾಕೂರರಿಗೆ” ತತ್ವಜ್ಞಾನ “ಹೀಗೆ ಬೆಂದಿತು.. ದೇವೇಂದ್ರನಾಥರು ಅವರಿಗೆ 
ಚಿಕ್ಕಂದಿನಲ್ಲೇ ಭಗವದ್ಗೀತೆಯ ಪಠಿತಯ ಮಾಡಿಕೊಟ್ಟರು. ತಮ್ಮ ಮನೆಯಲ್ಲಿ ತಮಗೆ 
ಉಪನಿಷತ್ತು ಕಿವಿಗೆ ಬೀಳುತ್ತಲೇ ಇತ್ತು ಎ೦ದು ಇವರು ಹೇಳಿದ್ದಾರೆ. ಬ್ರಾಹ್ಮ ಸಮಾಜದ ಆಗಣ 
ಸ್ಥಿತಿಯಲ್ಲಿ ತತ್ವದ ವಿಚಾರವೆನ್ನುವುದು ಸ ಸದಾ ನಡೆಯುತ್ತಿದ್ದ ಕಾರ್ಯಕ್ರಮವೆಂಬಂತೆ ತೋರುತ್ತದೆ. 
ಹೇಗೆ ತಾನಾಗಿ ಸಮಗ್ರವಾಗಿ ಬೆಳೆಯುತ್ತಿದ್ದ ಇವರ ಬಾಳು "ಪ್ರಾಜೀನದ ವಿಚಾರದ ಸಂಬಂಧದಲ್ಲಿ 
ವಿಲಕ್ಷಣವಾದ ಸಂಸ್ಕಾರವನ್ನು ಪಡೆಯಿತು. ಯಾವ ಉಪದೇಶಕ್ಕಿಂತಲೂ ಹೆಚ್ಚಾಗಿ ಪಿತ್ಯದೇವನ' 
ಬಾಳು ಉಪನಿಷತ್ತುಗಳ ಸಾರವನ್ನು ಇವರ ಮನಸ್ಸಿನಲ್ಲಿ ತುಂಬಿತು; ಯಾವ ಚರ್ಚೆಗೂ ಹೆಚ್ಚಾಗಿ 
ಇವರ ಅನುಭವದಲ್ಲಿ ಆ ಸಾರ ಸೂತ್ರಗಳ ಟೀಕೆ ಟಿಪ್ಪಣಿ ದೊರೆಯಿತು. ಇದರಿ೦ದ ಇವರು 
ಬ್ರಾಹ್ಮ ಸಮಾಜದಲ್ಲಿ ಮಾತನಾಡಿದಾಗ ಜನ ಕಿಕ್ಕಿರಿದು ನಿಂತು ಕೇಳುತಿದ್ದರು. 
ಶಾಂತಿನಿಕೇತನದಲ್ಲಿ ಇವರು ಉಪದೇಶ ಮಾಡಿದಾಗ ಚಿಕ್ಕವರೆಲ್ಲ ಕೇಳಿ ಆನಂದಿಸುತಿದ್ದೆರು. 
ಇಂಗ್ಲೆಂಡಿನಲ್ಲಿ ಫ್ರಾನ್ಸಿನಲ್ಲಿ ಅಮೆರಿಕಾದಲ್ಲಿ ಇವರ ಉಪನ್ಯಾಸಗಳಿಗೆ ಅಷ್ಟು ಗಮನವನ್ನು 
ತಂದೆದು ಇವರ ತತ್ವ “ಬೋಧೆ. ಕೆಲವರು ಈ ತತ್ವ ವಿಚಾರದಲ್ಲಿ" ಶಾಸ್ತ್ರ ಪ್ರಕ್ರಿಯೆ" ಇಲ್ಲ, ಇದರಲ್ಲಿ 
ಹೆಜ್ಜೆ ಹೆಜ್ಜೆಯಾಗಿ “ನಡೆದು ವಿಷಯವನ್ನು ನಶದ ಪಡಿಸಿಕೊಂಡು. "ಕೊನೆಗೆ "ಸೇರಿರುವ 
ಸಿದ್ಧಾಂತವಿಲ್ಲ, ಎಂದು ಹೇಳಿದ್ದಾರೆ. ಎಂದರೆ ಠಾಕೂರರು ಶಂಕರಾಚಾರ್ಯರಂತೆ ಅಥವಾ 
ರಾಮಾನುಜಾಚಾರ್ಯರಂತೆ ತತ್ವದಲ್ಲಿ ಒ೦ದು ಮತವನ್ನು ಪ್ರತಿಪಾದಿಸಲಿಲ್ಲ ಎ೦ದು ಇವರ 
ಅಭಿಪ್ರಾಯವೆ೦ದು ಕಾಣುತ್ತದೆ ಇದು ನಿಜವಾದ ಮಾತೇ. ಕವಿವರರು. ಹೊಸದೊಂದು 
ಮತವನ್ನು ಸಿದ್ದಾ೦ತಮಾಡಲೆಲ್ಲ; ಹಳೆಯವೆಂದೇ ಹೇಳಬಹುದಾದ ವಿಷಯವನ್ನು ಹೊಸದಾಗಿ 
ಅನುಭವಿಸಿದರು ಹೊಸ ರೀತಿಯಲ್ಲಿ ಹೇಳಿದರು. ಆದರೆ ಹೆಜ್ಜೆ ಹೆಜೆ ನಡೆದು ಕೊಂಡಿ ಕೊಂಡಿ 
ಬಡಿದು ಮಾಡದ ಮಾತ್ರಕ್ಕೆ, ಇದು "ಓಂದು ಹೊಸ ಸಿದ್ದಾಂತಔಂದು ಹೇಳಲಾಗದ ಮಾತ್ರಕ್ಕೆ, 
ಇದು ತತ್ನವಲ್ಲವೆಂದು 'ಯೌರೂ ಭಾವಿಸಲಾಗದು. ಹೇಳಿರುವ ರೀತಿಯಿಂದ ಈ ವಿಷಯ 
ಬುದ್ದಿಯನ್ನು ಮುಟ್ಟುವ ಮೊದಲು ಮನಸ್ಸನ್ನು ಒಪ್ಪಿಸಿರುತ್ತದೆ; ಅಲ್ಲಲ್ಲಿ ಕಾಣುವ ಪ್ರತಿಭೆಯಿಂದ 
ಹೊಸಿದಾಗಿಯೇ ಇದೆ. ಮುಖ್ಯವಾಗಿ ಇದು $ವಿಯಾದವನ ತತ್ವ ವಿಚಾರ. ಇದರಲ್ಲಿ 
ಸಿದ್ಧಾಂತವನ್ನು ಮಾಡಿ ಮುಗಿಸಿದರೆ ತೃಪ್ತಿಯಿಲ್ಲ. ಅದನ್ನು ಮಾಡುವುದರಲ್ಲಿ ಊಹೆ. 


ಹೇಳುವುದರಲ್ಲಿ ವಿಲಾಸ, ವಿವರಿಸುವುದರಲ್ಲಿ ಚಮತ್ಕಾರ, ಉದಾಹರಿಸುವುದರಲ್ಲಿ ಸೊಗಸು, 
ಇವು ಮುಖ್ಯ. ಇಲ್ಲಿ ವಿಚಾರ ಸದಾ ಮುಂದೆ ಹೋಗುವುದರಲ್ಲಿ ತೊಡಗಿರುವುದಿಲ್ಲ; "ಇದ್ದಲ್ಲಿಯೇ 
ಸೊಗಸಾಗಿ ಸುತ್ತುವಂತೆ ಕಾಣುತ್ತದೆ. ಸುಂದರವೆಂದು ಕಂಡ “ಒಂದೊಂದು ಭಾವದ ಸುತ್ತಲೂ 
ಕವಿಯ ಊಹೆ ಬಿಂದು ದುಂಬಿಯಂತೆ ಸುತ್ತಿ ಸುತ್ತಿ ಅದರ ಸತ್ಯವನ್ನು ತಾನು ಅನುಭವಿಸಿ ನಮ್ಮ 
ಅನುಭವಕ್ಕೆ ತರುತ್ತದೆ. ಕವಿ ಗುರು ತತ್ವದ ಕೈಯನ್ನು ನಮ್ಮ ಯಕ್ನಿಟ್ಟು ಜೊತೆಯಾಗಿ ಬಾಳೆ 
ಎನ್ನುತ್ತಾನೆ. *ತತ್ತವೆರಿದಮೇಲೆ ಇದೆಂಥ ನಾ ಆ ಸಿನಿಯೋ ವದು ನಾವು" ಕಣ್ಣೆತ್ತಿ ನೋಡುತ್ತೇವೆ. 
ಕವಿ ಸಾಕಿದ ಈ ನಮ್ಮ ಸಂಗಾತಿ ಕಾಷಾಯ ವಸ್ತ್ರವನ್ನು ಹೊದೆದಿರುವುದಿಲ್ಲ; ಶುಭ್ರವಸನವನ್ನು 
ಧರಿಸಿದಾಳೆ. ನಾವು ಭಯಪಡದೆ ಇರಲೆಂದು ಕವಿ "ಇವಳನ್ನು ಸಾಲಂಕ್ಕತ ಸುಂದರಿಯಾಗಿ 
ಮಾಡಿದಾನೆ. ಕವಿಯ ಎಲ್ಲ ಕೆಲಸದಂತೆ ಅವನ ಕೈಯಲ್ಲಿ ತತ್ವ ವಿಚಾರವೂ ಕಾವ್ಯ ವಾಗಿದೆ. 


೮೪. ವಿಶ್ಚಧರ್ಮದ ಕಲ್ಪನೆ 

ರೆವೀಂದ್ರನಾಥರ ಸಮಗ್ರ ಜೀವನದಲ್ಲಿ ಧರ್ಮಜೋಧೆ ಒಂದು ಕಾರ್ಯವಾಗಿ 
ಬಂದಿತು. ಇದು ಕಾರ್ಯವಾಗಿ ಬರುವ ಮುನ್ನ ಅದಕ್ಕೆ ಬೇಕಾದ ಶಿಕ್ಷೆಯೂ ಅವರಿಗೆ 
ದೊರೆಯಿತು. ಠಾಕೂರರು ಪ್ರತಿಪಾದಿಸುವ ಧರ್ಮವನ್ನು ವಿಶ್ವಧರ್ಮವೆನ್ನಬಹುದು. 
ದೇವೇಂದ್ರನಾಥರು ಅದನ್ನು ಬ್ರಾಹ್ಮಧರ್ಮವೆಂದರು. ಇದು” ಬ್ರಾಹ್ಮಸಮಾಜದ 
ಧರ್ಮಕಲ್ಪನೆಯೆಂದು ನಾವು ಎಜಿಸಬಾರದು. ದಾರಿತಪ್ಪಿ ಕಾಡಿನಲ್ಲಿ ಅಲೆದು ಕೆಸರಿನಲ್ಲಿ ನಡೆದ 
ಸನಾತನ “ಧರ್ಮ ಬ್ರಾಹ್ಮಸಮಾಜದ ಮೂಲಭಾವನೆಯಲ್ಲಿ ತನ್ನ ಪೂರ್ವದ ಸ್ಥಿತೆಯನ್ನು 
ನೆನೆಯಿತೆನ್ನುವುದು ನಿಜ. ದೇವೇ೦ದ್ರನಾಥರಲ್ಲಿ ಅದು" ತನ್ನನ್ನು ತಾನು ಮತ್ತಷ್ಟು 
ಅರಿತುಕೊ೦ಡಿತು. ಆದರೂ ಎಲ್ಲ ದೇಶಗಳ ಜನರು' ಧರ್ಮವೆಂದು 'ಒಪ್ಪು ವ ಸ್ಥಾನದಲ್ಲಿ ಅದು 
ಬಂದು ನಿಲ್ಲಲಿಲ್ಲ ಅಥವಾ "ಬಂದಿದ್ದರೂ ಸಂಸ್ಕ ತರಾದವರಿಗೆ ಮಾತ್ರ 'ಒಪ್ಪತಕ್ಕದಾಗಿ 
ಅಸಂಸ್ಕ ತರಾಗಿ "ಆರಂಭದ ಅವಸ್ಥೆಗಳಲ್ಲಿ ಇರುವಪೆರನ್ನು ಒಲಿಸಿಕೊಳ್ಳಲಾರದೆ ನಿಂತಿತು. 
ಠಾಕೂರೆರೆಲ್ಲಿ ಅದು ಮತ್ತಷ್ಟು ವಿಸ್ತಾರವಾಗಿದೆ: ಇದು ಇವರ ಹಿಬರ್ಟ್‌ ಉಪನ್ಯಾ ಸಗಳಲ್ಲಿ ಒಂದು 
ಸಂಪೂರ್ಣವಾದ ರೂಪವನ್ನು ಪಡೆಯಿತು. ಸನಾತನಧರ್ಮ ಸಹಜವಾಗಿ ವಿಶದರ್ಮ, ಆದರೆ 
ಅದು ಈ ಮುನ್ನ ಬಾಯಿ ಬಿಟ್ಟು ಎಲ್ಲರನ್ನೂ ತನ್ನ ರೆಕ್ಕೆಯೊಳಕ್ಕೆ ಕರೆಯಲಿಲ್ಲ; ಇಂದು 
ಕರೆಯುತ್ತಿದೆ. ಆ ಕರೆ ಕೇಳಿ ಬಂದದು ಮೊದಲು ರಾಮಕ್ಕಷ್ಠ ಪರಮಹಂಸರ ಜೇವನದಲ್ಲಿ. 
ಆಮೇಲೆ. ಸ್ಥಾಮಿ ವಿವೇಕಾನಂದರ ಘೋಷದಲ್ಲಿ ರೂಪುಗೊಂಡು ಅದು ಮತಾಭಿಮಾನಿಗಳಿಗೆ 
ಮೆಚಿಗೆಯಾಯಿತು. ಮತ್ತೆ ಅದು ರವೀಂದ್ರ ನಾಥರ ವಾಣಿಯಲ್ಲಿ ಕೇಳಿ ಬಂದು ಒಲ್ಲೆವೆನ್ನುವವರ 
ಮನಸ್ಸನ್ನೆಲ್ಲ ಸೂರೆಗೊಂಡಿತು. ವಸುಧೆಯೆಲ್ಲ ಒಂದು ಕುಟುಂಬ ಎಂಬ ಉದಾರಭಾವ- ಇವರ 
ಲೇಖನದಲ್ಲಿ ಮೂರ್ತಿಗೊಂಡಿದೆ. ಜಾತಿ ಜಾತಿಯ ಕಲಹ, ಮತ ಮತದ ಕಲಹ, ಜನಾಂಗ 
ಜನಾಂಗಗಳ ಕಲಹ, ಎಲ್ಲ ಕಲಹದ ಮೂಲ ನಾವು ಬೇರೆ ನೀವು ಬೇರೆ ಎ೦ಬ ಭಾವ; ನೀವು 
ಹೇಗಾದರೂ ಇರಿ, ಮೊದಲು ನಮ್ಮ ಕಷ್ಟ ಸುಖ ನೋಡಿಕೊಂಡು ನಿಮ್ಮ ವಿಚಾರ ಮಾಡುತ್ತೇವೆ, 
ಎನ್ನುವ ಮನೋಧರ್ಮ. ರಿಕ ಕಾಡು ಎದ ಬೇಡ ಎನ್ನುವ ಜನರಾದರೂ, 
ಸ್ನೇಹತರಾಗಿರೋಣ ಆದರೆ ಪೃಥಕ್ಕಾಗಿರೋಣ, ಎನ್ನುವರು೦ಟು. ಅಂತವರಲ್ಲಿ ಈ ಭಾವನೆಯ 
ಮುಸುರೆ ಒ೦ದಷ್ಟು ಉಳಿದಿರುತ್ತದೆ' ನಾವು ನೀವು “ಒಂದು ಎಂದು ನಿರ್ಧರಮಾಡಿಕೊಂಡು, 
ಎಲ್ಲ ಜನರೂ ತಮ್ಮ ಮನಸ್ಸನ್ನು ಚೊಕ್ಕವಾಗಿ ತೊಳೆದರೆ ಮಾತ್ರ ಅವರ ಭಾವ 
ಮಾನವವರ್ಗವೆಲ್ಲಕ್ಕೆ ಒಪಾಗಿ “ಾಣಬಹುದು. ವಿಶ್ರಧರ್ಮವೆನ್ನುವುದು ಇಲ್ಲಿಗೂ 
ಪೂರ್ಣವಾಗಲಿಲ್ಲ. ಮಾನವನಿಗೆ ತಿಳಿದಿರುವ ವಿಶ್ವವೆಲ್ಲವನ್ನೂ ಮೈತ್ರಿಯಿಂದ ಳಸುವ ನಿಲುವಿಗೆ 
ಬಂದೇ ಅದು ಸುಮ್ಮನಾಗಬಹುದು. ಧರ್ಮದ ತ್ರೆ ಕಲ್ಪನೆ ಮಾನವ ವರ್ಗದ ಎಲ್ಲ ಅನುಭವದ 
ಸಾರವಾಗಿ ಅದರ ಉದಾತ್ರ ಜೀವಗಳ ಕನಸಿನ ಮೇರೆಯನ್ನು ಮುಟ್ಟುತ್ತದೆ. ಇದು ಕನಸಾಗಿ 
ಕಾಣುವುದೇ ಬಹು ಅಲ್ಪ ಸಂಖ್ಯೆಯ ಜನಕ್ಕೆ ಇದು ಅನುಭವಕ್ಕೆ ಬರುವುದು ಎಷ್ಟು ಕಲ್ಪದಲ್ಲಿ 
ಒಬ್ಬನಿಗೋ. ಆದರೂ ನದು ಕೇಳ ತಿಳಿಯಬೇಕಾದ ಧರ್ಮ ತೆಳಿದು ಸಾರಬೇಕಾದ ಧರ್ಮ. 
ಠಾಕೂರರು ಇದರ ಕನಸನ್ನು ಕ೦ಡರು, ಅದರ ಸೊಗಸನ್ನುಸಾರಿಹೇಳಿದರು. 


೮೫. ದೈವಸಿದ್ಧಿ 
೦ 


ಕವಿವರರಿಗೆ ಈ ಜೀವನದಲ್ಲಿ ದೈವಸಿದ್ದಿಯಾಯಿತೆನ್ನುವುದು ಇದೆಲ್ಲ ಮಾತಿನ ಮುಖ್ಯ 
ಸಾರಾಂಶ. ಇವರ ತಂದೆಯವರಿಗೆ ದಿವ್ಯಜ್ಞಾನ ಮೊದಲು ಬಂದದ್ದು ಹೇಗೆಂದು ಅವರ ಜೀವನ 
ಚರಿತ್ರೆಯಲ್ಲಿ ಹೇಳಿದೆ. ಠಾಕೂರರ "ಜೀವನ ಚರಿತ್ರೆಯಲ್ಲಿಯೂ ಅಂಥದೇ ಸಂದರ್ಭ 
ಎಳೆಯತನದಲ್ಲೇ ಬಂದದು ವರ್ಣಿತವಾಗಿದೆ. ಇದಾದಮೇಲೆ ಇವರಿಗೆ ಕಾವ್ಯಾವೇಶದ 
ಸ೦ದರ್ಭದಲ್ಲಿ "ತನ್ನ ಜೀವನ ದೇವತೆ ತನ್ನ ಕೃತಿಯನ್ನು ನಡೆಸುತ್ತಿರುವಂತೆ ತೋರಿಬಂದ 
ವಿಷಯವೂ ಉಕ್ತವಾಗಿದೆ. ಆಮೇಲೆ ಇವರು” ದೇವರನ್ನು" ಕುರಿತು ಹೇಳಿದ ಮಾತಿನಲ್ಲೆಲ್ಲ ಈ 
ಸಂಬಂಧ ಹೇಗೆ “ಬರ ಬರುತ್ತ ಹತ್ತಿರವಾಯಿತೆ೦ಬುದು "ಅಂಡು ಬಂದಿದೆ. ಕವಿವರರು' ತಮ್ಮ 
ಬಾಳಿನಲ್ಲಿ ಭಗವಂತನ ಲೀಲೆಯನ್ನು ಕಂಡರು; ಅದರ ಸುಖದಿಂದ ನಲಿದಂತೆ ದುಃಖದಿಂದ 
ಬೆಂದು, ನೆಕ್ಕು ಕರೆದರೂ ತಾಯಿ, ಹೊಡೆದು ದೂಡಿದರೂ ತಾಯಿ, ಎ೦ದು ಮಗು ತಾಯ ಬಳಿ 
ಹೋಗುವಂತೆ ಬಾಳ ಎಲ್ಲ ಅವಸ್ಥೆಗಳಲ್ಲಿಯೂ ದೇವರನ್ನು ಸಮೀಪಿಸಿದರು. ಜೀವ ಕರೆದೀತೆ 
ಎಂದು ದೈವ ಕಾದಿರುತ್ತದೆಯೆಂದೆ ಬಲ್ಲವರು ಹೇಳುವರು. ಠಾಕೂರರ ಜೀವ ಹತ್ತಾರು ಸಲ 
ಕರೆಯಿತು ಅದರ ದೈವ ಅದಕ್ಕೆ ಓ ಎಂದು ಉತ್ತರ ಕೊಟ್ಟಿತು. ದೇವರು ಎಂಬ ತತ್ವ "ಸಷಿಗೆಲ 
ಒ೦ದೇ ಆದರೂ ಅದು ಒಂದೊಂದು ಚೇತನಕ್ಕೂ ಅದರ ಸ್ಥಿತಿಗನುಸಾರವಾಗಿ" ಬೇರೆಯ 
ದೈವವಾಗುತ್ತದೆ. ಠಾಕೂರರ ದೈವ ಅವರ ಒಡನಾಡಿ; ತನ್ನ ಸಿ೦ಿಹಾಸನವನ್ನುಳಿದು ಇವರ 
ಜೊತೆಗೆ ಆಡಬಂದಿರುವ ರಾಜ; ಇವರನ್ನು ಹಾಡ ಹೇಳಿ ಸಂತೋಷಿಸುವ ಪ್ರಭು; ಇವರ 
ತಪ್ಪುಗಳನ್ನು ಮನ್ನಿಸುವ, ಇವರ ಗುಣಕ್ಕೆ ಮೆಚ್ಚುವ, ಸದಾ ಇವರನ್ನು ಹಿಡಿದು ಮೇಲಕ್ಕೆ ಎತ್ತುವ, 
ಸುಹ್ಮೆತತ್ವ. 'ದೇವರನ್ನು ಈ ರೀತಿ ಭಾವಿಸುವುದು ಸನಾತನ ಧರ್ಮದಲ್ಲಿ ಬಹು ಪೂರ್ವದ 
ಸಂಪ್ರದಾಯ. ಉಪನಿಷತ್ತುಗಳ ಪರಂಜ್ಯೋತಿ ಭಕ್ತಿ ಮಾರ್ಗದಲ್ಲಿ ವತ್ತಲ ಮೂರ್ತಿಯಾಯಿತು. 
ಠಾಕೂರರು ಬಾಲದಲ್ಲಿ `ಭಾನುಸಿಂಹನೆಶಿಬ ಹೆಸರಿನಿಂದ ಆಟಕ್ಕೆ ದೇವರನಾಮಗಳನ್ನು 
ಬರೆದರಷ್ಟೆ. ಗೊಂಜೆಯನ್ನು: ತೊಟ್ಟಿಲಲ್ಲಿಟ್ಟು ಲಾಲಿ ಹೇಳುವ ಹೆಣ್ಣು ಮಗುವಿನ ಆಟದಂತೆ ಇದು 
ಇವರ ಜೀವನದ ಮುಂದಣ "ಪರಿಣಾಮವನ್ನೇ ಸೂಚಿಸಿತು. ದೈವ ಇಷ್ಟು ಹತ್ತಿರವಾಗಿ 
ಇರಬಹುದು ಹೇಗೆ ಎಂದು ಕಾಣದ ಜನರು ಇವರು ದೈವದ ವಿಷಯವಾಗಿ ಸಲೆಗೆಯಲ್ಲಿ 
ಹೇಳುವ ಮಾತನ್ನೆಲ್ಲ ತಿಳಿಯಲಾರರು. ನಾವು ದೈವವನ್ನು ಬಲ್ಲೆವೆಂಬ ಕೆಲವರು ಇವರ ಬಾಳಿನ 
ರೀತಿಯನ್ನು ನೋಡಿ ಇವರು ಬೂಟಾಟಿಕೆ ಮಾಡುತಿದಾರೆಂದು ಹೇಳುವುದುಂಟು. ದೇವರನ್ನು 
ಕಂಡವರಿಗೆ" ಇಷ್ಟು ಸುಖವೇಕೆ ಇಷ್ಟು ಸಂತೋಷವೇಕೆ ಎಂದು ಇಂಥವರ ಸಂದೇಹ 
ಹರಿವಾಸರ ಮಾಡುವವನು ಹಸಿದುಕೊ೦ಡೇ ಇರಬೇಕು. ಜೀವನ ಭಗವಂತನ ಲೀಲೆಯೆಂದು 
ಇವರ ಕೃತಿಗಳಲ್ಲಿ ಕಾಣುವ ಭಾವವನ್ನು ಹಿಡಿದು ಇನ್ನು ಕೆಲವರು ಇಂಥ ಭಾವನೆಯಿಂದ ಬಾಳು 
ಉದ್ದಾರವಾಗಲಾರದು ಎಂದು ಹೇಳಿದಾರೆ. ಲೀಲೆಯೆಂದರೆ ಆಟ; ಬಾಳು ಆಟಿವಾದಮೇಲೆ 
ಅದರಲ್ಲಿ ಸರಿಯಿಲ್ಲ ತಪ್ಪು ಇಲ್ಲ; ಹೇಗೆ" ನಡೆದರೂ ನಡೆಯಬಹುದು ಅಲ್ಲವೆ? ಈ ವಾದ 
ನೀತಿಯನ್ನು ನಿರಸಿಸುತ್ತದೆ ಎಂಬದು ಇವರು ಹೇಳುವ ಆಕ್ಷೇಪ ಈ ಆಕ್ಷೇಪ 
ಲೀಲಾವಾದವನ್ನರಿಯದ್ದರ ಲಕ್ಷಣ. ಲೀಲಾವಾದದಲ್ಲಿ ಬಾಳು ಭಗವಂತನಿಗೆ ಲೀಲೆಯೆ೦ದು 
ಹೇಳಿದೆಯೇ ಹೊರತು” ಮನುಷನಿಗೆ ಲೀಲೆ ಎಂದು ಹೇಳಿಲ್ಲ. ಭಗವಂತನಿಗೆ ಇದರಿಂದ 
ಆಗಬೇಕಾದದೇನೂ ಇಲ್ಲ. ಆದರೆ ಅದರಲ್ಲಿ ತೊಡಗಿರುವ `ನಮಗೆ ಆಟಿದ ನಿಯಮ 
ಅನುಲ್ದಂಘ್ಯವಾದದು. ಆಟಿವನ್ನು ಹೂಡಿ ಹೊರೆಗೆ ನಿಂತಿರುವ ಸತ್ವಕ್ಕೆ ಆಟದ ನಿಯಮಗಳು 
ಸೋಕವು ತಾನೆ. ಆದರೆ ಆಟದಲ್ಲಿಯೇ ನಡೆಯುತ್ತಿರುವ ನನಗೆ ಅದರ ನೀತಿಯನ್ನು ಬಿಟ್ಟು 
ಜನ್ಯ ಸಾರ್ಥಕ್ಗವಿಲ್ಲ ಠಾಕೂರರು ಎಲ್ಲ ಭಕ್ತರಂತೆ ದುರ್ಜ್ಜೆಯವಾದ ದೇವರನ್ನು ಸಲಿಗೆಯಿಂದ 
ತಮ್ಮ ಮಿತ್ರ ನಂತೆ ಕರೆದರು; ಬಾಳು ಆ ದೇವರ ಲೀಲೆಯಿಂದರಿತು ಅವನ ನಿಯಮವನ್ನುಸ ಸದಾ 
ದೃಷ್ಟಿಯಲ್ಲಿಟ್ಟುಕೊಂಡಿದ್ದರು; ಸೋತು ಬಿದ್ದಂದು ನನ್ನನ್ನು ಹಿಡಿದೆತ್ತು ಎಂದು ತನ್ನ ದೈವವನ್ನು 
ಬೇಡಿದರು; ಆ ದೈವ ತಮ್ಮನ್ನು ಹಿಡಿದೆತ್ತಿ ಸಲಹುತ್ತಿದ್ದದನ್ನು ಅನುಭವಿಸಿದರು. ಇದೇ ದೈವಸಿದ್ದಿ: 
ಇದರಿಂದಲೇ ಇವರು ಪ್ರಪಂಚದ "ಸಾವಿರಾರು “ಚೇತನಗಳನ್ನು ಎತ್ತಿ ಎಚ್ಚರಗೊಳಿಸಲು 
ಶಕ್ತರಾದರು. 


ಅಧ್ಯಾಯ ೧೦ 


ಮಂಗಳಾಚರಣ 


೮೬ ಎಚತ ಭಾರತದ ವಾಣಿ 

ಈ ಜೀವನವನ್ನು ನೋಡುವವರಿಗೆ ಮೊದಲು ಮನಸ್ಸಿಗೆ ಸೋಕುವ ವಿಚಾರ ಅದರ 
ವಿಸ್ತಾರ ಮತ್ತು ಅದು ಬಂದು ಮುಖವಾಗಿ ಬೆಳೆದಿರುವ ರತಿ, ಠಾಕೂರರು ಹುಟ್ಟಿದಾಗ 
ಅವರಸುತ್ತ ಮತ ತತ್ವ ಕಾವ್ಯ ಸಂಗೀತ ದೇಶಪ್ರೇಮ ಸಮಾಜಸುಧಾರಣೆ ಗಾಳಿಯಲ್ಲಿ 
ತುಂಬಿದ್ದುವು. ಮಗು ಮೊದಲು ತೆಗೆದುಕೊಂಡ ಉಸುರಿನಲ್ಲಿ ಇವೆಲ್ಲ ಅದನ್ನು ಪೋಷಿಸುವುದಕೆ' 
ತೊಡಗಿದೆವು. ಅಂದಿನಿಂದ ಎಂಬತ್ತು ವರುಷ ಈ ಜೀವ. ಇದೇ” ಭಾವನೆಗಳಲ್ಲಿ ಬೆಳೆಯಿತು" 
ಇದು ಬಹು ಅಪೂರ್ವವಾದ ಸುಕ್ಕತ. ಒಂದು ನಿಟ್ಟಿನಲ್ಲಿ ಕಣ್ಣನ್ನಿಟ್ಟು ಹೊರಟ ಇವರು 
ಊಟವನ್ನು ಸಂಪಾದಿಸುವುದಕ್ಕಾಗಿಯಾಗಲಿ ಇನ್ನು ಯಾವ ಸಾರಣದಿಂದಲಾಗಲಿ 
ಕಲೋಪಾಸನೆಯನ್ನು ಬಿಟು ಬೇರೆ ಯೋಚನೆ ಮಾಡಬೇಕಾಗಿ ಬರಲಿಲ್ಲ. ಒಂದು 
ಜೀವಮಾನವನ್ನೆಲ್ಲ ಕಲೆಯ ಸೇವೆಯಲ್ಲಿ ಕಳೆಯುವ ಸಂದರ್ಭದಲ್ಲಿ ಇವರು ಸಾಹಿತದ ಹಲವು 
ರೂಪಗಳಲ್ಲಿ ಕೆಲಸಮಾಡಿದರು. ಇದಲ್ಲದೆ ಇನ್ನೂ ಹಲವು ಕಾರ್ಯಕ್ಷೇತ್ರ ಗಳಲ್ಲಿ | ಮಾಡಿದ 
ಕೆಲಸ ಒಂದು ಸಾಮಾನ್ಯ ಜೀವನದ ಕೀರ್ತಿಗೆ "ಸಾಕಾದಷ್ಟು ಇದೆ: ಇವರ ಜೇವನದಲ್ಲಿ ಅದು 
ಬರಿಯ ಅಷ್ಟು ಕೊಸರು. "ಇಷ್ಟೆಲ್ಲ ಕೆಲಸಮಾಡಿದ ಇವರ ಶಕ್ತಿ ಅದ್ದುತವಾದದೆಂದು ಬೇರೆಯಾಗಿ 
ಹೇಳಬೇಕಾದದಿಲ್ಲ. ಆದರೆ ಇವರ ಜೀವನ ದೊರೆಕೊಂಡ ಆವಶಿಣದ ವಿಚಾರವನ್ನು ನಾವು 
ಮರೆಯಬಾರದು. ಪ್ರಾಯಶಃ ಬಂಗಾಳದಲ್ಲಿ ಅಲ್ಲದೆ ಇನ್ನು ಎಲ್ಲಿಯೂ, ಠಾಕೂರರ 
ಮನೆತನದಲ್ಲಲ್ಲದೆ ಇನ್ನು ಎಲ್ಲಿಯೂ, ಇವರ ಜೇವನದಲ್ಲಿ ಸಹಕಕಿಸಿ ಸೇರಿದ ಅನುಭವಗಳು 
ಒಂದಾಗಿ ಸೇರುವುದು ಸ 'ಸಾಧ್ಯವಿರಲಿಲ್ಲವೆಂದು ಹೇಳಬಹುದು. ರಾಜಾ ರಾಮಮೋಹನರಾಯ, 
ಈಶ್ವರಚ೦ದ್ರ ವಿದ್ಯಾಸಾಗರ, ದೇವೇ೦ದ್ರನಾಥ ಠಾಕೂರ, ಬಂಕಿ೦ಚ೦ದ್ರ ಚಟ್ಟೋಪಾಧ್ಯಾಯ: 
ರವೀಂದ್ರನಾಥರು "ನಂಥ ಪರಂಪರೆಯಲ್ಲಿ ಬೆಳೆದುಬ೦ದರು! ರಾಮಮೋಹನರಾಯನು 
ಜಗದ್ವಾಪಿಯಾದ ಸಂಸ್ಕೃತಿ, ವಿದ್ಯಾ ಸಾಗರನ ದೇಶೀಯತೆಯ ಅಟ್ಟಹಾಸ, ದೇವೇಂದ್ರನಾಥನ 
ಆತ್ಮ ಸ೦ಸಿದ್ದಿ, ಬಂಕಿ೦ಚರಿದ್ರನ ಕಲಾನೈಪುಣ ಸ ಇವಕ್ಕಿಂತ ಹಿರಿಯ” ಮೇಲ್ಪಂಕ್ತಿ ಯಾರಿಗೆ ಎಲ್ಲಿ 
ದೊರೆಯಬಹುದು? ಈ "ಮಹಾತ್ಮರ ಚರಿತ ದೂರದಿಂದ ತಿಳಿಯುವವರಿಗೆ ಕೂಡ 
ಸ್ಫೂರ್ತಿಯನ್ನು ಕೊಡಬಲ್ಲವು. ಇನ್ನು ಇಂಥವರನ್ನು ಬಾಲ್ಯದಲ್ಲಿ ನೋಡಿ, ಅವರೊಂದಿಗೆ 
ಮಾತನಾಡಿ, “ಅವರಿಂದ "ಪಾಠವನ್ನು. ಕಲಿತು, ಬರೆದುದನ್ನು ಅವರಿಗೆ ಓದಿಹೇಳಿ, ಅವರ 
ಪ್ರೇಮದ ಬೆಳಕಿನಲ್ಲಿಯೂ ಉತ್ತೇಜನದ ಹೊಂಬಿಸಿಲಲ್ಲಿಯೂ ಬೆಳೆದ ಕವಿಯ ಮನಸ್ಸು 
ಎಂತಹ ಹೂವನ್ನು "'ಬಿಡಲಾರದು? ಈ ನಾಲ್ವರು ಮಾತ್ರವಲ್ಲ. ಇವರ ನೆರಳಲ್ಲಿ ಇರುವುದಕ್ಕೆ 
ಯೋಗ್ಯರಾದ ಇವತ್ತು ಜನ ಆಗ ದೇಶದಲ್ಲಿ” ಕೆಲಸಮಾಡಿದ್ದರು ಮಾಡುತಿದ್ದರು. ಠಾಕೂರರ 
ಜೀವನ" ಅವರ ಮಧ್ಯೆ ಬಂದಿತು. ಈ ಕಾರಣದಿಂದ ಕವಿವರರ ಕೃತಿಮಾಲೆ ಅವರೊಬ್ಬರ ಕೃತಿ 
ಹೇಗೋ ಹಾಗೆ ಒಂದು ಜನಾ೦ಗದ ಕೃತಿಯೂ ಆಗಿದೆ. ಇದು” ಒಂದು ರೀತಿಯಲ್ಲಿ ಎಲ್ಲ 
ಕವಿಗಳಿಗೂ ಅನ್ನಯಿಸುವ ಮಾತು; ಆದರೆ ವಿಶಾಲವಾದ ಕಾರ್ಯಕ್ಷೇತ್ರದ ಕಾರಣದಿಂದ 
ಠಾಕೂರರಿಗೆ ಇನ್ನಷ್ಟು ಚೆನ್ನಾಗಿ ಒಪ್ಪುತ್ತದೆ. ಇವರಿಗೆ ನೋಬಲ್‌ 'ಬಹುಮತಿ ಬಂದಾಗ 
ವೈಸ ಸ್‌ರಾಯರಾಗಿದ್ದ "ಬಾರ್ಡ್‌" ಹಾರ್ಡಿರಿಗ್‌ ಅವರು ಒಂದು ಸಭೆಯಲ್ಲಿ ಠಾಕೂರರನ್ನು 
ಬಿಷಾ ಖಂಡದ ರಾಜಕವಿ ಎಂದರು. ಇವರ ಕೃತಿಗಳನ್ನು ನೋಡಿದವರಿಗೆ ಇವರು ಒಟ್ಟು ಒಂದು" 
ಸಂಸ್ಕೃತಿಯ ವಾಣಿ ಎಂಬ ಭಾವನೆ ಹೇಗೆ ಸಹಜವಾಗಿ ಹುಟ್ಟುತ್ತದೆ. ಆ ಸಂಸ್ಕೃತಿ 
ಭಾರತೆವರ್ಷದ ಸಂಸ್ಕ ತಿಯೆಂದೂ ಭಾರತೀಯರಿಗೆ ಸ್ಪಷ್ಟವಾಗಿ ಕಾಣುತ್ತದೆ. ಇದರಲ್ಲಿಯ 
ಒಂದೆರಡು ಲಕ್ಷಣಗಳನ್ನು ತಮ್ಮಮತದವೆಂದು ಗುರುತಿಸಿ ಇಸ ಮಿಷನೆರಿಗಳು ಕೆಲವರು ಇವರ 
ಕಾವೃದಲ್ಲಿ ಕೈಸ್ಮಾನುಭಾವವನ್ನು" ಊಹಿಸಿದ್ದಾರೆ. ಇಂಥವರು "ಗುರುತಿಸುವ ಲಕ್ಷಣಗಳು ಕ್ರೈಸ್ತ 
ಮತದಲ್ಲಿ ೪ ಮಾತ್ರ ಕಾಣತಕ್ಕವು ಎಂದು” ಹೇಳುವಂತಿಲ್ಲ. ಕ್ರಿಸ್ತನೂ ಅವನ ಮತವೂ 
ಭಾರತವರ್ಷಕ್ಕೆ ಹೇಕು: ನಮ್ಮ ಬೆಳವಣಿಗೆಗೆ ಕ್ರೈಸ್ತ ಮತ `ಹಾಯವಾಗಿದೆ. ಆದರೆ ಅದರ 
ಪ್ರಭಾವವನ್ನು ದಮ್ಮ ಕೃತಿಗಳಲ್ಲಿ ಹೀಗೆ ಪ್ರತ್ಯೇಕಿಸಿ ಸೋಡುವ ವಿಮರ್ಶೆ ಸ್ವಲ್ಪ ಅತಂತ್ರವಾಗುತ್ತದೆ. 
ಠಾಕೂರರ ಕವಿತಿಯಲ್ಲಿ ಕತೆಯಲ್ಲಿ ತತ್ವ ವಿಚಾರದಲ್ಲಿ ವಿಮರ್ಶೆಯಲ್ಲೆ, ಎಲ್ಲ ಲೇಖನದ 


ಹಿಂದೆಯೂ, ಭಾರತವರ್ಷದ ಪ್ರಾಚೀನ ಸಂಸ್ಕೃತಿಯ ಪಟವಿದೆ; ಅದರಮೇಲೆ ಈಗಣ 
ಜೀವನದ ಬಣ್ಣವಿದೆ. ಇವರ ಜೀವನ ಯಾವ ಸಂದರ್ಭದಲ್ಲಿ ಬೆಳೆಯಿತೋ ಆ ಸಂದರ್ಭದ 
ಬಿಸಿಲು ನೆರಳು "ಇವರ ಬರಹದಲ್ಲೆಲ್ಲ ಕಾಣುತ್ತದೆ. ಠಾಕೂರರು ನೋಬಲ್‌ ಬಹುಮತಿ ಬಂದದು 
ತಮಗಲ್ಲ ತಮ್ಮ ಸೀಮೆಗೆ ಎಂದು ಹೇಳಿದರು. ಇದು ಅವರ ವಿನಯವನ್ನು ಸೂಚಿಸುತ್ತದೆ. ಆದರೆ 
ಇನ್ನೊಂದರ್ಥದಲ್ಲಿ ಈ ಮಾತು ತೀರಾ ನಿಜ. ಪರದೇಶೀಯರು ಮೆಚಿ ಬಿಹುಮಾನಿಸಿದ ಇವರ 
ಕವಿತೆಯ ಒಳಗು ಹೊರಗು ಎಲ್ಲವೂ ಭಾರತವರ್ಷದ ಜೀವನದಿಂದ 'ಬಂದಿರತಕ್ಕದು. ಭಾರತ 
ವರ್ಷದ ಹಿರಿಯ ಭಾವನೆಯೇ ಠಾಕೂರರಲ್ಲಿ ಮಾತನಾಡಿತು. ಹೀಗೆಂದರೆ ಠಾಕೂರರ ಗೌರವ 
ಕಡಮೆಯಾದೀತೆಂದು ನಾವು ಹೆದರಬೇಕಾದದಿಲ್ಲ ಎಲ್ಲ ನಾಡೂ ತನ್ನ ಕವಿತೆಯನ್ನು 
ನುಡಿಯುವುದಕ್ಕೆ ನಾಲಗೆಯನ್ನು ಹುಡುಕುತ್ತದೆ. ಸರಿಯಾದ ನಾಲಗೆ ಸಿಕ್ಕಿದಾಗ ಆ ಕವಿತೆ 
ಹೊರಕ್ಕೆ ಕೇಳುತ್ತದೆ. ಭಾರತವರ್ಷೆದ ಹೃದಯದಾಸೆಯನ್ನು ರವೀಂದ್ರರು ತಮ್ಮ ಮಾತಿನಿಂದ 
ತೀರಿಸಿದೆರೆಂದರೆ' ಅದು ಅವರ ಮಹಿಮೆಯನ್ನು ಹೇಳಿದಂತಾಯಿತು ಹೊರತು ಬೇರೆಯಲ್ಲ. 


೮೭. ಯುಗದ ವಾಣಿ 

ಭಾರತೀಯ ಸ೦ಸ್ಕೃತಿಯ ವಾಣಿಯಾದರೂ ಇದು ಈಗ ಎಲ್ಲಪ್ರಪಂಚದ ವಾಣಿಯೂ 
ಆಗಿದೆ. ಜಯ ಭಾರತವಪೆ ಎಂದು ಗೋರ ಕೂಗಿದಾಗ Pa ನಿನ್ನ ಭಾರತವರ್ಷ 
ಹಿಂದೂಗಳ ಭಾರತವರ್ಷ ಮಾತ್ರವೋ ಅದು ಮುಸಲ್ಮಾನ ಕೈಸ್ತರನ್ನೂ ಒಳಗೊಂಡಿದೆಯೋ, 
ಎ೦ದು ಕೇಳುತ್ತಾನೆ. ಕೊನೆಗೆ "ಗೋರ ತಿಳಿಯುವ ತತ್ತ ನು “ಓಂದು ಮಾತ್ರವಲ್ಲ, 
ಹಿಂದುಗಳಿಗೆ ಮಾತ್ರ ಸೇರಿದವನಲ್ಲ, ಎಲ್ಲರಿಗೂ ಸೇರಿದವನು, ಎಂಬುದೇ. ಠಾಕೂರರು ಒಂದು 
ಸಲ, ನಾವು ಯಾವಾಗ ವಂದೇ ಮಾತರಂ ಎನ್ನುತ್ತೇವೋ ಆಗ ಉಳಿದ ರಾಜ್ಯ ನಮಗೆ ಬೇಡ 
ಎ೦ದು ಹೇಳಿದಂತಾಗುತ್ತದೆ, ಆದರೆ ಇದನ್ನು ಭಾರತವರ್ಷ ಒಂದು ದೈಯವಾಗಿ ಎಂದೂ 
ಇಟ್ಟುಕೊಳ್ಳಲಿಲ್ಲ, ನಮ್ಮ ಸಂಸ್ಕ ತಿಯ ಧ್ಯೇಯ ವಿಶ್ವ ಸೌಹಾರ್ದ, ಉಳಿದ ರಾಷ್ಟ ಗಳು ತಮ್ಮ ತಮ್ಮ 
ಕಷ್ಟ ಸ ಸುಖಿಗಳಷ್ಟನ್ನೇ ರಿತು” ಯೋಚೆಸುತ್ತಿರುವಲ್ಲಿ ತನ್ನನ್ನು ಮಾತ್ರ ಕುರಿತು ಯೋಚಿಸದ 
ದೇಶವಾಗಿ ನಮ್ಮದು : ಒ೦ದಿರಲಿ, ಎಂದು ಹೇಳಿದರು. ಇದು. ಭಾರತ ಸಂಸ್ಕೃತಿಯ ಸಹಜವಾದ 
ಉತ್ಕರ್ಷಭಾವ; ರಾಷ್ಟ್ರ ರಾಷ್ಟ್ರವೆಂದು ಅಣ್ಣತಮ್ಮಂದಿರು ಬಡಿದಾಡಬೇಡಿ ಸ್ನೇಹವಾಗಿರಿ ಎಂದು 
ಭೂಮಾತೆ ಬೇಡಿಕೊಳ್ಳುವ ಕೇತ. ಇದನ್ನು “ಗುರುತಿಸಿಯೇ ಹಲವು ರಾಷ್ಟ್ರ ಗಳು ತಮಗೆ ಅಷ್ಟು 
ಮರ್ಯಾದೆ ಮಾಡಿರಬೇಕೆಂದು ಠಾಕೂರರು ಹೇಳಿದ್ದಾರೆ. ಮರ್ಯಾದೆಯೆರಿದ ಕಾಣುವ ಇಂಥ 
ಉಪದೇಶವನ್ನು ತಿರಸ್ಕರಿಸುವವರೂ ಇದ್ದಾರೆ. ನಿಮ್ಮ ಈಗಣ ಭಾವನೆ ಇಹದ ಸಂಸತ್ತಿಗೆ 
ಮನಸ್ಸನ್ನು ತ್ತಿದೆ, ಇದು ದೊಡ್ಡದಲ್ಲ, ಎಂದು ಇವರು ಪಾಶ್ಚಾತ್ಯ ರಾಷ್ಟ್ರ ಗಳಿಗೆ ಹೇಳಿದರೆ ಆ 
ರಾಷ್ಟ್ರಗಳು ಒಡನೆಯೇ ಈ ಮಾತಿಗೆ ಒಪ್ಪಿಕೊಳ್ಳುವುವೇ? ಹೌದು ಭೀನನಿಹಳ ಬಲ್ಲೆ, ನಮಗೆ 
ಹೇಳೆಕೊಡುವುದಕ್ಕೆ ಬಂದಿದೀಯೆ, ಎಂದು ಒ೦ದು ಕಡೆಗೆ ಮುಸುಡಿ ತಿರುಹಿದುವು. ನೀವು 
ಪಾಶ್ಯಾತ್ಮರನ್ನು ಅನುಕರಿಸಿ ಪಶುಶಕ್ತಿಗೆ ಮನ ತೆರಬೇಡಿ ಎ೦ದು ಜಪಾನಿಗೆ ಹೇಳಿದರೆ ಜಪಾನ್‌ 

'ಳ್ಳಬಹುದೇ? ಉಸುರಿಲ್ಲದೆ. ಜನಾಂಗದಿಂದ ಬಂದು ಈ ಉಪದೇಶಕನು ಇನ್ನೇನು 
ಬ ಲಬ ಎಂದು ಅದು ಹೀಯಾಳಿಸಿತು. ಉಳಿದವರು ನಮಗೆ ಕೇಡನ್ನು ಬಯಸಿದರೆ 
ಬಯಸಲ್ಲಿ ನಾವು ಪ್ರತೀಕಾರಮಾಡುವ ಯೋಚನೆ ಬೇಡ, ನಮ್ಮ ಸ್ವರಾಜ್ಯ ನಮ್ಮ 
ಆತ್ಮವನ್ನವಲಂಬಿಸಿದ್ದು, ನಾವು ಆತ್ಮದಲ್ಲಿ ಸ್ವತ೦ತ್ರರಾಗೋಣ, ಉಳಿದ" ಸ್ವಾತಂತ್ರ. ತಾನೇ 
ಬರುತ್ತದೆ, ಎಂದು ಹೌಳಿದರೆ ನಮ್ಮ ಜನವೇ ಎಲ್ಲರೂ ಒಪ್ಪುವುದಿಲ್ಲ. ಇವರಿಗೇನು ಬಂತು, 
ಮಿಥ್ಲಪೇದಾಂತ ಹೇಳುತ್ತಾರೆ, ಮಾವಿನಕಾಯಿ ಮಂತ್ರಕ್ಕೆ ಉದುರುತ್ತದೆಯೇ, ಎಂದು ನಾವು 
ಹೇಳುತ್ತೇವೆ. ಎಲ್ಲರಿಗೂ ಒಳ್ಳೆಯವನಾಗಬೇಕೆನ್ನುವವನು' ಯಾರಿಗೂ “'ಬೇಡವಾಗುತ್ತಾನೆ. ಇದು 
ಠಾಕೂರರ ಉಪದೇಶದ ಸ್ಥಿತಿ ಅವರೇನು ಭಾರತಭೂಮಿಯನ್ನು ಕೈಬಿಡಬೇಕೆಂದೆವವರಲ್ಲ, 
ತನ್ನದು ಸೋತ ಜನಾಂಗವೆರಿಬ ಕಾರಣದಿಂದ ಆತ್ಮಗೌರವವಿಲ್ಲದವರೆಲ್ಲ, ಆಧ್ಯಾತ್ಮಿಕ ಸಂಪತ್ತು 
ಹಿರೆದೆಂಬ ಕಾರಣದಿ೦ದ ಐಹಿಕ ಜೀವನವನ್ನು ತೆಗಳಿದವರಲ್ಲ. ಈ ಹಲವು" ಭಾವಗಳ 
ಸಮನ್ವಯ ಆವಶ್ಯಕವೆಂದು ಗ್ರಹಿಸಿ ಅವುಗಳನ್ನು 'ಸಮನ್ವಯಿಸುವುದರಲ್ಲಿ ತೊಡಗಿದರು ಅಷ್ಟೆ. 
ಈ ಭಾವನೆ ಹಿಂದಣಿಂದ ಇದ್ದಿರತಕ್ಕದೇ. ಆದರೆ ಇವರಲ್ಲಿ ಅದಕ್ಕೆ ಸ್ಪಷ್ಟವಾದ ರೂಪುಬಂದಿತು. 
ಈ ಭಾವನೆಯುಳ್ಳ ಜನರು ಈಗ ಎಲ್ಲ ರಾಷ್ಟ್ರ ಗಳಲ್ಲಿಯೂ ಕೆಲವೆರಿದಾರೆ. ಇದು ಈ ಯುಗದ 


ಭಾವನೆ, ಈ ಯುಗದ ಆಸೆ. ಇದಕ್ಕೆ ಠಾಕೂರರು ತಮ್ಮಮಾತನ್ನು ಕೊಟ್ಟರು. ಹಲವು ದೇಶಗಳಿಗೆ 
ಹೋಗಿ ಈ ಭಾವನೆ ಈ ಆಸೆಯನ್ನು ಸಾರಿಹೇಳಿದವರೆಂದಕೆ ಠಾಕೂರರೊಬ್ಬರೇ ಎಂದು 
ಧಾರಾಳವಾಗಿ ಹೇಳಬಹುದು. ಈ ಸಂದರ್ಭದಲ್ಲಿ ಠಾಕೂರರ ವಾಣಿ ಈ ಯುಗದ ಮೌಣಿ. 


ಕಕ್ಷ ಸ್ವರ್ಣಗ್ರ ಗಿಂಥ 

ಇವಿವರರಿಗೆ ಎಪ್ಪತ್ತು ವರುಷ ತುಂಬಿದ ಸ೦ದರ್ಭದಲ್ಲಿ ಅವರ ಸುಹೃನ್ಕಂಡಲವೊ೦ದು 
ಅವರ ಮಿತ್ರರೆಲ್ಲರಿಂದ ಪ್ರೇಮ ಸಂದೇಶಗಳನ್ನು ತರಿಸಿ ಒಂದು ಪು ಸ್ಪಕವನ್ನು ಅಚ್ಚು ಮಾಡಿತು. 
ಕವಿವರರ ತೇವನ ಎಷ್ಟು 'ದಿಸ್ತಾರವಾದ ಕ್ಷೇತ್ರದಲ್ಲಿ ಡು ತಿಳಿಯುವುದಕ್ಕೆ 
ಈ ಸ್ವರ್ಣ ಪುಸ್ತಕದಲ್ಲಿ ಬಂದಿರುವ ಹೆಸರುಗಳನ್ನು ನೋಡಿದರೆಯೇ ಸಾಕು. ಸಂದೇಶ 
ಕಳುಖಿಸದ ಸ “ಸಂದೇಶಗಳನ್ನು ಕಳುಹಿಸಿರುವವರು ಆಯಾ ದೇಶಗಳಲ್ಲಿ ಉನ್ನತ 
ಪದವಿಗಳಲ್ಲಿರುವವರು, ಉದ್ಧಾಮ * ಪಂಡಿತರು, ವೀರ ಕಲೋಪಾಸಕರು, 
ಉದಾರಜೀವಿಗಳೆಂದು ಹೆಸರಾದವರು. ಅಂದು ನಮ್ಮ ದೇಶಮಾತೆ ತನ್ನ ಕವಿಕುಮಾರನನ್ನು 
ಹಸೆಯ ಮೇಲೆ ಕೂರಿಸಿ ಆರತಿ ಮಾಡಿದಳು; ಅವಳ ತರಿಗಿಯರೆಲ್ಲ ಬಂದು ಹರಸಿದರು. ನಮ್ಮ 
ದೇಶದಲ್ಲಿಯೂ ಗಣ್ಯರಾದವರೆಲ್ಲ ಠಾಕೂರರಿಂದ ದೇಶಕ್ಕೆ ಆಗಿರುವ ಶುಭವನ್ನು ಹೊಗಳ" 
ಹೇಳಿದರು. ನನ್ನ ಮಕ್ಕಳು ದೊಡ್ಡವರೆಂದು ಹೆಸರುಪಡೆದು ಬಹುದಿನವಾಯಿತು ಎಂದು 
ಖಿನ್ನಳಾಗಿ ಕುಳಿತ ತಾಯ ಕಿವಿಗೆ ಈಗ ನಲವತ್ತು ವರುಷದಿ೦ದ ಲೋಕ ಅವರ ಹೆಸರಲ್ಲಿ 
ಕೆಲವನ್ನು ಎತ್ತಿಕೂಗುವುದು ಕೇಳಿಸಿದೆ. ಅವುಗಳಲ್ಲಿ ಈಚೆಗೆ ಕೇಳಿದ ಎರಡು ಹೆಸರು ಇಂದಿನ 
ಲೋಕದ ಅನ್ನು ಯಾವ ಹೆಸರಿಗೂ ಕಡಮೆಯಲ್ಲ, ಅನೇಕ ಹೆಸರಿಗಿಂತ ದೊಡ್ಡವು. ಆ 
ಎರಡರಲ್ಲಿ ಒಂದು ರವೀಂದ್ರನಾಥ ಎನ್ನುವುದು. 


೮೯. ಸಾಹಿತ್ಯ ದಲ್ಲಿಸ್ನಾನ 

ಇಷ್ಟು ರ್ಯಲಿ ಪ್ರಶ್ನೆಕಾರನು ಒಂದು ಮಾತನ್ನು ಕೇಳಬಹುದು. ಅದೆಲ್ಲಾ ಸರಿ, 
ಸಾಹಿತ್ಯದಲ್ಲಿ ಇವರ ಸ್ಥಾನ ಎಷ್ಟು ಎತ್ತರದ್ದು? ಇವರು ಷೇಕ್ಸ್‌ಪಿಯರ್‌, ಗಯಟೆ, ಕಾಳಿದಾಸರಿಗೆ 
ಸಮನೆ? ಇಂಥ ಪ್ರಶ್ನೆ 'ೀಳುವಲ್ಲಿ ನಾವು ಸಾಹಿತ ವಿಷಯಕವಾದ ಒಂದು ಮುಖ್ಯ ತತ್ವವನ್ನು 
ಮರೆಯುತ್ತೇವೆ. ಸಾಹಿತ್ಯರಾಷ್ಟ್ರ ದಲ್ಲಿ ಸಿಂಹಾಸನಗಳಿಲ್ಲ; ಅದರ ಸಿದ್ಧಸೇವಕರಲ್ಲಿ ಕೆರಿಯರಿಲ್ಲ" 
ಒಂದು ರೀತಿಯಿಂದ ಬೀಡಿದರೆ ಠಾಕೂರರು ಆ ಮೂವರಿಗೆ" “ಸಮನಲ್ಲ; ಇನ್ನೊಂದು 
ರೀತಿಯಿ೦ದ ನೋಡಿದರೆ ಸಮನೆ. ಒಬ್ಬನ ದೃಷ್ಟಿ ಪ್ರಸಾದ, ಇನ್ನೊಬ್ಬನ ಭಾವ ವೈಶಾಲ್ಯ, 
ಮತ್ತೊಬ್ಬನ ರಸ ಸಂಸ್ಕಾರ ಇಲ್ಲಿ ಇಲ್ಲ. “ಒಬ್ಬನ “ದಾಟಿಕ್ಕ ಇನ್ನೊಬ್ಬನ. ಜೀವನ ವಿಮರ್ಶೆ, 
ಮತ್ತೊಬ್ಬನ ಕಾವ್ಯವಾಹಿನಿ ಇವರವಲ್ಲ. ಆದೆ ಒಂದೊಂದು ದೃಷ್ಟಿಯಿಂದ ಅವರಿಗಿಂತ 
ಕಡಮೆಯದೆನ್ನುವ ಈ ಕವಿಯ ಶಕ್ತಿ ಹಲವು ರೀತಿಯ ಅಭಿವ್ಯಕ್ತಿಯಿ೦ದ ಅವರ ಜೊತೆಗೆ ನಿಲ್ಲುವ 
ಯೋಗ್ಯತೆಯನ್ನು ಪಡೆದಿದೆ. ಸ ಸೃಷ್ಟಿಯಾದ ತಲೆಮಾರಿನಲ್ಲಿಯೇ' ಇಷ್ಟು ಜನ ಇಷ್ಟು ಜನಾಂಗಗಳ 
ಮನಸ್ಸನ್ನು ಮುಖ್ಟಿದ ಕವಿತೆ ಹಿರಿದೆ ಯಾವುದು ಇತ್ತು? ಇಂಥ ಕವಿತೆಯ ಮುಂದೆ ನಿಂತು ಇದು 
ದೊಡ್ಡದೋ ಚಿಕ್ಕದೋ ಅಳೆದು ನೋಡುವೆವೆನ್ನುವವರು ತಾವು ನಿಂತಿರುವುದು ಶಿಲ್ಪಿಯ 
ಶಾಲೆಯಲ್ಲಿರುವ ಪ್ರತಿಮೆಯ ಮುಂದಲ್ಲ, ದೇವಸ್ಥಾನದಲ್ಲಿ ಪ್ರತಿಷ್ಠಿಸಿ ಸಿರುವ ಮೂರ್ತಿಯ ಮುರಿದೆ. 
ಎನ್ನುವುದನ್ನು ಮರೆಯುತ್ತಾರೆ. ಮೆಚ್ಚುವುದು ಔಂತೋಷ ಪಡುವುದು ಇಲ್ಲಿ ಶಿಷ್ಟಾಚಾರ; 
ಅಳತೆಯ ಕಟ್ಟಿಗೆಯನ್ನು ತೆಗೆಯುವುದು ಧೃಷ್ಟತನ. 


೯0. ಒಂದು ನೆನಹು 

ಬೋಲ್ಬುರದ ಬಯಲು; ಮಧ್ಯೆ ಶಾಂತಿನಿಕೇತನದ ಹಸುರು. ಅಲ್ಲಲ್ಲಿ ಗುಡಿಸಲುಗಳು, 
ಮನೆಗಳು ; ಹೋಗುತ್ತ ಬರುತ್ತ ಹಲ ಕೆಲವು ಜನರು. ಒಂದು ಕೊನೆಗೆ ಎರಡು ದೊಡ್ಡ ಕಟ್ಟಡ; 
ಅಲ್ಲಿಯೇ ಕವಿಯ ವಾಸ. ಹೊಸದಾಗಿ ಹೋದವನಿಗೆ ಇಲ್ಲಿ ಏನು ವಿಶೇಷ ಎನ್ನುವುದು 
ಕಾಣುವುದಿಲ್ಲ ಕವಿ ಸಂಜೆಯಲ್ಲಿ ಅವರ ಗೃಹದಲ್ಲಿ ಒಂದು ಉಪನ್ಯಾ ಸವನ್ನು ಓದುತ್ತಾರಂತೆ, 
ನಾವೆಲ್ಲ ಹೋಗಿ ಕೇಳುತ್ತೇವೆ. ಕವಿ ಆಗತಾನೇ ಬರೆದು ಮುಗಿಸಿದ ಲೇಖನವೊಂದನ್ನು "ತಂದು 
ಓದುತ್ತಾರೆ. ನಮಗೆ "ಅರ್ಥವಾಗುವುದಿಲ್ಲ ಆದರೆ ಅರ್ಥಮಾಡಿಕೊಂಡವರೆಲ್ಲ.” ಬಹಳ 


ಸುಖಿಗಳಾಗಿದ್ದಾರೆ. ಅದೇ ರಾತ್ರಿ ಒಂದು ಸಮಾರಂಭ. ಒಬ್ಬ ವಂಗ ಶಿಲ್ಪಶಾಸ್ತ್ರಜ್ಞ ಜರು ನೆಲವನ್ನು 
ಕೊರೆದು ಕೊಳವೆಯ ಬಾವಿಯೊಂದನ್ನು ಮಾಡಿದ್ದರಿಂದ ಶಾಂತಿನಿಕೇತನದಲ್ಲಿ ಈಗತಾನೆ ನೀರಿನ 
ಕಷ್ಟ ತಪ್ಪಿದೆ. ಇದರಿಂದ ಆ ಶಿಲ್ಪಿಗೆ ಸಂಜಿ ಸ್ವಲ್ಪ ಹೊತ್ತಾದಮೇಲೆ ಮರ್ಯಾದೆ. ಹಜಾರದಲ್ಲಿ 
ರಂಗವಲ್ಲಿ, ಅಲ್ಲಿ ಪೀಠಗಳು, ಕೆವಿ ಅಲ್ಲಿಗೆ ಬರುತ್ತಾರೆ; ಎಲ್ಲ ಏರ್ಪಾಡನ್ನೂ ನೋಡುತ್ತಾರೆ: 
ಶಿಲ್ಪಿಯ 'ಜೊತಿಗೆ' ಕುಳಿತು ಆತನನ್ನು ವ೦ದಿಸಿ ಅಭಿನಂದಿಸಿ "ಅವನಿಗೆ ಒಂದು ಉಚಿತವನ್ನು 
ಕೊಡುತ್ತಾರೆ. ರಾಜರಿಂದ ಸನ್ಮಾನಬಂದರೆ ಆ ಶಿಲ್ಪಿ ಅಷ್ಟು ಸಂತೋಷಪಡನು. ಈ ಸಂದರ್ಭದಲ್ಲಿ 
ಕವಿಯ ಗೀತವೊಂದನ್ನು ನಿಕೇತನದ ತರುಣ ತರುಣೀ ಗಾಯಕರು ಹಾಡಿ ಹೇಳುತ್ತಾರೆ. ಕವಿಯ 
ಹೃದಯದ ಆನಂದ ಉಕ್ಕಿ ಬಂದಿರುವ ಮಾಯೆಯಿಂದ ಕೇಳುವ ಜನವೆಲ್ಲ ಮುಗ್ಗವಾಗಿದೆ. 
ಕವಿಯೂ ಆ ಸುಖವನ್ನು ಅನುಭವಿಸುತ್ತಿದಾರೆ. ಇನ್ನೊಂದು ಸಂಜಿ ಕವಿ ಪೂರ್ವದ ಹಜಾರದಲ್ಲಿ 
ಕುಳಿತಿದಾರೆ; ಪರಸ್ಥಳದಿಂದ ಬಂದಿರುವ ಇಬ್ಬರೊಂದಿಗೆ ಮಾತನಾಡುತ್ತಿದಾರೆ. ಕವಿಗೆ 
ವಯಸ್ಸಾಗಿದೆ, ಧ್ವನಿ ಸ್ವಲ್ಪ ಕುಗ್ಗಿದೆ; ಆದರೆ ಜೀವನದಲ್ಲಿ ಶ್ರದ್ದೆ ಕಡಮೆಯಾಗಿಲ್ಲ ಆಶ್ರಮದ 
ಪ್ರಮುಖರು ಆ ಮಾತು ಈ ಮಾತು ಹೇಳುವುದಕ್ಕೆ ಕೇಳುವುದಕ್ಕೆ ಹತ್ತಿರ ಬರುತ್ತಾರೆ; ಕುಳಿತು 
ಕವಿಯೊಂದಿಗೆ ಮಾತನಾಡುತ್ತಾರೆ. ಸ್ವಲ್ಪ ಹೊತ್ತಾದ" ಮೇಲೆ ಎಲ್ಲ "ಹೊರಡುತ್ತಾರೆ. "ಕವಿ ಮಾತ್ರ 
ಅಲ್ಲಿಯೇ ಕುಳಿತಿದ್ದಾರೆ. ಆ ಮನಸ್ಸಿ ನಲ್ಲಿ ಸುಳಿಯುವ ಭಾವನೆಗಳೆ೦ಥವು? ಇನ್ನೂ ಈ ಜೀವನಕ್ಕೆ 
ಆಸೆಗಳುಂಟಿ? ಉಂಟಿಂದು ತೋರುತ್ತದೆ. ತನ್ನ ಮಾತ್ರಕ್ಕೆ ನೋಡಿದರೆ" ಇನ್ನು ಕವಿ 
ಬೇಡಬೇಕಾದುದು ಏನೂ ಇಲ್ಲ ಆದರೆ ಈ ಜೇವನದ” ಶಾಂತಿಯನ್ನು ಹಗಲುಕನಸಿನ 
ತಂಡವೊಂದು ದರೋಡೆಮಾಡಿಹೋಗಿದೆ. ಹೊಟ್ಟೆ ಗಿಲ್ಲದ ಮೂರು ಹತ್ತು ಕೋಟಿ ಸೋದರರು, 
ಜ್ಞಾನವಿಲ್ಲದವರು ಅದರ ಜೊತೆಗೆ ಇನ್ನರ್ಧ. ಹತ್ತು ಕೋಟಿ, ಸ! ತಮ್ಮಂದಿರನ್ನು 
ಪಿಚ್ಚರಗೊಳಿಸುತ್ತೀನೆ ಎಂದು ಎಳೆಯತನದಲ್ಲಿ ಮಾತ್ಯಭೂಮಿಗೆ ವಚನಕೊಟ್ಟು ಹುಮ ನಿಂದೆ. 
ಎದ್ದೆ ಕವಿ ತಾನು ಹಿಡಿದ ಕೆಲಸ ಮುಗಿಯಿತೆನ್ನಬಲ್ಲನೆ? ಇಲ್ಲ. ಇದು ಒಬ್ಬನ ಕೆಲಸವಲ್ಲ. ಸಾವಿರ 
ಜನ" ದುಡಿದು ಸಾವಿರ ಜನ ಮಡಿದು ಹಾ ಸೋತೆವೆಂದರೂ ಮುಗಿಯದ ಕೆಲಸ. ತಾನು 
ದುಡಿದಂತೆ ಇತರರು ದುಡಿಯಲೆಂದು ಕವಿ ಆಸೆಯಿಂದ ನೋಡುತ್ತಿದಾರೆ; ಭಾರತವರ್ಷ 
ಭಾವಿಸಿದ ಶಾಂತ ಶಿವ ಅದ್ವೈತವನ್ನು ಸ ಸಾಧನೆಮಾಡುತ್ತ ಕುಳಿತಿದಾರೆ. ಆ ದೃಷ್ಟಿ ದೂರಕ್ಕೆ 
ಹಾಯಿದೆ; ಅದಕ್ಕೆ ನಿಲುಕಡೆ ಇಲ್ಲ ಆ ಕಿವಿ ಲೋಕ ಕಲ್ಯಾಣದ ಮಂಗಳ ಗೀತವನ್ನು ಕೇಳಲು 
ತಿರೆದಿರೆ; ಅದರ ಬಿಯಕೆ ತೀರಿಲ್ಲ ಕ್ಸಿ ಪರಾತ್ಚರವೇ ಓ ಕೊಳಲ ಗಾನವೇ.” 


೯೧. ಭದ್ರಂ ಶುಭಂ 
೫ ಒಂದು ನೆನಹು; ಹನ್ನೆರಡು ವರ್ಷದ ಹಿಂದಿನದು. ಕವಿವರರು ಇನ್ನೆಂಟು ವರ್ಷ 
ಈ ಬಯಕೆಯಲ್ಲಿ ಜೀವಿಸಿದರು; `ನಿಕೆವ ಕುಲದ ಹಿರಿಯರೆನಿಸಿದರು. ದೇಶ ಸೇವಕರ 
ಮುಂದಾಳಾಗಿದ್ದರು; ಧರ್ಮ ಕಿಂಕರರಲ್ಲಿ ಪ್ರಮುಖರಾದರು. ತಮ್ಮ ಕನಸನ್ನು ಸಾಧಿಸುವ 
ದುಡಿಮೆಯಲ್ಲಿ 'ದಣಿವೆಂಬುದನ್ನು ಕಾಣಡೆ' ನಾಲ್ಕು ವರ್ಷದ ಹಿಂದೆ 'ತಮ್ಮ ಇಹ ದೇಹವನ್ನು 
ತ್ನಜಿಸಿದರು. ತನ್ನ ಮಂದಿರದ "ಮುಂಗಡೆ ಕುಳಿತಿರುವ ಆ ಮೂರ್ತಿಯನ್ನು ಈಗ ನಾವು 
ಡಡುವಂತಿಲ್ಲ. ಆದರೆ ಅದನ್ನು ಒಮ್ಮೆ ಕಂಡವರು ಎಂದೂ ಮರೆಯುವಂತಿಲ್ಲ ಅಲ್ಲೇ 
ಕುಳಿತಿದೆ. ಮೂರ್ತಿ: ಸ್ಥಳ ಬಿಟ್ಟು ಕದಲದೆ. ಅಂತೇ ನೆಟ್ಟಿದೆ ದೃಷ್ಟಿ: ದೂರದ ಪರಾತ್ಚರದಲ್ಲಿ ಅಂತೆ 
ಅದರ ಗಾನವನ್ನು ಕೇಳುತ್ತ ಆ ಇವಿ ತೆರೆದಿದೆ. ಒಡಲಾದ ಆ ಮೊರ್ತಿ ಮಂದಿರದ" ಕೆಸಾಲೆಯಲ್ಲಿ 
ಕುಳಿತಿತ್ತು; ನೆನಹಾದ ಈ ಮೂರ್ತಿ ನೆನೆವವರ ಹೃದಯದಲ್ಲಿ ಲೋಕ ಕಲ್ಯಾಣದ ಪೆರಿಗೋಲಲಿ 
ಕುಳಿತಿದೆ. ಇದಕ್ಕೆ ಅಳಿವಿಲ್ಲ. ಇದು ಸೋಲನ್ನು ಾಣದು. “ಇದರ ಬಲದೆಂದ, ಇಂಥ ಬೇರೆ 
ಜೀವಗಳ ಬಲದಿಂದ, ಈ ಜನತೆ ಈ ಲೋಕ ದಡ ಮುಟ್ಟಬೇಕು, ಸುಖ ಕಾಣಬೇಕು. ಜನತೆಯೂ 
ಲೋಕವೂ ದಡ ಮುಟ್ಟುವಂತೆ, ಸುಖ ಕಾಣುವಂತೆ; ಈ ಜೀವ ಇತರ ಇಂಥ ಜೀವ, ಎಲ್ಲಿಯೇ 
ಇರಲಿ, ಜನತೆಗಳ ಪರವಾಗಿ ಲೋಕದ ಪರವಾಗಿ ಚಿಂತೆ ಮಾಡದಂತೆ ಶಾಂತಿ ತಾಳುವಂತೆ: ನಿತ್ಯ 
ಕರುಣಾತತ್ರ_ ದಯೆಪಾಲಿಸಲಿ. 


1169- 65 ಸಂಗಳೂರು ಸ ಸಿಟಿ ಬೆ೦ಗಳೂರು ಪ್ರೆಸ್ಸಿನಲ್ಲಿ ಸೂಪರಿಂಟೆಂಡೆಂಟರಾದ ಜಿ. ಶ್ರೀನಿವಾಸರಾಯರವರು 
ಮುದ್ರಿಸಿರುವರು 


